THIS BOOK IS PUBLISHED WITH THE FINANCIAL 
ASSISTANCE OF TIRUMALA-TIRUPATI 
DEVASTHANAMS UNDER THEIR SCHEME 
AID TO PUBLISH RELIGIOUS BOOKS 


ಶೀ ರಾಮಾಯಣ ಬಿತ್ಯ ಚಿಂತನ 


(ಕವಿ ಗ.ದಿ.ವಾಡಗೂಳ್‌ಕರರ ಮರಾರಿ ಗೀತ ರಾಮಾಯಣದ 
ಭಾವಾನುವಾದ - ಕನ್ನಡ ಗದ್ಯದಲ್ಲಿ) 


ಅನುವಾದಕ - ಅನಕೇತ 


೧೯೬೭ 


( ಉಪನಯನ - ವಿವಾಹಾದಿ ಸಮಾರಂಭಗಳಲ್ಲಿ ಈ ಗ್ರಂಥವನ್ನು ಉಡುಗೊರೆ ಕೊಡಿರಿ.) 


ಕೈವಲ್ಯ ಅಮೃತಬಿಂದು ಪ್ರಕಾಶನ 
ಅಂಬೇವಾಡಿ - ದಾಂಡೇಲಿ - ೫೮೧ ೩೨೫ 


ಪ್ರಕಾಶಕರು - ಆರ್‌. ವ್ಹಿ. ಜೋಶಿ 
ಕೈವಲ್ಯ ಅಮೃತಬಿಂದು ಪ್ರಕಾಶನ 
ಅಂಬೇವಾಡಿ - ದಾಂಡೇಲಿ ೫೮೧೩೨೫ 


ಗ್ರಂಥಸ್ವಾಮಿತ್ವ- ಪ್ರಕಾಶಕರದು 
ಪ್ರಥಮ ಮುದ್ರಣ- ೧೯೯೭ 


ಪ್ರತಿಗಳು- ೨೦೦೦ 


ಮುದ್ರಕರು - ಮೆಟಲ್‌ - ಓ-ಪ್ರಿಂಟ್ಸ್‌ 
ಡಿ- ೫೦೨, ಇಂಡಸ್ಟ್ರಿಯಲ್‌ ಎಸ್ಟೇಟ್‌ 
ಗೋಕುಲ್‌ ರಸ್ತೆ ಹುಬ್ಬಳ್ಳಿ -೩೦ 
ಆಕ್ಷರ ಜೋಡಣೆ: 
ಪ್ರಿಂಟ್‌ ನೋಡ್‌ 
ಹೋಟೆಲ್‌ ಗೋವನ ಟಾವರ ಸಂಕೀರ್ಣ 
ನೆಹರು ಕ್ರೀಡಾಂಗಣ ರಸ್ತೆ, ಹುಬ್ಬಳ್ಳಿ -೨೦ 


ಬೆಲೆ: ರೂ. ೨೫ /- 


ಮುಖಪುಟ - ವಿವರಣೆ :- 

ಶ್ರೀರಾಮ ತತ್ವವೆಂದರೆ ನೀತಿ ಧರ್ಮಗಳು. ಇವುಗಳನ್ನು 
ಅಳವಡಿಸಿಕೊಂಡು, ಅನುಸರಿಸಿ, ಕೈಕೊಂಡ ಲೋಕಹಿತ ಕಾರ್ಯಗಳ, ಯಶಸ್ವಿ 
ನಿರ್ವಹಣೆಗೆ ಕ್ರೀಹನುಮಾನ ತತ್ವವೆಂದರೆ ಸ್ಫೂರ್ತಿ. ಹೀಗೆ ""ಧರ್ಮಕಾರ್ಯಗಳಿಗೆ 
ಸ್ಫೂರ್ತಿ"' ಎಂಬುದು ಕ್ರೀರಾಮ-ಹನುಮಾನರ ಅಪು.ಗೆಯ ದ್ಯೋತಕ. 


ಲೀ ರಾಮಾಯಣ ನಿತ್ಯ ಚಿಂತನದೊಂದಿಗೆ 
ಟೋಕಹಿತ ಕಾರ್ಯಗಳನ್ನು ಕೈಗೆತ್ತಿಕೊಂಡು, 
ಅಂಜನೇಯನಿಂದ ಸ್ಫೂರ್ತಿ- ಶಕ್ತಿಗಳನ್ನು 
ಪಡೆದುಕೊಂಡು, ಅವುಗಳನ್ನು ಯಶಸ್ವಿಯಾಗಿ 
ನಿರ್ವಹಿಸುತ್ತಿರುವ, ಮತ್ತು ಹಾಗೆ 


ನಿರ್ವಹಿಸುವ ಸಾಹಾ `ನಾಚಬೇಕೆಂದಾು 
ಹಾತೊರೆಯುತ್ತಿರುವ, 
ಯುವಜನಕ್ಕೆ ಈ ಗ್ರಂಥವು ಅರ್ಪಿತ. 


-ಪ್ರಕಾಶಕ 





ಪರಮ ಪೂಜ್ಯ ಸದ್ಗುರು ಈೀಗಣಪತರಾವ ಮಹಾರಾಜರು, 
ಶಾಂತಿ ಕುಟೀರ, ಕನ್ನೂರು 


ಶಾಂತಿ ಕುಟೇರ ಸಂದೇಶ 





ಕೇವಲ ಸ್ವಾರ್ಥವಾದ ಬಾಳು, ಪೂರ್ಣ ಹಾಳು, 
ಕೇವಲ ಸ್ವಾರ್ಥದ ಕೂಳು, ಅನ್ನ. ಕ್ಕೆ ಕಾಳು, 
ಕೇವಲ ಸ್ವಾರ್ಥದ ಗಳಿಕೆ, ನಿಷ್ಫಲವು ಕೇಳು; 
(ಕ್ರೀರಾಮನ ನೆನೆಯುತ ನಿಸ್ವಾರ್ಥದಿಂದ ಬಾಳುವದೇ ನಿಜ ಬಾಳು. 


ಶಾಂತಿ ಕುಟೇರ ದಿನಾಂಕ ೯-೭-೯೬ 


ಆಶೀರ್ವಚನ 


-ಸ್ವಾಮಿನಿಸ್ಕಾ ಶ್ಚನಿಷ್ಠಾನಂದ ಸರಸ್ವತಿ 
ಧಾರವಾಡ 


ಶ್ರೀಮದ್‌ ರಾಮಾಯಣವು ಆದಿ ಕವಿ ವಾಲ್ಫೀಕಿಯಿಂದ ಮಾನವ ಕುಲಕ್ಕೆ 
ಕೊಡುಗೆಯಾಗಿ ಸಂದ ಮೊದಲ ಮಹಾಕಾರ್ಯ. ಇದರಲ್ಲಿ ಮನುಕುಲಕ್ಕೆ 
ದಾರಿದೀಪವಾಗುವಂತಹಮಾನವೀಯ ಮೌಲ್ಯಗಳೇ ತುಂಬಿವೆ. ಈ ಗ್ರಂಥವು ಜಗತ್ತಿನ ಎಲ್ಲಾ 
ಭಾಷೆಗಳಲ್ಲಿಯೂ ಭಾಷಾಂತರವಾಗಿದೆ. 


(ಶ್ರೀಮದ್‌ ತುಳಸೀ ರಾಮಾಯಣವನ್ನು ಉತ್ತರಭಾರತದವರು ನಿತ್ಯ 
ಪಾರಾಯಣ ರೂಪದಲ್ಲಿ ಅಧ್ಯಯನ ಮಾಡುವರು. ದಕ್ಷಿಣ ಭಾರತದಲ್ಲಿಕಂಬರಾಮಾಯಣ, 
ತೊರವಿ ರಾಮಾಯಣ ಎಂದು ಆಸ್ತಿಕರು ಆಸ್ಥೆಯಿಂದ ಪಾರಾಯಣ ಮಾಡುವರು. 


ಮರಾಠಿಯಲ್ಲಿ ಪ್ರಸಿದ್ದವಾದ" ಗೀತ ರಾಮಾಯಣ'' ವನ್ನು ಕನ್ನಡದವರು ನಿತ್ಯ 
ಪಾರಾಯಣ ಮಾಡಲು ಅನುಕೂಲವಾಗುವಂತೆ ಶ್ರೀಮಾನ್‌ ಜೋಶಿಯವರು ಗೀತ 
ರಾಮಾಯಣದ ಒಂದನೇ ಅಧ್ಯಾಯದಿಂದ 56ನೇ ಅಧ್ಯಾಯವರೆಗೂ ಸಪ್ಮಾಹ 
ಪಾರಾಯಣಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಗದ್ಯ ರೂಪದಲ್ಲಿ ಈ ಗ್ರಂಥವನ್ನು 
ಹೊರತಂದಿದ್ದಾರೆ. ಅವರ ತುಂಬು ಶ್ರದ್ದಾ ಭಕ್ತಿ ಈ ಇಳಿ ವಯಸ್ಸಿನಲ್ಲಿ ಎಷ್ಟಿದೆ ಎಂಬುದಕ್ಕೆ 
ಈ ಗ್ರಂಥವೇ ಸಾಕ್ಷಿ 


ಶ್ರೀ ಸೀತಾ ಸಹಿತ ಶ್ರೀರಾಮಚಂದ್ರನು ಅವರಿಗೆ ಪೂರ್ಣ ಆಯಸ್ಸು ಆರೋಗ್ಯ 
ಕೊ ಟ್ಟುಕಾಪಾಡಲಿ ಎಂದು ಹರಸುವೆ. 





ರಾಮಾಯಣವು ಅತುಲ ಐಶ್ವರ್ಯ. ಇದನ್ನು 
ಓದುವದರಿಂದ ನನಗೆ ಅಮಿತ ಸೌಖ್ಯ ಲಭಿಸಿದೆ. 
ಸರ್ವರೂ ಓದಬೇಕಾದಂತಹ, 
ಭಕ್ತಿರಸವು ಇದರಿಂದ ಪ್ರವಹಿಸುತ್ತದೆ. 
. ಗ್ರಹಸ್ಥ ಜೀವನದ ಆದರ್ಶವನ್ನು 
ರಾಮಾಯಣದಲ್ಲಿ ಪ್ರತಿಬಿಂಬಿಸಲಾಗಿದೆ. 


ಪ್ರತಿಯೊಬ್ಬರೂ ಪ್ರತಿದಿನವೂ ಶ್ರದ್ಧೆ ಮತ್ತು 
ಆಸಕ್ತಿಯಿಂದ ರಾಮಾಯಣವನ್ನು ಓದಿ ಅದರಲ್ಲಿ. 
ತೋರಿಸಿರುವ ಮಾರ್ಗದಲ್ಲಿ ನಡೆದರೆ ಬಹುಬೇಗನೆ 
ರಾಮರಾಜ್ಯ ಸ್ಥಾಪನೆ ಆಗುವದರಲ್ಲಿ 
ಸಂಶಯವಿಲ್ಲ. 


— ಮಹಾತ್ಮಾ ಗಾ 


RAJAJIS WORDS 


Ramayana & Mahabharatha are not 
just story books, although they are very 
good in that way too. They are the 
record of the mind and spirit of our fore- 
fathers, who cared for the God, even 
much more, than for the pleasent, and 
who saw more of the mystry oflife, than 
we can do in our interminable persuit, 
for pretty and illusory achievements in 
the material plane. 


| appeal particularly to the young 
ones in schools and colleges to read 
these books. After reading you will 
emerge with greater courage, stronger 
will and purer mind. 


7111 


ಹಾರ್ದಿಕ ಶುಭಾಶಯಗಳು 
-ಶ್ರೀ ಸದ್ಗುರು ದತ್ತಾವಧೂತರು 
ಪ್ರಪಂಚದಲ್ಲಿಯ ಸರ್ವರಾಷ್ಟ್ರಗಳ ಸ ಸಂಸ್ಕೃ ತಿಯ ಇತಿಹಾಸದಲ್ಲಿ ಭಾರತೀಯ 
ಸಂಸ್ಥತಿಯು ತನ್ನದೇ ಆದ ವೈಶಿಷ್ಟ ಪೂರ್ಣ ಇತಿಹಾಸವನ್ನೊಳಗೊಂಡಿದೆ ಎಂಬುದು ಆ 
ಸಂಸ್ಕೃತಿಯ ಅಂತರಂಗ ಬಹಿರಂಗಗಳನ್ನು ಸೂಕ್ಷ ವಾಗಿ ಸಮಗ್ರ ವಾಗಿ ಅಭ್ಯಾಸಮಾಡಿದವರಿಗೆ 
ಕಂಡು ಬರುವುದು. 


ಮನುಷ್ಯನ ಜೀವನದ ಮಾಲ್ಯವೆನಿಸಿದ ಆತ್ಮಜ್ಞಾನವನ್ನು ಪರಮ ಶ್ರೇಯಸ್ಸಿಗೆ 
ಅಂದರೆ ಆತ್ಯಂತಿಕ ಸಮಾಧಾನಕ್ಕೆ ಸಾಧನಭೂತವಾದ ಮತ್ತು ಮನುಷ್ಯನ ಜೀವನದ 
ಪರಮೋಚ್ಚ ಮೂಲ್ಯವೆನಿಸಿದ ಆತ್ಮಜ್ಞಾನವನ್ನು ಈ ಸಂಸ್ಕೃತಿ ಆಧರಿಸಿದೆ. ಈ ಉದಾತ್ತ ದಿವ್ಯ 
ಹಾಗೂ ಭವ್ಯ ಸಂಸ್ಕೃತಿಯು ವೇದೋಪನಿಷದಗಳಲ್ಲಿ ವ್ಯಕ್ತವಾಗಿದೆ. ಆದರೆ 
ವೇದೋಪನಿಷದಗಳು ಸಾಮಾನ್ಯ ಜನರ ಆಕಲನ ಶಕ್ತಿಗೆ ನಿಲುಕದಂತಹವುಗಳಿರುವುದರಿಂದ 
ಯಷಿಮುನಿಗಳು ವೇದೋಪನಿಷದಗಳಲ್ಲಿಯ ತತ್ವಗಳನ್ನೆ € ರಾಮಾಯಣ ಮಹಾಬಾರತಾದಿ 
ಅನೇಕ ಪುರಾಣಗಳಲ್ಲಿ ಸುಲಭವಾದ ಭಾಷೆ ಮತ್ತು ಅನೇಕ ದೃಷ್ಟಾಂತಗಳೂಂದಿಗೆ ಜೀವನದ 
ಎಲ್ಲ ನೈತಿಕ ಮೌಲ್ಯಗಳನ್ನು ವಿವರಿಸಿರುತ್ತಾರೆ. ಆದುದರಿಂದ ರಾಮಾಯಣ 
ಮಹಾಭಾರತಗಳೆಂದರೆ ಭಾರತೀಯ ಸಂಸ್ಕೃತಿಯ ಶ್ಲಾಸೋಚ್ಚಾಸವಿದ್ದಂತೆ ಅಥವಾ ಎರಡು 
ದಿವ್ಯ ಚಕ್ಬುಗಳಿದ್ದಂತೆ. ಮಹಾಭಾರತವು ಸಾಮಾಜಿಕ ಜೀವನದ ಸಮಗ್ರ ಸ್ವರೂಪವನ್ನು 
ವಿವೇಚಿಸುತ್ತದೆ. ರಾಮಾಯಣವು ಮನುಷ್ಯ ಜೀವನದ ಆಧ್ಯಾತ್ಮಿಕ ಸಾಧನೆಗೆ ದಾರಿ 
ದೀಪವಾಗುತ್ತದೆ. 


ಮನುಷ್ಯನು ತನ್ನ ಅಂತರಂಗದಲ್ಲಿ ಯಾವ ಗುಣಗಳನ್ನು ಮತ್ತು ಯಾವ ದಿವ್ಯ 
ಉದಾತ್ತ ಭಾವನೆಗಳನ್ನು ನಿರ್ಮಾಣ ಮಾಡಿಕೊಂಡರೆ ಅವನ ಜೀವನವು ಎಲ್ಲ 
ದೃಷ್ಟಿಯಿಂದಲೂ ಸಾರ್ಥಕವಾಗುವುದೋ ಇ ದಿವ್ಯ ಭವ್ಯ ಆದರ್ಶಗಳ ಭಾಂಡಾರವೇ 
ರಾಮಾಯಣವಾಗಿದೆ. 


IX 


ಆದಿಕವಿ ಮಹರ್ಷಿ ವಾಲ್ದೀಕಿಗಳಿಂದ ರಚಿತವಾದಮೂಲ ರಾಮಾಯಣವನ್ನೇ 
ಆಧರಿಸಿ ಅನೇಕ ಕವಿಗಳು, ಭಕ್ತರು ಹಾಗೂ ಸಾಧು ಸಂತರು ಸಂಸ್ಕೃತದಲ್ಲಿ ಅಲ್ಲದೇ ತಮ್ಮ 
ತಮ್ಮ ಮಾತೃಭಾಷೆಗಳಲ್ಲಿ ರಾಮಾಯಣ ರಚಿಸಿ ತನ್ಮೂಲಕ ಸಮಾಜವನ್ನು ಆಧ್ಯಾತ್ಮಿಕವಾಗಿ 
`“ ಜಾಗೃತಗೊಳಿಸುವ ಕಾರ್ಯಮಾಡುತ್ತಲೇ ಬಂದಿರುತ್ತಾರೆ. ಇಂಥ ರಾಮಾಯಣಗಳಲ್ಲಿ ಕವಿ 
ಗ.ದಿ. ಮಾಡಗೂಳಕರ ಅವರಿಂದ ಮರಾಠಿ ಭಾಷೆಯಲ್ಲಿ ರಚಿತವಾದ ರಾಮಾಯಣವು 
ಶ್ರೀ ಸುಧೀರ ಫಡಕೆಯವರ ಸುಶ್ರಾವ್ಯ ಕಂಠದಿಂದ ಜನಮಾನಸವನ್ನು 
ಮೋಹಗೊಳಿಸಿರುತ್ತದೆ. ಅಲ್ಲದೇ ಕೇಳುವವರ ಅಂತಃಕರಣಕ್ಕೆ ದಿವ್ವಪೆ ಪ್ರೆ €ರಣೆಯನ್ನು ಉಂಟು 
ಮಾಡಿರುತ್ತದೆ. 


ಇಂಥ ಆ ಮರಾಠಿ ರಾಮಾಯಣವನ್ನು ನಮ್ಮ ಶ್ರೀ ಜೋಶಿ ರಾಮಣ್ಣವರು 
(ಜೋಶಿಅಜ್ಜಾ-ದಾಂಡೇಲಿ) ಇವರು ಸುಲಭವಾದ ಕನ್ನಡ ಭಾಷೆಯಲ್ಲಿ ಅತ್ಯಂತ 
ಹೃದಯಂಗಮವಾಗಿ ಗದ್ಯಾನುವಾದ ಮಾಡಿದ್ದನ್ನು ಓದಿ ಮನಸ್ಸಿಗೆ ಬಹಳ 
ಸಂತೋಷವಾಯಿತು. ಅವರ ಈ ರಾಮಾಯಣ ಗದ್ಯರೂಪದಲ್ಲಿದ್ದರೂ ಇದರಲ್ಲಿಯ 
ವಾಕ್ಯಗಳನ್ನು ಓದುತ್ತ ಹೋದಂತೆ ಅದು ನಮ್ಮನ್ನು ಯಾವುದೋ ಒಂದು ದಿವ್ಯ ಲೋಕಕ್ಕೆ 
ತೆಗೆದುಕೊಂಡು ಹೋದಂತೆ ಸಾಗುತ್ತದೆ. 


ಸಹಸ್ರಾರು ವರ್ಷಗಳಿಂದ ರಾಮಾಯಣದ ರಚನೆಯಾಗುತ್ತಲೇ ಬಂದಿದ್ದು 
ಸಂಸ್ಕೃತ ಹಾಗೂ ಪ್ರಾಕೃತ ಭಾಷೆಗಳಲ್ಲಿ ಅಸಂಖ್ಯ ರಾಮಾಯಣಗಳಿದ್ದರೂ ಪ್ರಸ್ತುತದ 
ರಾಮಾಯಣವು ಅವುಗಳ ಮಧ್ಯದಲ್ಲಿ ತನ್ನದೇ ಆದ ಒಂದು ವಿಶೇಷ ಸ್ಥಾನವನ್ನು 
ಹೊಂದಿರುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. 


ಸಮಾಜದಲ್ಲಿ ನೈತಿಕ ಮೌಲ್ಯ ಗಳು ಕಣ್ಮರೆಯಾದ ಇಂದಿನ ಈ ಸಂದರ್ಭದಲ್ಲಿ 
ಸರ್ವರಿಂದ ವಷಯದ ಚಿಂತನ ನಡೆಯಬೇಕಾದುದು ಅತ್ಯವಶ್ಯ ಎಂಬುದನ್ನು 
ಅನುವಾದಕರು ಗಮನಿಸಿ ಈ ರಾಮಾಯಣ ನಿರ್ಮಾಣ ಮಾಡಿರುವರು. ಈ ಸ ಗ್ರಂಥದ ವಿಶೇಷ 
ಗುಣಗಳೆಂದರೆ - ಇದು ಸುಲಭ ಬೆಲೆಗೆ ಲಭ್ಯ, ಅಲ್ಲ ದೇ ಇಂದು ಸರ್ವರಿಗೂ ಸಿಗುವ ಅಲ್ಪ 
ಬಿಡುವಿನಲ್ಲಿ ಸಾಪ್ತಾಹಿಕವಾಗಿ ನಿತ್ಯ ಚಿಂತನ ಮಾಡುವ ಕ್ರಮ ಈ ಗ್ರಂಥದಲ್ಲಿದೆ. ಈ 
ರಾಮಾಯಣದ ಹೆಸರು ಕೂಡ ಪಾಹಿ ನಿತ್ಯ ಚಿಂತನ'' ಎಂದೇ ಅದೆ. 


ಅಧ್ಯಾತ್ಮಿಕ ಜಿಜ್ಞಾಸುಗಳು, ರಾಮಾಯಣದ ಪ್ರೇಮಿಗಳು ಹಾಗೂ 
ರಾಮಚಂದ್ರನ ಉಪಾಸಕರು ಹಾಗೂ ಭಕ್ತ ರು ಈ ರಾಮಾಯಣದ ದಿವ್ಯ ಚಿಂತನದಿಂದ ಸತ್‌ 
ಪ್ರೇರಣೆ ಪಡೆದು ತಮ್ಮ ಜೀವನವನ್ನು ಭಗವದ್ಬಾವದಿಂದ ತುಂಬಿಸಿಕೊಂಡು ಭಗವಂತನ 
ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅಂದರೆ ಈ ಲೇಖಕರ ಪರಿಶ್ರಮವು ಸಾರ್ಥಕವಾಗುತ್ತ ದೆ 
ಎಂದು ಭಾವಿಸುತ್ತೇವೆ. ಪ್ರಭು ಶ್ರೀ ರಾಮಚಂದ್ರನು ರಾ.ಭ.ಪ. ತ್ರೀ ರಾಮಣ್ಣ 
ಜೋಶಿಯವರು ಹಾಗೂ ಅವರ ಪರಿವಾರವನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇವೆ. 


ಮುನ್ನು ಡಿ 


""ಜಯತ್ಯಾಶ್ರಿತಸಂತ್ರಾಸಧ್ವಾಂತವಿದ್ದಂಸನೋದಯಃ 
ಪ್ರಭಾವಾನ್‌ ಹಾ ದೇವಾ' ಪರಮವೊ ್ಯೀಮಭಾಸ್ಕರಃ ಫಸ 


ತನ್ನನ್ನಾಶ್ರಯಿಸಿದ ಭಕ್ತರ ಬಗೆಬಗೆಯ ಕಷ್ಟಗಳೆಂಬ ಮೋಡಗಳನ್ನು ಧ್ವಂಸ 

ಮಾಡುತ್ತಾ ಸೀತಾದೇವಿ ಎಂಬ ಬಹು ಪ್ರಕಾಶದ ಪ್ರಭೆಯೊಡಗೂಡಿದ ಪರಮ ವ್ಯೋಮವೆಂಬ 

ವೈಕುಂಠದ ಭಾಸ್ಕರನೆನಿಸಿದ ಶ್ರೀ ರಾಮಚಂದ್ರ ರೂಪಿ ಭಗವಂತನು ಉದಯಿಸುತ್ತಾ ಸದಾ 
ವಿಜಯಿಯಾಗಿರುತ್ತಾನೆ. 

( ಶ್ರೀ ರಘುವೀರ ಗದ್ಯದಲ್ಲಿ ಶ್ರೀ ವೇದಾಂತ ದೇಳಿಕರ ಸ್ತುತಿ) 


ಮಂಗಳಾ ಶಾಸನ 

ಶ್ರೀ ರಾಮಕಥೆ ಭಾರತೀಯರಿಗೆ ಬರೀ ಕಥೆಯಾಗಿರದೇ ನಮ್ಮ ಜೀವನ ಕ್ರಮ 
ಮೌಲ್ಯಗಳು, ಆತ್ಮವಿಶ್ವಾಸ, ಜೀವನ ಶ್ರದ್ಧೆ, ಅಸುರಿ ಶಕ್ತಿಗಳೊಡನೆ ಹೋರಾಡುವಲ್ಲಿ 
ಅಧ್ಯಾತ್ಮಶಕ್ತಿ ಗಳನ್ನು ಎರೆದು ಪೋಷಿಸಿ ಬೆಳೆಸಿ ನಿಂತು ಹರಿಯುತ್ತಿರುವ ಮಹಾ ಅಮೃತ 
ಪ್ರವಾಹವಾಗಿದೆ. ಭಾರತೀಯರ ಪ್ರಾಣಸ್ಥಾನದಲ್ಲಿರುವ ಈ ಮಹಾ ಗ್ರಂಥಕ್ಕೆ ""ಪರಂ 
ಕವೀನಾಂ ಆಧಾರಂ'' ಮುಂದೆ ಬರುವ ಕವಿಗಳಿಗೆ ಸದಾ ಆಧಾರವಾಗಲಿರುವ ಕಾವ್ಯ- ಎಂದು 
ವಾಲ್ಟೀಕಿ ಮಹರ್ಷಿಗಳು ಅಂದೇ ಮಂಗಳಾಶಾಸನ ಮಾಡಿರುವುದು ರಾಮಾಯಣದಲ್ಲಿದೆ. 
ಪ್ರಾಕೃತ ಗ್ರಂಥ ಇದಕ್ಕೊಂದು ಶ್ರೇಷ್ಠ ನಿದರ್ಶನ. 


ರಾಮಾಯಣವು ಈಗ ನಾನಾ ಪ್ರವಾಹಗಳಲ್ಲಿ ನಾನಾ ಕವಿಗಳ, ಭಾಷೆಗಳ, 
ಕಲ್ಪನೆಗಳ ವಿನ್ಯಾಸದಲ್ಲಿ ಮೂಡಿ ಲೋಕರಂಜಕವಾಗಿದ್ದರೂ. ಮೂಲದ ಆದಿ ವಾಲ್ಮೀಕಿಯ 
ಕೃತಿಯೊಂದು ಮಾತ್ರವೇ ನೈಜ ಇತಿಹಾಸವಾಗಿದ್ದು ಶ್ರೀಮದ್ರಾ ಮಾಯಣ ಶ್ರೀ ರಾಮಾಯಣ 
_ ಅನಿಸಿದೆ. ಏಕೆಂದರೆ ಶ್ರೀರಾಮನನ್ನು ಕಣ್ಣಿನಿಂದ ಕಂಡು ಅವನ ದಿವ್ಯಚರಿತೆಯನ್ನು 
ಸಮಕಾಲೀನ ವ್ಯಕ್ತಿ ಕಿಯಾಗಿ ಯಥಾವತ್ತಾಗಿ ತಿಳಿದು, ಮರ್ಮಕಳೊಡನೆ ಘಟನೆಗಳಲ್ಲಿ ಅಧ್ಯಾ ಕ 
ಮೆರುಗನ್ನು, ಧ್ವನಿಗಳನ್ನು ದಿವ್ಯಾರ್ಥಗಳನ್ನು ಕಂಡು ರಚಿಸಿ ವೇದಸದ್ಭಶವನ್ನಾಗಿಸಿ, ಠೋಕ್ಕತ್ತ 


ದಿವ್ಯ ಕವಿ ವಾಲ್ಟೀಕಿ. ಉಳಿದವರು ತುಳಸೀದಾಸ, ಕಂಬಕವಿ, ಮೊದಲಾದವರು ಎಪ್ಪೇ 
ಭಕ್ತಿಭರಿತರಾಗಿ ಕವಿತಾಸ್ಫೂರ್ತಿ ವಿಶೇಷದಿಂದ ತಮ್ಮ ಕೃತಿಗಳನ್ನು ರಚಿಸಿದ್ದರೂ, ಅವರಾರೂ 
ಆದಿಕವಿಗಳಾಗಲಾರರು. ಹೀಗೆಂದರೆ ಅವರನ್ನು ಕಡೆಗಣಿಸಿದಂತೆ ಆಗುವದಿಲ್ಲ. ವೇದಗಳಿಗೆ 
"ಓಂ''ಕಾರಆದಿಎಂದರೆಸಂಗ್ರಹವೇದವೆಂದರೆ ಇದು ಪ್ರಣವದ ಪ್ರಶಂಸೆಯೇವಿನಃ ಉಳಿದ 
ವೇದ ಭಾಗಗಳ ನಿಂದೆ ಆಗಲಾರದು ಅಲ್ಲವೇ? ಹಾಗೆ ಆದುದರಿಂದ ವಾಲ್ಮೀಕಿ 
ರಾಮಾಯಣದ ಪ್ರಾಶಸ್ತ್ಯ ಮಹಾತ್ಮೆಗಳು ಅನನ್ಯ. ವಾಲ್ಮೀಕಿ ಕೃತಿಯಲ್ಲಿ ಕಾವ್ಯವಿದೆ, 
ದರ್ಶನವಿದೆ, ಸೌಂದರ್ಯಪ್ರಜ್ಞೆ ಇದೆ, ಇತಿಹಾಸವಿದೆ, ಜೀವನ ಬಾಳಲು ಬೇಕಾದುದೆಲ್ಲ 
ದೆ. 


12 


"ಕಾಮಾರ್ಥ ಗುಣಸಂಪನ್ನಂ ಧರ್ಮಾರ್ಥ ಗುಣವಿಸ್ತರಂ'” ಎಂದು ಕವಿಯೇ 
ಆರಂಭದಲ್ಲಿ ಹೇಳಿರುವಂತೆ ಜೀವನದ ಅರ್ಥ-ಕಾಮ-ಪುರುಷಾರ್ಥಗಳಿಂದ ಇದು 
ಸಂಪನ್ನವಾಗಿರುವುದಾದರೂ, ಇದರಲ್ಲಿ ಎಸ್ಮಾರವಾಗಿ ಬಂದಿರುವುದು ಅದಲ್ಲ. 
“ಧರ್ಮಾರ್ಥ ಗುಣ ವಿಸ್ತರಂ'' ಧರ್ಮ ಮತ್ತು ಅದಕ್ಕೆ ಪೋಷಕವಾದ ಅರ್ಥಗಳು ಇಲ್ಲಿ 
ವಿಸ್ತಾರವಾಗಿದೆ. ಇದು ಭಕ್ತಿ ಶಾಸ್ತ್ರವೂ ಹೌದೆಂಬುದು, ಜ್ಞಾನಿಗಳಿಗೆ, ಸಂತರಿಗೆ, ಉಪಾಸಕರಿಗೆ, 
ಸತ್ಪುರುಷರಿಗೆ, ಗುರೂಪದೇಶ ಕ್ರಮದಲ್ಲಿ ದೊರೆತಾಗ ಮಾತ್ರ ಚೆನ್ನಾಗಿ ತಿಳಿಯುವ ಅಂಶ! 
ಸರಳತೆಯ ಸೆಳೆತದಲ್ಲಿಇಲ್ಲಿನ ಅನುಷ್ಟುಪ್‌ ಶ್ಲೋಕಗಳು ಮುಗ್ದ ಪಾಮರನ ಓದುಗನಮನಸ್ಸನ್ನು 
ಕೊಚ್ಚಿಬಿಡುವಾಗ ಅಲ್ಲಲ್ಲಿ ಹುದುಗಿರುವ ದಿವ್ಯಾರ್ಥಗಳು ಥಟ್ಟನೆ ಮನಕ್ಕೆ ಸ್ಪುರಿಸುವುದಿಲ್ಲ. 
ಅದಕ್ಕೆ ಗುರುಕೃಪೆ ಬೇಕು, ಓದುಗನ ಮನದ ಪಕ್ವತೆ, ನಿರ್ಮಲತೆ, ಸಾಧನೆ, ಪರಿಶ್ರಮ ಬೇಕು. 
ಇವು ಸಿದ್ದಿಸದೇ ತಾವೂ ಕವಿಗಳಾಗಬೇಕೆಂದೋ, ತಾವು ಮೊದಲೇ ಗ್ರಹಿಸಿದ ಬೇರೆಬಗೆಯ 
ಶ್ರದ್ಧೆಗಳು ರಾಮಾಯಣದ ಲೋಕರಂಜಕ ಕಥೆಯ ಮುಸುಕಿನಲ್ಲಿ ಚೌಕಟ್ಟಿನಲ್ಲಿ ಬಂದರೆ 
ನಿತ್ಯನೂತನವಾಗಿ ಉಳಿಯುವುದೆಂದೋ ಭ್ರಮಿಸಿ ಬರೆದ ರಾಮಾಯಣದ ವಿಕೃತರೂಪಗಳ 
ಬಗೆಗೆ ಇಲ್ಲಿ ಹೇಳಬೇಕಾದುದೇವನಿಲ್ಲ ಕಾಲವೇ ಅವನ್ನು ಮಸಕಾಗಿಸಿ, ವಾಲ್ಮೀಕಿ ದರ್ಶನವನ್ನು 
ಎತ್ತಿ ಹಿಡಿದಿದೆ. ವಾಲ್ಫೀಕಿಯನ್ನು ಆಧರಿಸಿ ಬರೆದ ಯಾವ ಕೃತಿಕಾರನ ಕೃತಿಯೂ 
ವಿಫಲವಾಗಿಲ್ಲದಿರುವುದೂ ಪವಾಡದಂತೆ ಇಂದೂ ನಮ್ಮ ದುರೇ ಇವೆ. ಉತ್ತರ ಭಾರತದಲ್ಲಿ 
ತುಳಸೀದಾಸರು ವಾಲ್ಫೀಕಿಯ ಮೂಲ ಕೃತಿಯನ್ನು ಮರೆಸುವಷ್ಟರ ಮಟ್ಟಿಗೆ ಪ್ರಚಾರದಲ್ಲಿದ್ದು, 
ಆಪಶ್ಕಾಲದಲ್ಲಿ ನಮ್ಮ ಸನಾತನ ಸಂಸ್ಕೃತಿಯ ರಕ್ಷಣೆ ಮಾಡಿ, ತಮ್ಮ ಕೃತಿಯನ್ನು ಹಿಂದೂಧರ್ಮದ 
ಕೈಪಿಡಿಯಾಗುವಂತೆ ರಚಿಸಿದ್ದಾರೆ. ತಮಿಳುನಾಡಿನಲ್ಲಿ ಕೆಂಬಕವಿಯ ರಾಮಾಯಣ ಹದಿನೆಂಟು 
ಕಡೆಗಳಲ್ಲಿ ವಾಲ್ಮೀಕಿ ದರ್ಶನವನ್ನು ಮಿಂಚುವಂತೆ ಮಾಡಿ, ಹೊಸ ಬೆಳಕನ್ನು ಸೇರಿಸಿ ತನ್ನತನವನ್ನಿ 


Aik 


ಮೆರೆಸಿದೆ. ಕನ್ನಡದಲ್ಲಿ ತೊರವೆ ರಾಮಾಯಣ ಸಾಕಷ್ಟು ಸ್ಪತಂತ್ರ ಕವಿಪ್ರತಿಭೆಯಿಂದ 
ನೂತನವಾಗಿದ್ದರೂ ಪ್ರಚಾರ ಬಹಳವಾಗಿಲ್ಲ. ಪ್ರಚಾರ ಬಹಳ ಇರುವ ರಾಮಾಯಣಗಳು 
ಮೂಲಕ್ಕೆ ಅನುಗುಣವಾಗಿಲ )ದಿರುವುದು ಕಾಲಷ್ಟೆಪರೀತ್ಯ ದಿಂದ. ಸಂಸ್ಕೃತದಲ್ಲೂ ಅಷ್ಟೇ. ಇದು 


“ಎಲ್ಲ ಭಾಷೆಗಳಲ್ಲೂ ನಡೆದೇ ಇದೆ. 


ಮರಾಠೀ ಭಾಷೆಯಲ್ಲಿ ಈ ಕೊರತೆಯನ್ನು ತೀರಿಸಿದ ಮಹಾಗ್ರಂಥ ಶ್ರೀ ಮಾಡಗೂಳಕರ 
ಅವರ ಗೀತರಾಮಾಯಣ ಎಂದು "ಕೇಳಿದ್ದೇನೆ. ನನಗೆ ಮರಾಠಿ ಭಾಷೆಯ 
ಪರಿಚಯವಿಲ್ಲದಿರುವುದು ನನ್ನ ಅನೇಕ ದೌರ್ಭಾಗ್ಯಗಳಲ್ಲಿ ಒಂದು. ಸುಮಾರು ಇಪ್ಪತ್ತು 
ವರುಷಗಳ ಹಿಂದೆ ಧಾರವಾಡದ ವನವಾಸೀ ಶ್ರೀರಾಮಮಂದಿರದಲ್ಲಿ ನನ್ನ ರಾಮಾಯಣ 
ಪ್ರವಚನ ಸಂದರ್ಭದಲ್ಲಿ ಒಮ್ಮೆ ಆಕಾಶವಾಣಿಯ ಪ್ರಸಿದ್ದ ಕಲಾವಿದೆಯರಾದ ಶ್ರೀಮತಿ 
ಅನುರಾಧಾ ಧಾರೇಶ್ವರ ಅವರ ತುಂಬು ಕಂಠದಿಂದ ಕವಿ ಶ್ರೀ ಮಾಡಗೂಳಕರರ 
ಗೀತರಾಮಾಯಣದ ಒಂದೆರಡು ಗೀತೆಗಳನ್ನು ನಾನು ಕೇಳಿ ಮುಗ್ದನಾದೆ. 
ಸಂಸ್ಕೃತಪ್ರಚುರವಾದ ಆ ಗೀತೆಗಳ ಸಂದರ್ಭದಿಂದ ಅರ್ಥಗಳನ್ನೂ ಅಷ್ಟಷ್ಟು ಅರಿತು 
ಆನಂದಿಸಿದೆ. ಆಮೇಲೆ ಮಿತ್ರ ಪ್ರೊ. ಶ್ರೀನಿವಾಸ ತೊಪಖಾನೆಯವರ ಸುಂದರ 
ಕನ್ನಡಾನುವಾದ ನನಗೆ ಈ ಕೃತಿಯಲ್ಲಿ ಇನ್ನಷ್ಟು ಆದರ ತಂದಿತು. 


ಈಗ ಪ್ರೀ ರಾ.ವಿ. ಜೋಶಿ ಅವರು ಇದರ ಸುಂದರ ಕನ್ನಡ ಗದ್ಯಾನುವಾದವನ್ನು 
ಭಾವ, ಸಂದರ್ಭ, ರಸ- ಸನ್ನಿವೇಶಗಳಿಗೆ ಸರಿಹೊಂದುವಂತೆ, ಎಚ್ಚರಿಕೆಯಿ ೦ದಮಾಡಿದ್ದಾರೆ. 
ಇದಕ್ಕೆ ನಾನು ಒಂದೆರಡು ಮಾತುಗಳ ಮುನ್ನುಡಿ ಬರೆಯಬೇಕೆಂದು ಕೇಳಿದ್ದರಿಂದ ಮೂಲ 
ಕೃತಿಯನ್ನು ಓದಿ ಸವಿಯುವ ಸದವಕಾಶ ನನಗೆ ದೊರೆತುದು - ಅದು ಭಾಗ್ಯ. 


`ಮರಾಠಿ ಗೀತರಾಮಾಯಣ- ಇದು ಮೂಲದ ಅನುವಾದವಲ್ಲ ಸಂಗ್ರಹವೂ 
ಅಲ್ಲ. ಇದರಲ್ಲಿ ವಾಲ್ಮೀಕಿಯ ಮೂಲ ಪಾತ್ರಗಳ - ಸಂದರ್ಶನಗಳ, ಆಶಯಗಳ 
ಮರುಸೃಷ್ಟಿರೂಪದ ಪುಷ್ಪಗಳ ಮಾಲೆಯೇ ಇದು! ಐವತ್ತಕ್ಕೂ ಮಿಕ್ಕ ಈ ಹೂಗಳ ಪರಿಮಳ 
ಅನುಭವೈಕವೇದ್ಯ! ಪ್ರತಿಯೊಂದು ಗೀತೆಯ ಸಂದರ್ಭ, ಸನ್ನಿ ವೇಶಗಳ ಆಯ್ಕೆ, ಭಾವಾಎಷ್ಯಾರ 


. ರೀತಿ, ಮೂಲದ ಧ್ವನಿಗಳ ಸ್ಫುರಣ ಅಡಕವಾಗುವಂತೆ, ಗೇಯಕ್ಕೆ ಹೊಂದುವಂತೆ - ಇರುವ 


ರಚನೆಗಳಲ್ಲಿ, ದೈವೀ ಪ್ರತಿಭೆ ಇರುವುದು ಆಸಿಕರಿಗೆ ಸ್ಪಷ್ಟ ವಾಲ್ಮೀಕಿ ಕೃತಿಗೆ ಇದೊಂದು 
ಕನ್ನ ಡಿಯೂಹ್‌ದು; ಭಾಷ್ಕವೂ ಹೌದೆಂದರೆ ಅತಿಶಯವಲ್ಲ! ಮೂಲವನ್ನು ಅನುಸರಿಸಿರುವ 


ಇಲ್ಲಿನ ರೀತಿ ಪತಿವ್ರತೆಯ ಪತಿಪರಾಯಣತೆಗೆ ಹೋಲುವ ಸೌಂದರ್ಯಕ್ಕೆ ಸಾಕ್ಷಿ. 
ಪಾಮರರಿಗೂ ಮೂಲವು ಎಟಕುವಂತೆ, ಕಿವಿಗೆ - ಹೃದಯಕ್ಕೆ ಭಾರವಾಗದಂತೆ ಇರುವ 


ಶಬ್ದಜೋಡಣೆ - “ಅಹೋ ಗೀತಸ್ಯ ಮಾಧುರ್ಯಂ'' ಎಂಬ ಮೂಲೋಕ್ತಿಯನ್ನು 


ನೆನ ಪಿಸುತ್ತದೆ. 


ಶ್ರೀ ಜೋಶಿಯವರು ಜ್ಞಾನಿಗಳು, ಭಕ್ತರು, ಮೇಲಾಗಿ ಸಜ್ಜನರು, 
ಗುಣಪಕ್ಷಪಾತಿಗಳು. ""ಪೂರ್ವಾಭಿಭಾಷೀ'' ಎಂಬ ಶ್ರೀ ರಾಮಚಂದ್ರನ ಬಿರುದನ್ನು ತಾವು 
ಮೆಚ್ಚಿ ಅದರಂತೆ ನಡೆಯುವ ವಿಶಾಲ ಹೃದಯರು. ನನ್ನ ""ಶ್ರೀ ರಾಮಾಯಣ ಪಾತ್ರ 
ಪ್ರಪಂಚವನ್ನು'' ಪಡೆದುಕೊಂಡು ಓದಿ, ಆನಂದಿಸಿ, ತಾವೇ ದೂರವಾಣಿಯಲ್ಲಿ ಮಾತಾಡಿ 
ಅಭಿನಂದಿಸಿ, "ಭೇಟಿಗೆ ಬಂದು ಸಂತಸ ವ್ಯಕ್ತ ಪಡಿಸಿದವರು. ತಮ್ಮ ರಾಮಾಯಣ ಮತ್ತು ನನ್ನ 


ಕೃತಿಗಳಲ್ಲಿ ಏಕಾರ್ಥ, ಏಕಾಶಯ ಭಾವಸಾರೂಪ- ರ ಗಳನ್ನು ಕಂಡು ಮುಕ 


ಕಂಠದಿಂದ ಹೊಗಳಿದವರು. ವಯಸ್ಸಿನ ಅಡಚಣೆ. ಅಶಕ್ತಿ ಮಿತಿಗಳನ್ನು ಮೀರಿ ನಿಂತು 
ಕ್ರಿಯಾಪರರಾಗಿರುವವರು. ಇಂಥವರ ಈ ಸತ್‌ಕೃತಿ ಲೋಕಪಿ ಯವಾಗುವದರಲ್ಲಿ ನನಗೆ 
ಸಂದೇಹವಿಲ್ಲ. ಭಕ್ತಿ ಪ್ರೆ ಪ್ರೇರಿತವಾದ ಕೃತಿ ಡು ಆದುದರಿಂದ ಭಗವಂತನು 
ಪ್ರೀತನಾಗುವನೆಂದು ನನ್ನ ನಂಬಿಕೆ. 


ಈ ಕೃತಿಗೆ ಮೊದಲು ಮಾತನ್ನು ನಾನು ಬರೆಯಬೇಕೆಂದು ಹೇಳಿ ನನಗೆ ಶ್ರೀ 
ಜೋಶಿ ಅವರು ಗೌರವ ನೀಡಿದ್ದಾರೆ! ಅದು ಅವರ ಪಕ್ಷಪಾತ! ಇಷ್ಟು ಮಾತ್ರದಿಂದ ನನಗೆ ಆ 
ಯೋಗ್ಯತೆ ಇದೆಯೆಂದು ಅರ್ಥವಲ್ಲ. 


ಹಿರಿಯರ ಮಾತು ಮೀರದೇ ಎರಡು ಮಾತು ಬರೆದಿರುವೆ. ಕನ್ನಡ ಮರಾಠಿ 
ಭಾಷೆಗಳಲ್ಲಿನ ಬಾಂಧವ್ಯವನ್ನು ಈ ಕೃತಿ ಬೆಸೆದು ಭದ್ರಪಡಿಸಬಲ್ಲದು. ಬೆಸೆತ ಇರುವದು ಭಕ್ತಿ ಯ 
ದರ್ಶನದಲ್ಲಿ- ಎಂದು ಇಲ್ಲಿ ಸ್ಪಷ್ಟವಾಗುತ್ತದೆ. 


ಮರಾಠೀ ಬಾರದ ಬಾಂಧವರಿಗೂ ಈ ಉಪಕಾರ ಮಾಡಿರುವ ಶ್ರೀ ಜೋಶಿ 
ಅವರು ಅಭಿನಂದನೀಯರು - ಗೌರವಾರ್ಹರು. ಈ ಗ್ರಂಥವು ಸಾರ್ವಜನಿಕ ಹಿತ 
ಬಯಸುವದಾಗಿದ್ದು ಇವರ ಈ ರಾಮಸೇವೆ ಸಾರ್ಥಕವಾಗಲಿ ಎಂದು ಹಾರೈಸುತ್ತೆ ನೆ. 


XV 


ಶಾಲೆ- ಕಾಲೇಜಗಳಿಗೆ ತರಿಸಿಕೊಂಡು ವಿದ್ಯಾರ್ಥಿಗಳು, ಅಧ್ಯಾಪಕರು ಅದರಂತೆ 
ಗ್ರಂಥಭಾಂಡಾರಗಳಲ್ಲಿರಿಸಿಕೊಂಡು ಸಾರ್ವಜನಿಕರೂ ಈ ಗ್ರಂಥದ ಲಾಭವನ್ನು 
ಪಡೆಯಬಹುದು. 


ಕ್ಕಿ ಅಯೋಧ್ಯಾ'' ಇಂತು ಸಜ್ಜನ ವಿಧೇಯ 
ಕಲ್ಯಾಣನಗರ - ಧಾರವಾಡ ಪ್ರೊ. ಕೆ. ಎಸ್‌. ನಾರಾಯಣಾಚಾರ 


ಶೀ "“ಎನ್ನೆ'' ಅವರ ಪ್ರಕಾರ 


ಶ್ರೀ ಜೋಶಿ ರಾಮಣ್ಣನವರು ಸುಂದಸ ಕನ್ನಡ ಗದ್ಯದಲ್ಲಿ ಕಾವ್ಯಗಂಧಿಯಾಗಿ 
ಅನುವಾದಿಸಿರುವ ಈ "ರಾಮಾಯಣ ನಿತ್ಯ ಚಿಂತನ'' ಶ್ರದ್ದಾವಂತರಿಗೊಂದು ನಿತ 
ಪಾರಾಯಣ ಗ್ರಂಥವಾಗಿದೆ. ಪ್ರೀ ರಾಮಾಯಣ ಪಾರಾಯಣ ಮಾಡುವ ಭಕ್ತರು 
ಊರೂರಲ್ಲಿ ಮನೆಮನೆಗಳಲ್ಲಿದ್ದಾರೆ. ದೇವರ ಪೂಜೆಯಂತೆ ಪವಿತ್ರ ರಾಮಾಯಣ ಗ್ರಂಥ 
ಪೂಜೆ ಮಾಡಿ, ಪಾರಾಯಣ ಮಾಡಿ, ಮಂಗಳ ಹಾಡುವವರಿಗೇನು ಕೊರತೆ ಇಲ್ಲ. ಇದು 
ನಮ್ಮ ಜನ- ಜೀವನ ಸಂಸ್ಕೃತಿಯ ಒಂದು ದಿವ್ಯ ಲಕ್ಷಣ. 

ಆದಿ ಕವಿ ವಾಲ್ಮೀಕಿ ಮಹರ್ಷಿಗಳ ಮಹಾ ಕಾವ್ಯವಾದ ಶ್ರೀರಾಮಾಯಣವಲ್ಲದೆ 
ಈಗಿನ ಅಧಿರುಚಿಗೆ ಸಂಗೀತಕ್ಕೆ ಒಗ್ಗುವಂತೆ ಮರಾಠಿಯ ಮೇಲ್ಪಂಕ್ತಿಯ ಕವಿ ಗ.ದಿ. 
ಮಾಡಗೂಳಕರರ ""ಗೀತ ಸಾಮಾಯಣ''ವು ಲಲಿತ ಸಾಹಿತ್ಯ ಸುಗಮ ಸಂಗೀತಗಳ 
ಇತಿಹಾಸದಲ್ಲಿ ನವೀನ ಅಧ್ಯಾಯವನ್ನು ತೆರೆಯಿತು. ಡಕ ಜನಪ್ರಿಯತೆ, 
ಅಭೂತಪೂರ್ವವಾಗಿ ಬೆಳೆಯಿತು. ಭಕ್ತವೃಂದವಷ್ಟೇ ಅಲ್ಲ, ಸಂಗೀತ ಸಾಹಿತ್ಯ ರಸಿಕರ 
ಮನವನ್ನು ಸಹ ಗೀತ ರಾಮಾಯಣವು ಸೂರೆಗೊಂಡಿತು. ನಾಲ್ಕೆ ದು ದಶಕಗಳ ಹಿಂದಿನ 
ಮಹಾರಾಷ್ಟ್ರದಲ್ಲಿ ಒಂದು ಹೊಸ ಚೈತನ್ಯವನ್ನೇ ಹರಡಿತು. 


ಕನ್ನಡ ಖ್ಯಾತಸಾಹಿತಿ ಪ್ರೊ. ಶ್ರೀನಿವಾಸ ತೋಫಖಾನೆ ಅವರು ಮಾಡಗೂಳಕರರ 
ಗೀರಾಮಾಯಣದ ಐವತ್ತಾರು ಗೀತಗಳನ್ನು ಲಲಿತ ಗೀತರೂಪದಲ್ಲಿ ಕನ್ನಡದಲ್ಲಿ 
ಅನುವಾದಿಸಿದ ಕೃತಿಯು ಸಹ ಕನ್ನ ಡಿಗರಲ್ಲಿ ವಿಶೇಷ ಅಭಿರುಚಿ- ಆಸಕ್ತಿ ಗಳನ್ನು ಬೆಳೆಸಿತಲ್ಲದೇ 
ಥಾರವಾಡ ಆಕಾಶವಾಣಿಯಿಂದ ಅದು ವರ್ಷದುದ್ದಕ್ಕೂ ರಸಿಕ - ಜನಾನುರಂಜಕವಾಗಿ 
'ಬಿತ್ತರಗೊಂಡು ಕನ್ನಡಿಗರಲ್ಲಿ ಹೊಸದೊಂದು ಅಲೆಯನ್ನೆ € ಎಬ್ಬಿಸಿತು. 


ಸದ್ಯ ನನ್ನ ಆದರಣೀಯ ಹಿರಿಯ ಮಿತ್ರರಾದ ಶ್ರೀ ಜೋಶಿ ರಾಮಣ್ಣನವರು 
ಮರಾಠಿಯ ""ಗೀತರಾಮಾಯಣ?''ವನ್ನು ಹೃದ್ಯವಾಗಿ ಗದ್ಯ ಶೈಲಿಯಲ್ಲಿ ಅಚ್ಚುಕಟ್ಟಾಗಿ ಒಂದು 
ಸಪ್ತಾಹಕ್ಕೆ ಅಳವಡುವಂತೆ ಎಂಟೆಂಟು ಅಧ್ಯಾಯಗಳ ಏಳು ಎಭಾಗಗಳನ್ನು ಮಾಡಿ, 
ಒಂದೊಂದು ದಿನಕ್ಕೆ ಒಂದೊಂದು ವಿಭಾಗದ ವಾಚನವು ನಡೆಯುವಂತೆ, ಮಂಗಲ ಪದ್ಧ, 


೫1೪೫1] 


ಪ್ರಸ್ತಾವನೆ, ಕಥಾ ನಿರೂಪಣೆಗಳ ಒಂದೊಂದು ಘಟಕವನ್ನು ಏರ್ಪಡಿಸಿ, ಪ್ರತಿ ವಿಭಾಗದ 
ಪ್ರಾರಿ ರಂಭಕ್ಕೆ ಮತ್ತೆ ಹಿಂದಿನ ಎಂಟು ಅಧ್ಯಾಯಗಳ ಸಾರಾಂಶ, ಆಯಾ ಭಲ, ತಿ ಹಾಗೂ 


ಛಲ 


ಕ್‌ ಮುಂದಿನ ವಿಭಾಗದ ಕಥಾಭಾಗವನ್ನು ಇದೇ ಕ್ರಮದಲ್ಲಿ ಮುಂದುವರಿಸಿಕೊಂಡು 


"ಹೋಗಿದ್ದಾರೆ. ಕೊನೆಯಲ್ಲಿ ರಾಮರಕ್ಷಾ ಭಾಗ ಮತ್ತು ವರದ ಹನುಮತ್‌ ಸೋತ್ರಗಳಿಂದ 
ಮುಕ್ತಾ ಯಗೊಳಿಸುವದು "ಶ್ರೀ ರಾಮಾಯಣ ನಿತ್ಯ "ಚಿಂತನ'' ಸಪಾಹ ಆಚರಿಸುವವರಿಗೆ 
ಪೂಜ್ಯ "ಭಾವನೆಯ ಒಂದು ರಸಾನುಭವವುಂಟಾಗುವಂತೆ, ಭಕ್ತಿ ಪುರಃ ರವಾಗಿ ರಚಿಸಿರುವದು 
"ಘೂ ಸದ ೦ಥಕ್ಕೆ ಒಂದು ಅಪೂರ್ವ ಶುಭಮಂಗಲದ ಮುಕ್ತಾಯ ಹೇಳಲಾಗಿದೆ. ಇದರಲ್ಲಿಯ 
ಕೆಲಕೆಲವು ನಾಟ್ಯಪೂರ್ಣ ಸನ್ನಿವಿಶೇಗಳಂತೂ ರೋಮಾಂಚಕವಾಗಿವೆ. ಓದುಗರು 
ಭಕ್ತಿಕಂಪಿತವಾಗುವಂತೆ ನಿರೂಪಿಸಲ್ಪಟ್ಟಿವೆ. 


ಇದನ್ನು ಭಕ್ತಿ ಭಾವನೆಯಿಂದ ಸಪ್ತಾಹ ಅಚರಣೆಯೆಂದು ಕೈಕೊಂಡು ಧನ್ಯತೆಯ . 
ಭಾವವನ್ನು ತಳೆಯುವ ಭಕ್ತವೃಂದಕ್ಕೆ ಇದೊಂದು ಅಮೂಲ್ಯ ಅಪೂರ್ವ ಕಾಣಿಕೆ! ಶ್ರೀ 
ಜೋಶಿಯವರ ಕೀರ್ತಿಯು ಈ ಮೂಲಕ ಹೆಚ್ಚುತ್ತ ಜನತೆಯಲ್ಲಿ ಸಾಫಲ್ಯ ಸಾರ್ಥಕ್ಯ ಭಾವ 
ಮೂಡುವಂತಾಗಲಿ. 


ಧಾರವಾಡ | -ಎನ್‌. ಕೆ. ಕುಲಕರ್ಣಿ 
೨೦-೧೦-೯೭ 


ಗಸ 
bl 


೫೪11] 


ಶ್ರೀರಾಮಚಂದ್ರನ ಚರಿತೆಯು ಶತಕೋಟಿಪ್ರ ವಿಸ್ತರವಾದುದು. ಅ | 
ಒಂದೊಂದು ಅಕ್ಷರವೂ ಪರಮಪವಿತ್ರ ಹಗೂ ಭಕ್ತೊ ದ್ವಾ ರಕವಾಗಿದೆ. ರಾಮಚರಿತೆಯ 
ಹಾಡಿದ ಕವಿಗಳ ಗಣನೆಯಿಲ್ಲ. ಎಷ್ಟೇ ಪುನರುಕ್ತಿಯಾದರೂ ರಾಮಚಂದ್ರನ ಗುಣಗ ನು 
ಹಾಡಬೇಕೆಂಬ ಚಪಲ ಕವಿಗಳಲ್ಲಿ ಸಹಜ. ಇದು ಆಚಂದ್ರಾರ್ಕವಾಗಿ ನಡೆಯುವ ಪ್ರಕ್ರಿಯೆ 
ಅದರಲ್ಲಿ ಮಹಾರಾಷ್ಟದ ಶೆ ಶ್ರ ಶ್ರೇಷ್ಠ ಕವಿ ದಿ. ಗದಿ. ಮಾಡಗೂಳಕರರು ಮೌಲಿಕ ಕಾರ್ಯವನ 
ಮಾಡಿದ್ದಾರೆ. ಅವರು ರಚಿಸಿದ ""ಗೀತ ರಾಮಾಯಣ'' ಕೇಳಿ ಸವಿಯದ ಮರಾಠಿಗನಿಲ್ಲ. 
ಅಂಥ ಭಾವಪೂರ್ಣ ಹಾಗೂ ಪವಿತ್ರ ಗೀತೆಯನ್ನು ನನ್ನ ಮಿತ್ರರಾದ ಶ್ರೀ ರಾಮಣ್ಣ ಜೋ! 
ಕನ್ನ ಡಕ್ಕೆ ತರ್ಜುಮೆಮಾಡಿದ್ದಾರೆ. ಮೂಲಕ್ಕತಿ ಗೀತವಾಗಿದರ್ಲ ಅವರ ಅನುವಾದ ಗದ ದಲ್ಲಿದೆ. 
ರ ಗದ್ಯ ಗಾವ್ಯವೆಂದರೂ ಅಡ್ಡಿ ಯಿಲ್ಲ. ಹೃದಯಂಗಮ! ರಸನಿರೂಪಣೆ ಸಾಹಿತ್ಯದ 
ಆಯಾ ರಸಗಳಿಗೆ ಓದುಗರ ಹೃದಯ ಸ ಸ್ಪ ದನದ - ಅದು ಗದ್ಯವಿರಲಿ, ಲಿ 
- ಅದು ಕಾವ್ಯ ವೇ. ಕಥೆ ರೂಪದಲ್ಲಿ ಈ ನಿತ್ಯ ಚಿಂತನವಿಲ್ಲ. ವಿವಿ ಧ ಪಾತ್ರಗಳ 
ಸಾಜ ದ ಅದು ಅರಳಿ ಬಂದಿದೆ. ಥು ಕೃತಿಯನ್ನುಸ ಸಪ್ನಾಹರೂಪದಲ್ಲಿ ನಿತ್ಕಚಿಂತನಕ್ಕೆ 
ಅನುಕೂಲವಾಗಲೆಂದು ತ್ರೀ ಜೋಶಿಯವರು ರಚಿಸಿರುವದು : ವಿಶೇಷ 


ಶ್ರೀ ಜೋಶಿಯವರು ಧಾರ್ಮಿಕ ಹಾಗೂ ಅಧ್ಯಾತ್ಮಿಕ ಜೀವಿ. ನಮ್ಮ ಸನಾತನ 
ಸಂಸ್ಕೃತಿಯ ಅಚ್ಚು ತರುಣರ ಮನಸ್ಸಿನ ಮೇಲೆ ಆಗಬೇಕೆಂದು ಅವರು ಪ್ರ ಯತ್ನಿಸುತ್ತಿ ರುವರು. 
ಅದಕ್ಕಾಗಿ ಅವರು ಈಗಾಗಲೇ 7 ಪೂರ್ಣಾವತಾರೀ ಶ್ರೀ ಚಿದಂಬರ ಸ್ವಾಮಿಗಳು ಕ 
“ಸೆ ಸ್ನೋತ್ರ ಯುತ ಜೀವನ'', ಮತ್ತು '"ಜ್ಞಾನೇಶ್ವರಿಯ ನಿತ್ವ ಚಿಂತನ'' ಎಂಬ ಗ್ರಂಥಗಳನ್ನು 
ರಚಿಸಿದ್ದಾರೆ. ಪ ಕೃತಿಯ ಪ್ರಕಾಶನದಲ್ಲಿಯೂ ಅದೇ ಅವರ ಉದ್ದೇಶ. ಭಗವದ್ಗೀತೆ, 
ರಾಮರಕ್ಷೆ ಮುಂತಾದ ಸಂಸ್ಕೃತ ಗೀತೆಗಳನ್ನು ಜಡಕರ್ಮದ ರೂಪದಲ್ಲಿ ದಿನಾಲು ಪಠಿಸುವವರು 
ಅನೇಕರಿದ್ದಾರೆ. ಅದರ ಅರ್ಥವನ್ನು ಮನನ ಮಾಡಿ ಅದರ ಸಂದೇಶವನ್ನು ತನ್ನ ಜೀವನದಲ್ಲಿ 
ಅಳವಡಿಸಿಕೊಳ್ಳಲು ಕನ್ನಡ ಗದ್ಯರೂಪದ ಗ್ರಂಥಗಳೇ ಪ್ರಯೋಚಕ. ಆ ದಿಶೆಯಲ್ಲಿ ಶ್ರಿ ಶ್ರೀ 
ಜೋಶಿಯವರ ಈಕೃತಿ ಕನ್ನಡಿಗರಿಗೆ ವಿಶೇಷತಃ ಚಿಕ್ಕಮಕ್ಕಳಿಗೆ ಅತ್ಯಂತ ಉಪಯುಕವಾಗಲಿದೆ. 
ಅದಕ್ಕಾಗಿ ಶ್ರೀ ಜೋಶಿಯವರಿಗೆ ನನ್ನ ಅಭಿವಂದನೆಗಳು ಮತ್ತು ಅಭಿನಂದನೆಗಳು. 
ಧಾರವಾಡ -ಶ್ರೀ ಚಿ.ನಾ. ದೇಶಪಾಂಡೆ 
೫-೧೧-೯೭ 


XIX 


ಪ್ರಪ್ರಥಮ ಸಪ್ತಾಹ ವಾಚನ ಗ್ರಂಥ 


ಶ್ರೀಜೋಶಿ ರಾಮಣ್ಣನವರ "" ಶ್ರೀರಾಮಾಯಣ ನಿತ್ಯ ಚಿಂತನ'' ಗ್ರಂಥ 
ರಾಮಾಯಣ ವಾಚಕರಿಗೆ ಒಂದು ಹೊಸಬಗೆಯ ನೈವೇದ್ಯ. ಮರಾಠಿಯಲ್ಲಿ ರಚಿತವಾದ ಶ್ರೀ 
ಗ. ದೀ. ಮಾಡಗೂಳಕರರ ಗೀತರಾಮಾಯಣ ಒಳ್ಳೇ ಜನಪ್ರಿಯ ಕೃತಿಗಳಲ್ಲಿ ಒಂದು. ಅದು 
ಕನ್ನಡದಲ್ಲು ವಿವಿಧರೂಪಗಳಲ್ಲಿ ಅನುವಾದಗೊಂಡಿದೆ. ಆದರೆ ಗದ್ಯ ರೂಪದಲ್ಲಿ 
ಬರೆಯಲ್ಲಟ್ಟುಸಪಾಃ ಹವಾಚನಕ್ಕೆ ತಕ್ಕಂತೆ ವಿಭಜಿಸಲ್ಪಟ್ಟು ರಾಮರಕ್ಷಾ ಮಂತ್ರದ ಶ್ಲೊ ೇಕಗಳನ್ನು 
ಅದಕ್ಕೆ ತಕ್ಕಂತೆ ಹೊಂದಿಸಿಕೊಂಡು ಪ್ರಕಟವಾದ ಪುಸ್ತಕ ಕನ್ನಡದಲ್ಲಿ ಇದೇ 
ಮೊದಲನೆಯದೆಂದು ಎದೆ ತಟ್ಟಿ ಹೇಳಬಹುದು. ಈ ಗದ್ಯ ಪದ್ಯ ಮಿಶ್ರಣದಿಂದಾಗಿ ಇದು 
ಪಾರಾಯಣಕ್ಕೆ ಅನುಕೂಲವಾಗಿದೆ. 


ಸಂತ ಕಬೀರದಾಸರು ರಚಿಸಿದ ರಾಮಚರಿತಮಾನಸದ ಒಂದು ಭಾಗವಾದ 
'ಶ್ರೀಹನುಮಾನ ಚಾಲೀಸ್‌' ಎಂಬ ಮಾರುತಿ ಸ್ತುತಿಯ 40 ಶ್ಲೋಕಗಳನ್ನು ಕುಕನೂರಿನ ಶ್ರೀ 
ನಿಡಗುಂದಿಯವರು ಕನ್ನಡಕ್ಕೆ ಆನುವಾದಿಸಿದ್ದು "ಅದನ್ನೂ ಈ ಪುಸ್ತಕದಲ್ಲಿ ಸೇರಿಸಲಾಗಿದೆ. 
ಇದರಿಂದ ಪುಸ್ತಕದ ಮಲ್ಯ “ಹೆಚ್ಚಾ ಗಿದೆ. 


ಪುಸ್ತಕದಲ್ಲಿ ಅಲ್ಲಲ್ಲಿ ನುಸುಳಿಕೊಂಡಿರುವ ಕರಡು ದೋಷಗಳನ್ನು 
ಅನಿವಾರ್ಯವೆಂದು ಒಪ್ಪಿಕೊಳ್ಳಬೇಕಾಗುತ್ತ ಬೆ. 


ವ ಹುಬ್ಬಳ್ಳಿ” -ಸುರೇಂದ್ರ ದಾನಿ 


ಸುಕಾಜ ಷಾಪಿಗೆ ಸೊರ್ತಿದಾಯೆಕ 
ಬ ಜ್‌ ್‌ ಖೆ 


ಮಹಾರಾಷ್ಟ ಕವಿ- ಗ. ದಿ. ಮಾಡಗೂಳಕರ ಇವರು ರಚಿಸಿದ. 

""ಗೀತರಾಮಾಯಣ'' ಎಂಬಮರಾಠಿ ಕಾವ್ಯವನ್ನು ನಮ್ಮ ""ಕಾಕಾ'' ಶ್ರೀ ರಾಮರಾವ ಜೋಶಿ 
ಇವರು ತುಂಬಾ ಪರಿಶ್ರಮ ವಹಿಸಿ ""ತ್ರೀ ರಾಮಾಯಣ ನಿತ್ಯ ಚಿಂತನ'' ಎಂದು, 
ಚಿಕ್ಕಮಕ್ಕಳಿಗೂ ಸಹ ಸುಲಭವಾಗಿ ತಿಳಿಯುವಂತೆ ಗದ್ಯರೂಪದಲ್ಲಿ ಇದನ್ನ ಕನ್ನಡಿಸಿ 
ಕರ್ನಾಟಕದ ಆಸ್ತಿಕ ಸಮುದಾಯಕ್ಕೆ ತುಂಬಾ ಉಪಕಾರ ಮಾಡಿದ್ದಾರೆ. ಪುಸ್ತಕದ ಬಾಷೆತೀರ 
ಸರಳ, ಉತ್ತಮ ಶೈಲಿ, ಮುದ್ದಾದ ಮುದ್ರಣ. ಸುಮಾನು ಎರಡು ವರುಷ ಪರಿಶ್ರಮವಹಿಸಿ 
ಕನ್ನಡ ಜನತೆಗೆ ಅರ್ಪಿಸಿದ್ದು ನಿಜವಾಗಿಯೂ ಅಭಿನಂದನೀಯ. ಈ ಕಿರುಹೊತ್ತಿಗೆಯನ್ನು 
ಒಮ್ಮೆ ಒದಲು ತೆಗೆದುಕೊಂಡರೆ ಅದನ್ನು ಪೂರ್ತಿ ಮುಗಿಸುವವರೆಗೆ ಬಿಡುವದು ಸಾಧ್ಯವೇ 
ಇಲ್ಲ, ಇದು ಅಷ್ಟೊಂದು ಆಕರ್ಷಣೀಯವಾಗಿದೆ. 


ಈ ಪುಸ್ತ! ಕವನ್ನು ಓದುವಾಗ ಸಹ ಸಹಜವಾಗಿಯೇ ನಮ್ಮ ಇತ್ತೀಚಿನ ಸ್ವಾತಂತ್ರ 
ಹೋರಾಟದ ನೆನಪುಗಳು ಬರುತ್ತವೆ. ಅಂದಿನ ವಾನರ ಸೇನೆಯನ್ನು ಇಂದಿನ ಹೋರಾಟದಲ್ಲಿ 
ಕಾಣಬಹುದು. ಶ್ರೀರಾಮಚಂದ್ರನು ವನವಾಸಕ್ಕೆ ಹೊರಡುವಾಗ ಆಪ್ತೆ "ಷ್ಟರನ್ನು ಬಂಧು 
ಬಾಂಧವರನ್ನು ಅಗಲುವ ದೃಶ್ಯವು, ಸ್ವಾತಂತ್ರ 2 ಸಂಗ್ರಾಮದ ಸಮಯಕ್ಕೆ ಜೇಲಿಗೆ ಹೊರಟ 
ದೃಶ್ಯದಲ್ಲಿ ಕಾಣಬಹುದು. ಆಗ ಅವರು ನಾರು ಬಟ್ಟೆ ಉಟ್ಟು ಅಡವಿಗೆ ಹೊರಟರೆ ಈಗ 
ಜೇಲು ಬಟ್ಟೆ ತೊಡಬೇಕು - ಇನ್ನೊಂದು ಸನ್ನಿವೇಶ - ಹನುಮಂತನು ಲಂಕಾಪಟ್ಟಣದಲ್ಲಿ 
ಸೀತಾದೇವಿಯನ್ನು ಹುಡುಕುವಾಗ ವೇಷ ಬದಲಿಸಿ '"ಭೂಗತ''ರಾಗಿಯೇ ಕಾರ್ಯ 
ಮಾಡಿದ್ದು ಇಂತಹ ಎಷ್ಟೊ ( ಸನ್ನಿವೇಶಗಳು ಇದರಲ್ಲಿ ಬರುವದುಂಟು. ಒಂದು ವಿಧವಾಗಿ 
ರಾಮಾಯಣದಿಂದ ಸ್ವಾತಂತ್ರ ; ಸಂಗ್ರಾಮವು ಸ್ಫೂರ್ತಿ ಪಡೆದಿದೆ ಎಂದರೆ ಅತಿಶಯೋಕ್ತಿ 
ಆಗಲಾರದು. 


ಪ್ರಸ್ತುತದಲ್ಲಿ ನಾವು ಪಡೆದ ಸ್ವರಾಜ್ಯವು ಈಗ ""ದುರಾಜ್ಯ''ವಾಗಿದೆ. ಇದನ್ನು 
'"ಸುರಾಜ್ಯ'' ಮಾಡಬೇಕೆಂದು ನಾವೆಲ್ಲರೂ ಸೇರಿ ಪೂಜ್ಯಸದ್ಗುರು ಶ್ರೀ ಗಣಪತಿ ಮಹಾರಾಜ 
ಕನ್ನೂರ ಇವರ ಮಾರ್ಗದರ್ಶನದಲ್ಲಿ ಭಾರತೀಯ ಸುರಾಜ್ಯ ಸಂಸ್ಥೆ ಎಂಬ ಸಂಸ್ಥೆ ಯನ್ನು 
ಸ್ಥಾಪಿಸಿಕೊಂಡು ಹೋರಾಟ ನಡೆಸಿರುವೆವು. ಪ್ರಸ್ತುತದ ಶ್ರೀರಾಮಾಯಣ ನಿತ್ಯ ಚಿಂತನ ಈ 


ಪುಟ್ಟ ಹೊತ್ತಿಗೆಯ ನಿತ್ಯ ಚಿಂತನದಿಂದ ನಿಶ್ಚಯವಾಗಿಯೂ ನಮ್ಮ ಈ ಹ 
ಕಾರ್ಯದಲ್ಲಿ ನಾವು ಸ್ಫೂರ್ತಿ ಪಡೆಯುವೆವು ಇಡು ನೀಸಂಶಯವಾ ವಾಗಿ ಹೇ ಬಹುದು. ಈ 
ಸಂದರ್ಭದಲ್ಲಿ "ಪ್ರ ತಿಯೊಬ್ಬರೂ ಶ್ರದ್ದೆ ಮತ್ತು ಆಸ್ಥೆಯಿಂದ ರಾಮಾಯಣದ ಚಿಂತನೆ ಮಾಡಿ 
ಅದರಲ್ಲಿ ತೋರಿಸಿರುವ ಮಾರ್ಗದಂತೆ ನಡೆದರೆ ಬಹುಬೇಗ ರಾಮರಾಜ ಸ್ಲಾಪನೆ 
ಆಗುವದರಲ್ಲಿ ಸಂಶಯವಿಲ್ಲ'' ಎಂದು ಆತ್ಮ ವಿಶ್ವಾಸದಿಂ ದ ಮಹಾತಾ ಜೀಂ ನಾರ 
ನುಡಿದುದನ್ನು ನಾವಿಲ್ಲಿಸ್ಪರಿಸಬಹುದು. 


ಈ ಹೊತ್ತಿಗೆಯಲ್ಲಿ ದಶರಥನು ಮಕ್ಕಳನ್ನು ಪ ಪ ಲು ಅಶ್ವಮೇ ಧಯಾಗ 
ಮಾಡಿದನೆಂದಿದೆ. ಆದರೆ ಆತ ಮಾಡದ್ದು ಪುತ್ರ ಕಾಮೇಷ್ಟ ಯಾಗ ಎಂದು ನನ್ನ ತಿಳುವಳಿಕೆ. 


ಒಟ್ಟಾರೆ ಈ ಕಿರುಹೊತ್ತಿಗೆ ತುಂಬಾ ಚನ್ನಾಗಿ ಮೂಡಿಬಂದಿದೆ. ಗ್ರಂಥಕರ್ತರ 
ಪರಿಶ್ರಮವು ಸಾರ್ಥಕವಾಯಿತೆಂಡೇ: ನನ್ನ ಅಭಿಪ್ರಾ ಯ. 


ಧಾರವಾಡ -ಶ್ರೀ ನರಸಿಂಹ ದಾಬಡೆ 
೧-೧೧-೯೭ ಹಿರಿಯ ಸ್ವಾತಂತ್ರ್ಯ ಯೋಧರು 


ಸೈ 
bl 


XX 
ಪ್ರಸಾ ಡನೆ 
ಎ 


೧) ರಾಮಾಯಣದ ಹಿರಿಮೆ 

ಭಾರ ರತದ ದಶದಿಕ್ಕುಗಳಲಿಸಹಸ್ರಾರು ವಷ ರ್ಷಗಳಿಂದ ಬೆಳಗಿನಿಂತ ರಾಮಾಯಣ” 

ಕುರಿತು ಯಾರು ವಿಶೇಷವಾಗಿ ಹೇಳಬೇಕಾದುದಿಲ್ಲ. ಜೀವನದಲ್ಲಿ ಶಾಂತಿ ಸ್ಪೂರ್ಶಿ 
ಪಡೆಯಲೆಂದು ವಾಣಿ ಪಡೆಯಲೆಂದು ರಾಮಾಯಣವನ್ನು ನಿತ್ಯ ಪಠಿಸುವ ಸಹಸ್ರಾರು 
ಕ್ತರನ್ನು ನಾವು ಇಂದು ನೋಡುತ್ತಿದ್ದೇವೆ. ಭಿನ್ನ ಭಿನ್ನ ಭಾಷೆಯ. ಕವಿಗಳು, ಸಾಹಿತಿಗಳು, 
ಮ ಪತಿಬೆಯ ಸರ್ವಸವನು Rien ಇದರಿಂದ 


ರಾಮಾಯಣಕ್ಕಾಗಿ ತ್ರ ಶ್ರ ಪ್ರ ವನ್ನು 
ಭಾರತೀಯ ಸಾಹಿತ್ತದಲ್ಲಿ ಶ್ರೀರಾಮನ ಸಾಹಿತ್ಯವು ಹಿಮಾಲಯದಂತೆ ಎತ್ತರವಾಗಿ ನಿಂತುದು 
ಕಂಡು ಬರುವುದು. 

ರಾಮಾಯಣದಲ್ಲಿಯ ಪಾತ್ರಗಳಾದರೂ ಭಾರತೀಯರಿಗೆ ತುಂಬ 
ಆತ್ಮೀಯವಾದವುಗಳು ಪರಿಚಿತವಾದವುಗಳು. ಅವರು ಅನುಸರಿಸಿದ ರೀತಿ ನೀತಿ, ಅವರು 
ಪಡೆದ ಕೀರ್ತಿ, ಇವು ನಮಗೆ ತಿಳಿದೋ ತಿಳಿಯದೆಯೋ ನಮ್ಮ ಸಂಸ್ಕೃ ತಿಗೆ ರೂಪ ಕೊಡುತ್ತ 
ಬಂದಿರುವವು ಅಜ್ಜರಿಂದ ಸೂಜ್ಞರ ವರೆಗೂ ಮಂತ್ರ ಮುಗ್ದಗೊಳಿ ಳಿಸುದ ಈ ರಾಮ ಕಥೆ 


ಕುರಿತು ಅದೆಷ್ಟು ಕವಿಗಳು, ಅದೆಷ್ಟು ಸಲ, ಅದೆಷ್ಟು ವಿಧವಾಗಿ ಹಾಡಿದರೂ ಕಡಿಮೆಯೇ. 
ವ ಯಲ್ಲಿ ತಾದಾತ್ಮ್ಯ ಹೊಂದುವವರು, ಅದರಲ್ಲಿ 
ಸಮರಸರಾಗುವವರು, ಸಹ ರಾಮರೇ ಆಗುವರು. ಅವರ ಕೀರ್ತಿ ದಿಗಂತದಲ್ಲಿ 
ಹರಡುವುದು. ಇಂದಿನ ಶತಮಾನದಲ್ಲಿ" ರಾಮಾಯಣದರ್ಶನಂ” ರಚಿಸಿದ ಕವಿ ಕುವೆಂಪು 
ಅವರನ್ನು ""ರಾಷ್ಟ್ರಕವಿ''ಯನ್ನಾಗಿಸಿತು. ಈ ರಾಮ ಕಥೆ. ಅದರಂತೆ ಪ್ರಸ್ತುತ ಮರಾಠೀ 


ಹಾ 
GL 
ಕ್ರ 
| 
ಬ 
3 
ಗ್‌ 
ನಿಂ 
ಶಿ 
ಲ್ನ 
ತ 
> ್ಗ 
ಲು" 
ye 
a8 
ರೆ 
ಣ್ನಿ 
dL 
|] 
( 
೭೬ 
ಸಾ 
ಭ್ರ 


೨) ಗೀತ ರಾಮಾಯಣದ ಅಂತರಂಗ 
ಈ ಗೀತೆಗಳನು ನ್ನುಃ ಪುಣೇ ಆಕಾಶವಾಣಿ ಕೇಂದ್ರದಿಂದ ನಾನು ಪ್ರಥಮತಃ ಕೇಳಿದ್ದು 
ಒಳೆ ಭಾವನೆದುಂಬಿದ ಗೀತೆಗಳಿವು ಎಂದಿಷ್ಟೇ ಆಗ ಅಂದುಕೊಂಡೆ. ಬೀಡ್‌ 


ಅಲ್ಪಾವಧಿಯಲ್ಲಿಯೇ ಶ್ರೀರಾಮಪ್ರಭು ಕೃಪೆ ಮಾಡಿ, ಸಮಗ್ರ ಗ್ರಂಥ ಸಮೀಕ್ಬಿಸಲು ಅವಕಾಶ 
ಮಾಡಿಕೊಟ್ಟ, ಹುಬ್ಬಳ್ಳಿ ಕೇ ಎಮ್‌ಸಿ ಆಸತ್ರೆಯಲ್ಲಿ ಶಸ್ತ್ರಕೃಯೆ ನಿಮಿತ್ತವಾಗಿ ನಾಲ್ಲತ್ರೆದು 
ದಿವಸಗಳ ದೀರ್ಥಕಾಲ, ಹಾಸಿಗೆಯಲ್ಲಿ ಕಡ್ಡಾಯವಾಗಿ ನನಗೆ ವಿಶ್ರಾಂತಿ ಪಡೆಯಬೇಕಾಗಿ 


ಹೆ 


ಬಂತು. ಆಗ ನಾನು, ಇನಾವ ಗಂಥಗಳಗೊಡೆವೆಗೂ ಹೋಗದೇ ಕೇವಲ ""ಗೀತ 
ರಾಮಾಯಣದ'' ಚಿಂತನೆಗೇ ಅನುವು ಮಾಡಿಕೊಂಡೆ. ಆಗ ಈ ಕಾವ ದೆಲ್ಲಿಯ 


ಸರ್ವಾಂಗಸಂಪನ್ನತೆಯನ್ನು ಕಂಡು ಬೆರಗಾದೆ. ಚೆಂತನೆ ಮಾಡುತ್ತ ಹೊದಂತೆ ಅದರ 
ದಿವ್ಯತೆಯ ಅರಿವಾಯಿತು. 


ಎ 


೩) ಗೀತರಾಮಾಯಣವು ಅವತರಿಸಿ ಬಂದದು 

ಈಶ್ವರ ಅವತರಿಸಿ ಬರುವಂತೆ ""ಗೀತರಾಮಾಯಣವು'' ಯುಗಧರ್ಮಕ್ಕೆ 
ತಕ್ಕಂತೆ ಬ್ರ. ಬಂದು ನಮ್ಮೆಲ್ಲರ ಮಧ್ಯದಲ್ಲಿ ನಿಂತಿದೆ. ಇದು ಅವಶ ವಾಗಿ ಸಚ 
ಕಾವ್ಯವೇ ಅಲ್ಲ. ಗೀತರಾಮಾಯಣವು ಅವರಿಂದ ತನ್ನನ್ನು ರಚಿಸಿಕೊಂಡಿತು. ಎಂದೇ 
ಹೇಳಬೇಕಾಗುವುದು. ಯಾಕೆಂದರೇ ಮುಂದಿನ ವಾರದ ಗೀತೆ ಯಾವುದು ಎಂಬುದು 
ಶ್ರೋತೃಗಳಿಗೆ ಯಾವರೀತಿಯಾಗಿ ಅಸ್ಪ ಷುವೋ, ಕವಿಗಳಿಗಾದರೂ ಅಷ್ಟೇ ಅಸ್ಪಷ್ಟ. “ಕೇವಲ 
ಎರಡು ದಿನ ಮುಂಚಿತವಾಗಿ ಮಾತ್ರ "ಗೀತರಾಮಾಯಣವು ನನ್ನನ್ನೂ ಬಡಿದೆಬ್ಬಿಸುತ್ತಿತ್ತು.'' 
ಎಂಬುದು ಕವಿಗಳ ಅನುಭವ. ಆದುದರಿಂದ ಈ ಕಾರ್ಯಕ್ಕೆ ಪ್ರೀರಾಮಪ್ರಭುವೇ ಕವಿಗಳಿಗೆ 
ಪ್ರೇರಣೆಯನ್ನಿತ್ತ ಎಂದೇ ಹೇಳಬೇಕಾಗುವುದು. 

""ಗೀತರಾಮಾಯಣವನ್ನು ನಾನು ರಚಿಸಿರುವೆನೆಂದು ನನಗೆ ಅನಿಸುವುದಿಲ್ಲ. 
ಅದು ನನ್ನಿಂದ ಬರೆಯಿಸಲ್ಪಟ್ಟಿತು. ಬರೆಯಿಸಿದ ಆ ಶಕ್ತಿಗೆ ನಾನು ನನ್ನ ಮಟ್ಟಿಗೆ ""ರಾಮ'' 
ಎಂದು ಕರೆಯುತ್ತೇನೆ. ಅಲ್ಲದೇ ಜನರು ನನ್ನನ್ನು, "ಆಧುನಿಕ 'ವಾಲ್ಡೀಕಿ” ಎಂದು 
ಕರೆಯುವುದರಲ್ಲಿ ಜನತೆಯ ನಿಷ್ಠಾಪೂರ್ಣ ರಸಿಕತೆಯ ಅಂಶವೇ ಅದರಲ್ಲಿದೆ ಹೊರತು 
ಬೇರಿನ್ನೇನೂ ಇಲ್ಲ. ಎಂದು ಸ್ಪತಃ ಕವಿಗಳೇ ನುಡಿದಿರುವರು. 

ಅಂತೂ ಜನತಾ ಜನಾರ್ದನನಿಗೆ ಸಂಕ್ಷಿಪ್ತವಾಗಿ ಗೀತೆಗಳಲ್ಲಿ ರಾಮಾಯಣ 
ಬೇಕು ಎಂದು ಅನಿಸಿತು. ಇದಕ್ಕಾಗಿ ಆತ ತಾಯಿಯ ಮೊಲೆಹಾಲಿನೊಂದಿಗೆ 
 “ರಾಮರಸಾಯನ”'ವನ್ನು ಪಾನ ಮಾಡಿದ ಕವಿವರ್ಯ ಶ್ರೀ ಗ.ದಿ.ಮಾ 
ಅವರನ್ನುಆಯ್ದುಕೊಂಡ. 

ಹೀಗೆ ಇದೊಂದು ""ರಾಮಲೀಲೆಯೇ'' ಎಂದು ಭಾವಿಕರಿಗೆ ಅನಿಸುವುದು 


XXIV 


ಸಹಜಿಕ. ಕವಿವರ್ಯರು ತಮಗೆ ಸ್ತು ರಿಸಿದಂತೆ ಗೀತೆಗಳನ್ನು ರಚಿಸುತ್ತ ಹೋದುದು, ರಚಿಸಿದ 
ಗೀತೆಗಳ ಸೌಂದರ್ಯವನ್ನು ವಿಂಗಡಿಸಿ ಪ್ರಕಟಿಸಲು ಶ್ರೀಸುಧೀರ ಫಡಕೇಯಂತಹ ಒಬ್ಬ 
ಮಹಾನ್‌ ತಜ್ಞ ಸಂಗೀತ ನಿಮೋಜಕರ ಜೋಡು ದೊರೆತುದು, ಇವೆಲ್ಲ 
""ರಾಮಲೀಲೆಗಳೇ''. 

""ರಾಮಾಯಣ ಸರ್ವರಿಗೂ ಪರಿಚಿತ. ಅದರ ""ಗೀತಾವೃತ್ತಿ : ಹೂಗೀತ "” 
ರಾಮಯಣ'' ಇದಕ್ಕಾಗಿ ಇಷ್ಟಲ್ಲ ಪ್ರಸಾವನೆ ವರ್ಣನೆ ಯಾತಕ್ಕೆ ?'' ಎಂದು ಜೀವನದ 
ಮಹತ್ವ ವನ್ನ ರಿಯದೇ ಯಾರಾದರೂ ಲಘುವಾಗಿಯೇ ಟೀಕಿಸಬಹುದು. ಆದರೆ ಗೀತೆಗಳ 
ಗುಂಪನ್ನು ಸೂಕ ಎವಾಗಿ ಪರಿಸೀಲಿಸಿ. ನೋಡುವ ರಸಿಕರಿಗೆ ಮಾತ್ರ ಈ ಕಾರ್ಯವು ಅಷ್ಟೇನು 
ಸುಲಭವಲ್ಲ ಇದಕ್ಕಾಗಿ ಕವಿಗಳು ಪಟ್ಟಶ್ರಮ ಸಾಮನ್ಯವಾದುದಲ್ಲ ಎಂಬುದರ ಕಲ್ಪನೆ 
ಬರುವುದು. ಇದು ಷೂ ಪುನರುಚ್ಚಾರಣೆಯಲ್ಲ. ಕವಿ ಗದಿ.ಮಾಅವರ “ಸ್ವತಂತ್ರ 
ನಿರ್ಮಿತಿ''ಇದು ಎಂಬುದರ ಅರಿವಾಗುವದು. ಕವಿಗಳು ವಾಲ್ಫೀಕಿ ರಾಮಾಯಣದೊಳಗಿನ 
ಕೆಲವೇ ಸೌಂದರ್ಯದ ವಿಷಯಗಳನ್ನು ತಮ್ಮ ಸ್ವಂತ ಪ್ರತಿಭೆಯಿಂದ ಆಯ್ದುಕೊಂಡು, 
ಇಂದಿನ ಲಗುಬಗೆಯ ಜೀವನದಲ್ಲಿ ಸಾಮನ್ಯರಿಗೆ ಸಿಗುವ ಅಲ್ಪ ಬಿಡುವಿನಲ್ಲಿ 
ರಾಮಾಯಣದಂತಹ ಮಹಾನ್‌ ಗ್ರಂಥದ ರಸಾಸ್ಕಾ ದವನ್ನು ಸವಿಯಲು 
ಅನುಕೂಲವಾಗುವಂತೆ ಕೇವಲ ಐವತ್ತಾರು ಗೀತೆಗಳಲ್ಲಿ. ಶ್ರೀರಾಮಚರಿತೆಯನ್ನು 
ನಮ್ಮೆಲ್ಲ ರ ಮುಂದೆ ಮೂರ್ತಿಮಂತಾಗಿ ನಿಲ್ಲಿಸಿರುವರು. 


೪) ಗೀತೆಗಳಲ್ಲಿ ಪಾತ್ರಗಳ ವ್ಯಕ್ತಿ ಮತ್ತವು ಸೂರೆಗೊಂಡಿದೆ 
ಇಲ್ಲಿಯ ಪಾತ್ರಗಳನ್ನು ಚಿತ್ರಿಸುವ ಕಾರ್ಯದಲ್ಲಿ ಕವಿಗಳ ಕುಶಲತೆಯೆಂದರೆ ಆದಿಕವಿ 
ವಾಲ್ಚಿ "ಕ ಮಹರ್ಷಿಗಳು ನಿರ್ಮಿಸಿದ ಪಾತ್ರಗಳಿಗೆ, ಸನ್ನಿವೇಶಗಳಿಗೆ, ವಾತಾವರಣಕ್ಕೆ ಇವರು | 
ಎಲ್ಲಿಯೂ ಧಕ್ಕೆ ಹೆಚ್ಚಿಲ್ಲ, ಇಷ್ಟೇ ಅಲ್ಲ, ಮಾತೆ ಕೌಸಲ್ಯೆ, ಬಂಧು ಭರತ ಲಕ್ಷ್ಮಣರು, 
ದಾಸಭಕ್ತ ಹನುಮಾನ, ಮುಗ್ದ ಭಕ್ತಳಾದ ಶಬರಿ, ನಿಷ್ಠಾವಂತ ಸನ್ನಿತ್ರ ಸುಗ್ರೀವ, ರಾವಣನಿಗೆ 
ಸಕಾಲಕ್ಕೆ ಬುದ್ದಿಯ ಮಾತು ಹೇಳಿ ನಂತರ ಬ್ರಾತೃಕಾರ್ಯಕ್ಕೆ ಮಡಿದ ಕುಂಭಕರ್ಣ, ಈ 
ಎಲ್ಲ ಪಾತ್ರಗಳ ವ್ಯಕ್ತಿಮತ್ವವನ್ನು, ಆಯಾ ಪಾತ್ರಗಳ ಮುಖದಿಂದಲೇ ನುಡಿಸಿ, ಕವಿಗಳು 
ಅವರನ್ನು ಸಾಕ್ಷತ್ತಾಗಿ ನಮ್ಮ ಕಣ್ಮುಂದೆ ನಿಲ್ಲಿಸಿರುವರು. ಹೀಗೆ ಗೀತೆಗಳಲ್ಲಿ ಪಾತ್ರವರ್ಗ 
ವ್ಯಕ್ತಿ ಮತ್ವವು ಸೂರಿಗೊಂಡಿದ್ದನ್ನು ನೋಡಿದರೆ ಕವಿಗಳ ಸಾಮರ್ಥ್ಯ ಸಂಣದಲ್ಲಿ 
ಸಾಮನ್ಯವಾದುದೂ ಅಲ್ಲ. 

ಉದಾಹರಣೆಗೆ:- ಪ್ರಭು ಶ್ರೀರಾಮಚಂದ್ರನನ್ನು ನದಿಯ ಆಚೆಯ ದಂಡೆಗೆ 


ಹ ಗಾಲ್‌ 


XXV 


ದಾಟಿಸುವಾಗ ಗುಹಕನಾಡಿದುದು, ""ಸೇತು ಬಂಧನ'' ನಡೆದಾಗ ವಾನರರು ಹಾಡಿದುದು, 
ಇವುಗಳನ್ನು ಕೇಳಿದಾಗ, ಅವರ ಸಾಂಘಿಕ ವಕ್ತಮತ್ವವು, ಹಾಡಿನ ತಾಳದಲ್ಲಿ ನಮ್ಮ ಕಣ್ಣು ೦ದೆ 
ಕಟ್ಟುವುದು. | 
ಭರತನು ಚಿತ್ರಕೂಟವನ್ನೇರಿ ತಮ್ಮ ಕಡೆಗೆ ಬರುತ್ತಿದ್ದುನ್ನು ಲಕ್ಷ್ಮಣ ವರ್ಣನೆ 

"ಮಾಡಿ ಶ್ರೀರಾಮನಿಗೆ ಹೇಳಿದುದನ್ನು, ಮತ್ತು ರಾವಣ ಜಟಾಯಿ ಮಧ್ಯ ನಡೆದ ಸಮರದ 
ಪ್ರಸಂಗವನ್ನು ಶ್ರೀರಾಮ ವರ್ಣಿಸಿದುದನ್ನು ನೆನೆದಾಗ, ಈ ಸನ್ನಿವೇಶವನ್ನು ವರ್ಣಿಸುವ 
ಶಬ್ದಗಳಿಗೆ ಕ್ಯಾಮಾರದ ಶಕ್ತಿ ಬಂದಿದೆ ಎಂದು ಅನಿಸುವುದು. ಅಲ್ಲದೇ ಸುಂದರ ಕಲ್ಪನೆಗಳು, 
ಸುಭಾಷಿತಗಳು ಗೀತ ರಾಮಾಯಣದ ತುಂಬೆಲ್ಲ ಹರಡಿರುವು. 


೫) ಶ್ರೋತೃಗಳ ಕಣ್ಮುಂದಿನ ಶ್ರೀರಾಮ ಸೀತೆಯರ ಚಿತ್ರ ಶ್ರವು 
ಕಾವ್ಯದ ಕೊನೆಯವರೆಗೂ ಮಸಾಕಗಿಲ್ಲ;- 

ಈ ರೀತಿಯಾಗಿ ಕವಿಗಳು ಬಹು ಲೋಭನಿಯವಾಗಿ, ವಿವಿಧ ಬಗೆಯ 
ಸೌಂದರ್ಯವನ್ನು ಕಾವ್ಯದಲ್ಲಿ ಪ್ರಕಟಿಸಿರುವರಾದರೂ, ಶ್ರೋತೃಗಳ ಕಣ್ಮುಂದಿನ 
ಶ್ರೀರಾಮಸೀತೆಯರ ಚಿತ್ರಗಳು ಮಸಕಾಗಂತೆ, ಶ್ರೋತೃಗಳ ಲಕ್ಷವನ್ನು ಮುಖ್ಯವಾಗಿ 
ಶ್ರೀಸೀತಾರಾಮರಮೇಲೆ ಬಂಧಿಸಿಡಲು ಅವರು ಮರೆತಿಲ್ಲ ಉಭಯತರ ಗೀತೆಗಳಲ್ಲಿ ಅವರ 
ಎವಿಭ ದರ್ಶನಗಳನ್ನು ಕವಿಗಳು ಮೂಡಿಸಿಸುವರು. ಉದಾಹರಣೆಗಳು- 

ಚಿತ್ರಕೂಟದ ಮೇಲೆ ತಮ್ಮ ಕುಟೀರಕ್ಕೆ ಸ್ಥಾನ ಅಯ್ಕೆ ಮಾಡುವಾಗ"“ನಿಸರ್ಗ 
ರಸಜ್ಞ ರಾಮನ'' 

ಭರತನನ್ನು ಮರಳಿ ಅಯೋಧ್ಯೆಗೆ ಕಳಿಸುವಾಗ ಜೀವನದ ಮಹಾಭಾಷ್ಟವನ್ನು 
ಹೇಳುವ “ತತ್ವ ಚೆಂತಕ "ರಾಮನ'' ರಣದಲ್ಲಿ ವಿವೇಕ ಬಿಟ್ಟು ವರ್ತಿಸಿದ ಸುಗ್ರೀವನಿಗೆ ರಣ 
ಸೀತೆಯ ಟಾ ಕೊಡುವ ""ರಣನೀತಿಜ್ಞ ರಾಮನ'', ತಾನು ಸ್ವತಃ ಜಯಿಷ್ಣುವಿದ್ದರೂ 
ಯುದ್ಧವನ್ನು ತಡೆದು, ಕಲ್ಯಾಣವನ್ನು ಕಟ್ಟಿಕೊಳ್ಳಲು ಶತ್ರುವಿಗೆ ಸಂಧಿಯನ್ನು ಕೊಡುವ 
"“ರಾಜಧರ್ಮಿ ರಾಮನ'' 

ವಿಜಯದ ನಂತರ ಸೀತಾದೇವಿಯನು  ಸತ್ವಪ ಪರೀಕೆ ಶಗೊಡ್ಡುವ"“ಕರ್ತವ್ಯನಿಷ್ಠಾ 
. ರಾಮನ” 
ಅಗ್ನಿದೇವರ ಸಾಕ್ಷ್ಯದ ನಂತರ ನೇತ್ರಗಳಲ್ಲಿ ಅಶ್ರುಗಳ ಹೊಳೆಯನ್ನೆ 
ಹಿಡಿದುಕೊಂಡಿದ್ದ “ಕತಾರ್ಥಕ | ರಾಮನ್‌” 


೫೫೪1 


ರಾಮನ ವಿವಿಧ ದರ್ಶನಗಳನ್ನು ಪಡೆಯುವಾಗ ಭಾವನೆಗಳು 


Qo 
ಗಾ 
ಗ 

(ಗ್ರ 
ಗಾ 


3 ಪು 
ತೆ 
ತ 


UT ಮುಖದಿಂದ ಸ 


( 
6) 
SNCS 
A° 


ದಿ 
ಗಡಿ 
Gl 
೫s 
ಲ್ಸ 
3% 
CG 
ಶ್ರಿ 
ಆ ೯೭ 
Go 
ರಿ < 


© 
4 
63 
( ಎ, 
ಈ 7) 
ತ 
ಲೂ 
ತ 
ಊ 


೬) ಸೀತೆಯ ಮುಗಿಯದ ದುಃಖದಲ್ಲಿ ಗೀತೆ ರಾಮಾಯಣದ ಮುಕ್ತಾಯ 
ವಸ್ತುತಃ ಗೀತರಾಮಯಣವು ಪ ಭುರಾಮಚಂದ್ರನು ಸಿಂಹಾಸನ ಸ್ಥಾನದ 
ಮೇಲೆ ಮುಗಿಯುವುದು. ಆದರೆ ಕವಿಗಳ ಪ್ರತಿಭೆ ಮಾತ್ರ ಸತ ಯೇ ನಿಲ್ಲಲಿದು. ಆದು 
ಸಿಂಹಾಸನೊ ತ್ರಾವದ ಎಂ ಬುದನ್ನು ನಾಚಿಕೆಯಿಂದಅವಳು ನುಡಿ ಲಾರದವಳಾಗಿದ್ದರೂ, 
ಅವಳ ಬಾಯಿಂದ ಅದನ್ನು ನುಡಿಸಿತು. 4a ತನ್ನ ಬಯಕೆಗೆ 
ಪೂರ್ತಿಗಾಗಿ, ರಫುಕಾಯ ಅದೆಷ್ಟು ಬೇಗ ಅಣಿಮಾಡಿದನೆಂದು ಹರುಷದಿಂದ ವನಕ್ಕೆ ಬಂದ 
ಸೀತಾದೇವಿಗೆ ಕವಿಗಳ ಪ ್ರತಿಭೆಯು ಪುನ pss ಅವಳಿಗೆ ತಂದೊಡ್ಡಿ 


ಲಕ್ಷ್ಮಣಾ, ನಾನೆಲ್ಲಿ ಹೋಗಲೋ ಇನ್ನು, “ತಿ 0/1 ನ್ನು ನಾನೆಲ್ಲ ಕಾಣಲೋ,'' 
ಎಂದು ಹಂಬಲಿಸಿ ಅಕ್ರೊ ಪ ಮಾಡಿದಾಗ ಲಕ್ಷ್ಮಣ ನಿರುತ್ತಃ ರನಾದ ಕಾವ್ಯದ ಕೊನೆಯ 
ಹಂತದಲ್ಲಿ, ಸೀತಾದೇವಿಯ ಈ ತೀರದ ದುಃಖವು ನಮ್ಮ ಕರುಳನ್ನೇ ಕತ್ತರಿಸಿ ನಮ್ಮ 
ಅಂತಃವರಣವನ್ನು ಹೊಯ್ದಡ ಹಚ್ಚುವುದು. ಇದರಿಂದಾಗಿ ಗೀತರಾಮಾಯಣದಲ್ಲಿಯ 
ಕೆಲವೊಂದು ಗೀತೆಗಳಾದರೂ ರಾಮಯಣವಂತೂ ""ಜಗವಿರುವರೆಗೆ ಭಾಷೆ ಇರುವರೆಗೆ 
ನಿತ್ಯ ನೂತನ'' ಎಂದು ಹನುಮಾನ ಹೇಳಿಯೇ ಇದ್ದಾನೆ. 


ಗಡ 
ಈ 


೫೭೫೪1] 


ಅನುದಾದಕರ ನಿವೇದನೆ 


| ವಾ 15 ಸೇತುವೆ. ಇದನ್ನನುಸರಿಸಿ, ಆಧು: ಎಕ ಮರಾ 
ಸಾಹಿತ್ಯದ Ni ತಲೆ ೋಕಪ್ರಿಯವಾದ ಈ ಗೀತರಾಮಯಣ ಕಾವ್ಯವನ್ನು ಪೊ 4 
ತೋಫಖಾನೆಯವರು ಕನ್ನಡ ಗೀತೆಗಳಲ್ಲಿ ಅನುವಾದಿಸಿ ಕನ್ನ ಡಿಗರಿಗೆಲ್ಲ ಮೂಲ 
ಗೀತರಾಮಾಯಣದ ಸ್ವಾದ 'ಸವಿಯಲು ಅವಕಾಶಮಾಡಿ ಕೊಟ್ಟಿದ್ದು ಸಾಮಾನ್ಯ ಮಾತಲ್ಲ 
ಪ್ರೊ. ತೋಫಖಾನೆಯವರ ಕೃತಿ ತುಂಬಾ ಮೆಚ್ಚುವಂತಹದು, ಶ್ಲಾಘನೀಯ, ಪ್ರಶಂಸಾರ್ಹ. 
ಅವರು ತುಂಬಾ ಪ್ರತಿಭಾವಂತರು, ರಸಿಕರು ಎಂಬುದು ಅವರ ಈ ಪ್ರಯತ್ನದಿಂದ ಕಂಡು 
ಬರುವುದು''. 

ಅವರ ಈ ಕೃತಿಯಿಂದ ನಾನು ತುಂಬಾ ಪ್ರಭಾವಿತನಾಗಿ ಮೂಲ ಮರಾಠೀ 
ಗೀತರಾಮಾಯಣಕ್ಕೆ ಸರಳ ಸುಲಭ ಕನ್ನಡ ಗದ್ಯರೂಪ ವಸ್ತ್ರತೊಡಿಸಿ ಕವಿಗಳು ಅದರಲ್ಲಿ 
ವ್ಯಕ್ತಮಾಡಿದ ಉದಾತ್ತ ಭಾವನೆಗಳ ಮತ್ತು ಅವರ ರಸಿಕತೆಯ ಕಲ್ಪನೆ ಕನ್ನಡಿಗರಿಗೆ 
ಮಾಡಿಕೊಡಬೇಕೆಂದು ತಿಳಿಸಿದೆ. ಕನ್ನಡಿಗರು ಈ ನನ್ನ ಕೃತಿಯನ್ನು ಸ್ವಾಗತಿಸಿದರೆ ನನ್ನ ಶ್ರಮ 
ಸಾರ್ಥಕ. ನಾನು ಕೃತಾರ್ಥನೆಂದು ಭಾವಿಸುವೆ. 


(1 
pl 
ಈ 
He 
ctl 
Ca 


೨) ರಾಮಾಯಾಣದ ಸಪ್ತಾಹ ಯೋಜನೆ:-ಪ್ರಸುತ ಈ ಕನ್ನಡ ಗದ್ದರೂಪ 
ಗೀತರಾಮಾಯಣದ ಸಪ್ತಾಹವನ್ನು ಆಚರಿಸುವ ಕ್ರಮ ಎನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರತಿದಿನ 
ವಾಚನದ ಪ್ರಾರಂಭಕ್ಕೆ ಶ್ರೀರಾಮರಕ್ಷಾ ಧ್ಯಾನ ಶ್ಲೋಕವನ್ನು, ಮತ್ತು ವಾಚನದ ಕೊನೆಗೆ 


ಶ್ರೀರಾಮರಕ್ಷದಕೆಲಭುಗವನ್ನು ಜೊ ಜೋಡಿಸಲಾಗಿದೆ. ಇ ದರಿಂದ ಸಪಾಹದ ಏಳು ದಿವಸಗಳಲ್ಲಿ 
ರಾಮಾಯಣದ ಜೊತೆಗೆ ನಿತ್ಯ ರಾಮರಕ್ಟಾಸ ಸ್ತೋತ್ರ ಪಠಣದ ಪುಣ್ಣಪ 

ಅವಕಾಶವಿದೆ. ಅ ಅಲ್ಲದೇಪ್ರ ಪ ತಿದಿನದ ಕಥಾಪ್ರಾರಂಭಕೆ 5 ಪೂರ್ವಕಥಾನುವಾದ : ಖಂ 
ಕಥೆಯ ಸಾರಾಂಶವನ್ನು ಕೊಡಲಾಗಿದೆ. ಮತ್ತು ಸಪ್ತಾಹದ ಕೊನೆಯ ದಿನಪಠಣ ಮಾಡಲು 
""ವರದ ಹನುಮಾನ ಸ್ತೋತ್ರ'' ವನ್ನು ಯೋಜಿಸಲಾಗಿದೆ. ಇದು ಉತ್ತರ ಹಿಂದುಸ್ತಾನದಲ್ಲಿ 


ದು ಹಖಂದಿನ 


AAV 


ಕೋಟಿ ಕೋಟ ಭಕ್ತರು ನಿತ್ಯ ಪಾರಾಯಣ ಮಾಡುತ್ತಿರುವಂಥ"" ಶ್ರೀ ಹನುಮಾನ್‌ ಚಾಲೀಸ' 
ಇದರ ಸುಂದರ ಕನ್ನಡ ಜಹಿ ಶ್ರೀ ರಂ.ರಾ. ನಿಡಗುಂದೀಯವರಿಂದ ಆಗಿದೆ. 
ಸಪ್ತಾಹದ ಪ್ರಾರಂಭವು ರವಿವಾರ ಯೋಗ್ಯ ಎಂಬುದು ಹಲವರ ಅಭಿಪ್ರಾಯ. ಇದರಿಂದ 
ಶ್ರೀ ನಿಡಗುಂದಿಯವರ ಸೂಚನೆಯಂತೆ ""ವರದ ಹನುಮಾನ ಸ್ತೋತ್ರ''ವು ತಾನಾಗಿಯೇ 
ಶನಿವಾರ ಒರುವದು. ನೀತಿಯನ್ನೆ ಧಿಕ್ಕರಿಸಿ ಅರ್ಧ ಪತನಕ್ಕಿಳಿದ ಇಂದಿನ ಸಾಮಾಜಿಕ 
ಪರಿಸ್ಥಿತಿಯಲ್ಲಿ ನೀತಿ ಕಾವ್ಯತ್ರೀರಾಮಯಣದ “ನಿತ್ಯ ೭ ಚಿಂತನ'' 2 ಪ್ರತಿ ಮನೆಯಲ್ಲಿಯೂ 
ಇಂದು ಅಗತ್ಯವಾಗಿ ನಡೆಯಬೇಕಾಗಿದೆ. ಇದಕ್ಕೆ ಅನುಸರಿಸಿ “ಪ್ರೀ ರಾಮಾಯಣ ನಿತ್ಯ 
ಚೆಂತನ'' ಈ ಈ ಗೃಂಥದ ಹೆಸರು. 
| ೩) ಕವಿಗಳ ಆಶೀರ್ವಾದ:- ಈ ನನ್ನ ಕೃತಿಗೆಮೂಲ ಕವಿ ಡಾ॥ಮಾಡಗೊಳಕರ 

ಅವರ ಶುಭೇಚ್ಛೆಗಳು ದೊರೆಯಲಿಲ್ಲವೆಂಬುದಕ್ಕೆ ವಿಷಾದಿಸಿದೆ. ಯಾಕೆಂದರೆ ಈ ಮೊದಲೇ 
ಅವರು ಶ್ರೀರಾಮಚಂದ್ರನ ಪಾದಾರವಿಂದಗಳಲ್ಲಿ ಲೀನರಾಗಿ ಹೋಗಿರುವಡು 
ಪ್ರೊ.ತೋಫಖಾನೇ ಅವರಿಗೆ ಅವರು ಶುಭೇಚ್ಛೆಗಳನ್ನು ಕಳಿಸುವಾಗ ""ಮರಾಠಿ 
ಭಾಷೆಯಲ್ಲಿಯ ಗೀತರಾಮಾಯಣದಂತೆ ಲೋಕಪ್ರಿಯತೆಯಂತೆ ಕನ್ನಡ 
ಗೀತರಾಮಾಯಣದ್ದು ಆಗಲಿ'' ಎಂದು ಅವರು ಹರಸಿದ್ದರು. ಇದನ್ನು ನೆನೆದು ನನ್ನ ಈ 
ಗ್ರಂಥಕ್ಕೂ ಅವರದು ಅದೇ ರೀತಿಯ ಆಶೀರ್ವಾದವೆಂದು ತಿಳಿದು ಸ್ಪರ್ಗೀಯರಾದ ಆ 
ಆಧುನಿಕ "ವಾಲ್ಟೀಕಿಗೆ ನನ್ನಪ್ರ ಣಾಮಗಳನ್ನು ಸಲ್ಲಿಸುವೆ. 

೪) ೪ ಕೊನೆಯದಾಗಿ:- ಪ್ರಭು ರಾಮಚಂದ್ರನ ಕೃಪೆಯಿಂದ ರಾಮಾಯಣದ 

ಈ ಪವಿತ್ರ ಕೃತಿ ಈಗ ಸಾಕರಗೊಂಡು ನನ್ನ ನೆಚ್ಚಿನ ಕನ್ನಡಿಗರೆದುರು ನಿಂತಿದೆ. ಜೀವನದ 
ಮುಚ್ಚಂಚೆಯಲ್ಲಿ ಸಮಾಜಕ್ಕೆ ನನ್ನಿಂದ ಇದೊಂದು ಒಳ್ಳೇ ಸೇವೆ ಆಯಿತೆಂಬ ಆತ್ಮತೃಪ್ತಿ 
ನನಗಿದೆ. ಅಲ್ಪ್ಲಮಟ್ಟಿಗಾದರೂ ಸಮಾಜದ ಯಣದಿಂದ ಮುಕ್ತನಾದನೆಂಬ ಸಮಾಧಾನ 
ನನಗಾಗಿದೆ. ""ಜಗ ಇರುವವರೆಗೆ ಶ್ರೀರಾಮ ಕಥೆ ನಿತ್ಯನೂತನ'' ಎಂದು ಹನುಮಾನ 
ನುಡಿದಿರುವನು. ಇದರ ನಿತ್ಯ ಚಿಂತನದಿಂದ ಇಂದಿನ ಅಶಾಂತಮಯ ಅನೀತಿಮಯ 
ಜೀವನದಿಂದ ಸರ್ವರೂ ಮುಕ್ತರಾಗಿ, ಸರ್ವರಿಗೂ ಶಾಂತಿ-ಸ್ಫೂ ರ್ತಿಗಳು ಲಭಿಸುವಂತಾಗಲಿ 
ಎಂದು ಶ್ರೀರಾಮಚಂದ್ರನನ್ನು ಪ್ರಾರ್ಥಿಸುವೆ. ಮತ್ತು ವಿಶೇಷವಾಗಿ ಶಾಲೆ, ಕಾಲೇಜು 
ಎದ್ಯಾರ್ಥಿಗಳು ಯುವಕರು ಇವರಿಂದ ಈ ಪವಿತ್ರ ಗ್ರಂಥದ ""ನಿತ್ಯ ಚಿಂತನ'' ನಡೆದು, 
ತದನುಸಾರ ಅವರು ಅದನ್ನು ಅನುಸರಿಸಿ ನಡೆಯುವವರಾದರೆ ಅವರು ಒಳ್ಳೇ 
ನೀತಿವಂತರಾಗುವರಲ್ಲದೇ, ನೀತಿಯ ನೆಲಗಟ್ಟು ಸಮಾಜದಲ್ಲಿ ಪುನಃ ಪ್ರಸ್ಥಾಪಿಸಿದ ಶ್ರೇಯ 
ಅವರಿಗೆ. 


201೭ 


೫) ಫಲಶ್ರುತಿ:- ದೇವರು,ಸತ್ಯ, ಧರ್ಮ, ಪರೋಪಕಾರ, ಜನ್ಮಾಂತರ ಪುಣ್ಯ, 
ಮೊದಲಾದ ತತ್ವಗಳಲ್ಲಿ ನಂಬಿಗೆ ಭರವಸೆಗಳು ಇಂದು ಸಂಪೂರ್ಣ ಮಾಯಾವಾಗಿವೆ. 


ನೀತಿ ನೆಲವನಪ್ಪಿ ದ. ಸ್ವಪ್ರತಿಷ್ಠೆ ಸ್ವಾರ್ಥಗಳೇ ತಮ್ಮ ಸರ್ವಸ್ವವೆಂಬಂತೆ ತಾವು ಶ್ರೇಷ್ಠರೆಂದು 
ಹೇಳಿಕೊಳ್ಳುವವರೂ ಕೂಡ ಇಂದು ಸಮಾಜದಲ್ಲಿ ವರ್ತಿಸುತ್ತಿರುವುದನ್ನು ಇಂದು ನಾವು 
ನೋಡುತ್ತಿದ್ದೇವೆ. ಇಂತಹ ಇಂದಿನ ದುರ್ಮುಹೂರ್ತದಲ್ಲಿ ರಾಮಾಯಣದ ದಿವ್ಯಹಸ್ತವು 
ನಮ್ಮನ್ನು ಮೇಲೆತ್ತಬಲ್ಲದು. ರಾಮಾಯಣದ ಅಮರ ಸಂಗೀತವು ನಮ್ಮ ಇಂದಿನ ಶುಷ್ಕ 
ಜೀವನದಲ್ಲಿ ಅಮೃತ ಸಂಚಾರವಾಗುವಂತೆ ಮಾಡಬಲ್ಲದು. 

ನಮ್ಮ ಹೃದಯರೂಪ ಅಹಲ್ಯೆಯನ್ನು ರಾಮಾಯಣವು ತನ್ನ ಪಾದಸ್ಪರ್ಶದಿಂದ 
ಉದ್ದಾ ರ ಮಾಡಬಲ್ಲದು. 

ನಮ್ಮ ಸ್ಥಾ ಿರ್ಥದ ದುಷ್ಟರಾಕ್ಷಸ ವಿರಾಧ ರಾಕ್ಟಸನನ್ನು ಸಂಹರಿಸುವ ಸಾಮರ್ಥ್ಯ 
ರಾಮಾಯಣದಲ್ಲಿ ದೆ. 

ನಮ್ಮಲ್ಲಿ ಹುದುಗಿರುವ ಆಂಜನೇಯ ಶಕ್ತಿಯನ್ನು ಎಚ್ಚರಿಸಿ ಹುರುದುಂಬಿಸಿ 
ಅದರಿಂದ ಲೋಕಹಿತ ಕಾರ್ಯಗಳನ್ನು ಕೈಗೆತ್ತಿ ಕೊಂಡು ಅವುಗಳನ್ನು ಯಶಸ್ವಿಯಾಗಿ 
ನಿರ್ವಹಿಸುವ ಸಾಹಸಕ್ಕೆ ರಾಮಾಯಣವು ಪ್ರಚೋದಿಸಬಲ್ಲದು. 

ಅವಿದ್ಯಾ ಅಹಂಕಾರ ರೂಪ ರಾವಣನನ್ನು ವಧೆಮಾಡಿ ನಮ್ಮ ಜೀವನ 
ಸೀತಾದೇವಿಯು ತನ್ನ ಶ್ರಿರಾಮನನ್ನು ಸೇರುವಂತೆ ಮಾಡುವಲ್ಲಿ ಮಹಾಪ್ರತಾಪಿ ಇದು 
ಶ್ರೀರಾಮಾಯಣ. 

ನಮ್ಮ ಬದುಕನ್ನು ಆಸುರೀ ಶಕ್ತಿಗಳ ಪಶಗಳಿಂದ ಬಿಡುಗಡೆ ಮಾಡಿ ದೈವೀಶಕ್ತಿಗಳ 
ಕಡೆಗೆ ಕೊಂಡೊಯ್ಯು ವ ಶಕ್ತಿ 'ರಾಮಾಯಣದಲ್ಲಿದೆ. 

ಕೊನೆಯಲ್ಲಿ ಲ್ಲ ಶ್ರೀ ರಾಮಾಯಣವು ವ್ಯಕ್ತಿ ವ್ಯಕ್ತಿಯಲ್ಲಿ ಶ್ರೀರಾಮಪಟ್ಟಾಭಿಷೇಕ 
ಮಾಡಿ ಇಂದಿನ ನಿತ್ಕಸ್ಥಿತಿಯಲ್ಲ ಯೇ ಅತೀತವಾಗಿರುವ ವ ""ರಾಮರಾಜ್ಯವು'' ಕ್ರಮಕ್ರಮೇಣ 
ಬರುವಂತೆ ಮಾಡಬಲ್ಲ ದು. ಈ ಭೂಮಿಯನ್ನೆ © ವೈಕುಂಠವನ್ನಾ ಗಿ ಪರಿವರ್ತಿಸುವ ದೇವತಾ 
ಕಾರ್ಯದಲ್ಲಿ ದಿವ್ಯಶಿಲ್ಲಿಯಾಗಬಲ್ಲದು ಈ ಪ್ರೀ ರಾಮಾಯಣ. 


೬) ರಾಮಾಯಣದಲ್ಲಿ ತಾದಾತ್ಮ್ಯಃ- ದಾಂಡೇಲಿ ದಂಡಕಾರಣ್ಯದ ಒಂದು 
ಭಾಗ ವನವಾಸದಲ್ಲಿ ಶ್ರೀರಾಮನು ಸೀತಾ ಲಕ್ಷ್ಮಣರೊಂದಿಗೆ ಇಲ್ಲಿ ತಿರುಗಾಡಿದ, ವಸತಿ 


XXX 


PR 
Nes’ 


ಹ 
ಆರಿ! 


ಕೌ 
~ 


3 


ಇಲೆ ಲಾದ ಲಾ ಸಾತ 
Wi AY 


ಪಾ 


ವಿತ್ರವಾದ 


4 


ನನು 
ಹೆ 


ಟ್ರ 


ಡಾ 
ರಲ್ಲಿ ಸಮರಸನಾಗಿನ 


2 


ಲ ೦2 
[8 


[4 


ಡಿಕೊ 


lo, 


aj 


(44? 


Cc 
<A 


೫೫೫1 


ಕೃತಜ್ಞತೆಗಳು 


pe ಸಂಸ್ಥೆ ಯನ್ನು ಟಿಕೂಂ ಡು ಹ; ದೇಶಪ್ರೇಮಿ 

ಕಾರ್ಯಕರ್ತರೊಂದಿಗೆ ಪ ರ್ರಸುತ PSA ಲ್ಲಿಯ ಭ್ರಷ್ಟಾಚಾರ ನಿರ್ಮೂಲನಕ್ಕಾಗಿ 

ಅವ್ಯಾಹತವಾಗಿ ಶ್ರವಿಸುತ್ತಿರುವದು. ದೇಶದ ಭಾಗ್ಯವಂದೇತಿಳಯಜಿ ಕು. ಈ ನಿಮಿತ್ತವಾಗಿ 

ದಾಂಡೇಲಿಗೆ ಪೂಜ್ಯ ಮಹಾರಾಜರು ಆಗಮಿಸಿದಾಗ, ""ಸುರಾಜ್ಯ ಸಂಸ್ಥೆಯ'' ಕಾರ್ಯಕರ್ತರ 

ನಿತ್ಯ ಚಿಂತನಕ್ಕೆ ಈ ಗ್ರಂಥ ಯೋಗ್ಯ ಎಂಬುದನ್ನು ಗಮನಿಸಿ, ರೂ.೧೫೦೦/- ಗಳ 

ಚ ಸಹಜ 2481 ತಮ್ಮ ಸಂದೇಶವನಿ ತು ಆಶೀರ್ವಾ ದ ಮಾಡಿರುವರು. ಇದಕ್ಕಾಗಿ 
ನಾನು ಅವರಿಗೆ ಚಿರಯಣಿ ಆಗಿನ ನನ್ನ ಕೃತಜ್ಞತೆ ತೆಗಳನ್ನು ಅರ್ಪಿಸುವೆ. 


ಶ್ರೀರಾಮಪ್ರಭುವಿನ ನಿಷ್ಠಾ ವಂತ ಅನನ್ಯ ಭಕ್ತರಾದ ಪ್ರೊ. ಕೆ.ಎಸ್‌ 
SE ಜಟ ಶ್ರೀ ರಾಮಾಯಣ ನಿತ್ಯ ಚಿಂತನ ಒಳ್ಳೇ ಆಸ್ಫಯಿಂದ ಪರಿಶೀಲಿಸಿ 
ತಾವು ರಚಿಸಿದ ಶ್ರೀ ರಾಮಾಯಣ ಪಾತ್ರ ಪ್ರಪಂಚ ಮತ್ತು 8 ಪ್ರಸ್ತುತದ ರಾಮಾಯಣ 
ಇವುಗಳಲ್ಲಿಯ ಏಕಾರ್ಥ ಏಕಾಶಯಗಳನ್ನು ಗುರುತಿಸಿ, ಮೆಚ್ಚಿ, ತಮ್ಮ ಮುನ್ನು ಡಿಯ ರೇಶ್ಚೆವಸ್ತ್ರ 


ಅದಕ್ಕೆ ಹೊದಿಸಿ ಗ್ರಂಥಕ್ಕೆ ಒಂದು ಬಗೆಯ ಮೆರಗು ಹಕ ಇದಕ್ಕಾಗಿ ನ ನಾನು ಅವರಿಗೆ 
ಚಿರಯಣಿಯಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುವೆ 


ಆಧ್ಯಾತ್ಮ ಜೀವಿಗಳೂ ಒಳ್ಳೇ ಸಾಹಿತಿಗಳೂ ಆದ ನನ್ನ ಆತ್ಮೀಯ ದಿ. 
ಗೋವಿಂದರಾವ ಚುಳಕಿ ಇವರು ಗ್ರಂಥದ ಪ್ರಾರಂಭದಿಂದ ಕೊನೆಯವರೆಗೂ ಓದಿ ತುಂಬಾ 
ಮೆಚ್ಚಿ ಅನೇಕ ತಿದ್ದುಪಡಿಗಳನ್ನು ಮಾಡಕೊಟ್ಟರು. ಮತ್ತು ಅವಶ್ಯ ಮುದ್ರಣ ಆಗಬೇಕಾದ 
ki ಗ್ರಂಥವಿದು ಎಂದು ಮುದ್ರಣಕ್ಕೆ" ಆಗ್ರಹಿಸಿದ್ದ ರು. ಇದಕ್ಕಾಗಿ ಕೃತಜ್ಞ ಹದ ಅವರ ಉಪಕಾರ 


ಗ್‌ 


ಸ್ಫರಿಸುವೆ ಮತ್ತುಸ್ವರ್ಗೀಯರಾದ ಅವರಿಗೆ ವಂದನೆಗಳನ್ನು ಸಲ್ಲಿಸುವೆ. 


ಹೆ 


೫೦೭11 


ಸಕಾಲಕ್ಕೆ ಅಂದವಾಗಿ ಗಣಕಯಂತ್ರದಲ್ಲಿ ವಿನ್ಯಾಸಮಾಡಿಕೊಟ್ಟ ಶ್ರೀಯುತ 
ಅರುಣ ದಾನಿಯವರಿಗೂ ಹಾಗೋ ಮುದ್ರಿಸಿದ ಶ್ರೀಯುತ ಸ್ವಾದಿ ಸಹೋದರರಿಗೂ ಮತ್ತು 
ಇತರೆ ಸಿಬ್ಬಂದಿವರ್ಗದವರಿಗೂ ತುಂಬು ಹೃದಯದಿಂದ ಕೃತಜ್ಞತಾ ಪೂರ್ವಕ 
ಆಶೀರ್ವವದಿಸುತ್ತೇವೆ. 


ಪ್ರಕಾಶಕರು 


ಅನುಕ್ರಮಣಿಕೆ 


ರಾಮಾಯಣದ ಹಿರಿಮೆ 


ಗೀತ ರಾಮಾಯಣದ ಅಂತರಂಗ 

ಗೀತ ರಾಮಾಯಣ ಅವತರಿಸಿ ಬಂದುದು 

ಗೀತೆಗಳಲ್ಲಿ ಪಾತ್ರಗಳ ವ್ಯಕ್ತಿ ಮತ್ವವು ಸೂರೆಗೊಂಡಿದೆ 
ಶ್ರೋತ್ರಗಳ ಕಣ್ಣುಂದಿನ ಶ್ರೀರಾಮ ಸೀತೆಯರ ಚಿತ್ತವು 
ಕಾವ್ಯದ ಕೊನೆಯವರೆಗೂ ಮಸಕಾಗಿಲ್ಲ 

ಸೀತೆಯ ಮುಗಿಯದ ದುಃಖದಲ್ಲಿ ಗೀತರಾಮಾಯಣದ 


ಮುಕಾ ಯ--- 
ಅ 


ಅನುವಾದಕನ ನಿವೇದನೆ- 
ಭಾವೈಕ್ಯ ಸಾಧನೆ 


೧) 


೨ © ೪೫ ೬ 


( 


ರಾಮಾಯಣದ ಸಪಾಹದ ಯೋಜನೆ 


ಕವಿಗಳ ಆಶೀರ್ವಾದ. 


4 (ಯ (೩೬೩ 


೫೫೭1 
೫೫೭11 


XXL 


XXIV 


೫೫% 


೫೫1೪1 


77೪11 
೫೫೪11 
೫೫111 
೫111 
XXIX 
XXIX 


ಶ್ರೀರಾಮಾಯಣ ನಿತ್ಯ ಚಿಂತನ ಸಪ್ತಾಹದ ೧ನೆಯ ದಿನಪ್ರಾರಂಭ 
ಶ್ರೀ ರಾಮರಕ್ಷಾ ಧ್ಯಾನ | 


oS 


ಅಧ್ಯಾಯ ೧. 


ಅಧ್ಯಾಯ 3 


ಶ್ರೀರಾಮ ಚರಿತೆಯನ್ನು ಹಾಡಲು ಬಂದ 
ಲವ-ಕುಶರ ವರ್ಣನೆ ( ನಿವೇದಕರು) 
ಸರಯೂ ನದಿಯ ತೀರದ ಮೇಲೆ 


(೧) 


೧ 


XXXIV 


ಅಯೋಧ್ಯೆ (ಕುಶ- ಲವ) 
ಅಧ್ಯಾಯ ೩. ಕಾರಣವಿಲ್ಲದೆ ಇಂದು ನನ್ನ 

ಹೃದಯವೇಕೆ ವ್ಯಾಕುಲ ಗೊಂಡಿದೆ9(ಕೌಸಲ್ಮೆ) ೪ 
ಅಧ್ಯಾಯ ೪. ಕೌಸಲ್ಯ ಇಷ್ಟು ಉದಾಸೀನಳೇಕೆ 


lo 


(ದಶರಥರಾಜ) ೫ 
ಅಧ್ಯಾಯ ೫. ದಶರಥಾ ತೆಗೆದುಕೋ ಈ ಪಾಯಸದಾನ 

( ಯಜ್ಞಪುರುಷು) ೬ 
ಅಧ್ಯಾಯ ೬. ಸಖಿಯರೇ ರಾಮ ಜನ್ಮವಾಯಿತು 

ಮಹಿಳೆಯರು ಫ್ರಿ 


ಅಧ್ಯಾಯ ೭. ನೀಲವರ್ಣದ ನಮ್ಮ ರಾಮಚಂದ ವ್ರ (ಕೌಸ ಲೃ) ೮ 
ಅಧ್ಯಾಯ ೮. ದಶರಥಾ ನಿನ್ನ ಸ ಜೇಷ್ಠಪುತ್ರ ರಾಮಚಂದ್ರನನ್ನು 


«0 


ನನಗೆ ರಾಡು ಬ ಬು ೯ 
ರಾಮರಕ್ಷಾಭಾಗ- 
ಶ್ರೀರಾಮಾಯಣ ನಿತ್ಯ ಚಿಂತನದ ೮ನೆಯ ಅಧ್ಯಾಯದೊಂದಿಗೆ 
ಸಪಾಹದ ೧ನೆಯ ದಿನ ಮುಗಿದುದು. ೧೧ 


ಶ್ರೀರಾಮಾಯಣ ನಿತ್ಯ ಚಿಂತನ ಸಪ್ತಾಹದ ೨ನೆಯ ದಿನ ಪ್ರಾರಂಭ: 
ರಾಮರಕ್ಷಾ ಧ್ಯಾನ ಶ್ಲೋಕ- 


ಚುರ EE 
ಅಧ್ಯಾಯ ೯. ರಾಮಚಂದ್ರಾ ಸಂಹರಿಸು 
ತಾಟಿಕೆಯನ್ನು (ವಿಶ್ವಾಮಿತ್ರ) ೧೩ 
ಅಧ್ಯಾಯ ೧೦. ಮಿಧಿಲೆಗೆ ಹೋಗೋಣ ನಡೆ ರಾಘವ 
(ಆಶ್ರಮೀಯರು) ೧೪ 
ಅಧ್ಯಾಯ ೧೧. ನಾನಿಂದು ಶಾಪ ಮುಕಳಾದೆ 
(ಅಹಲೈ) ತ ೧೬ 


ಅಧ್ಯಾಯ ೧೨. ಸೀತಾದೇವಿಯ ಸ್ವಯಂವರ 
ಆಯಿತು (ಮಿಥಲೆಯ ಹೊಗುಳುವಿಕೆ).. ೧೭ 


ಅಧ್ಯಾಯ ೧೩. 


ಅಧ್ಯಾಯ ೧೪. 


ಶೆ 


ಅಧ್ಯಾಯ ೧೫. 


ಅಧ್ಯಾಯ ೧೬. 


ಪ್ರೀ ರಾಮನಾಗಲಿಹ ನಾಃ 
(ಉರ್ಮಿಳೆ) 

ವಚನ ಮುರಿಯ ಬೇಡಿರಿ ನಾಥ 
(ಕೈಕೇಯಿ) 

ರಾಮ ನೀನು ಅದೆಂತು ವನಕ್ಕೆ 
ತೆರಳುವ (ಕಾಸಲ್ಲಿ) ..' 
ರಾಮನ ಹೊರತು ರಾಜಪ 
ಕೂಡ್ರುವರೋ ನೋಡುತ್ತೇ ನೆ (ಲಕ್ಷ ಣ) 


ಲ ಬ್ರ 


ಲ್ಲ 


ರಾಮರಕ್ಷಾ ಭಾಗಿ 
ಶ್ರೀರಾಮಾಯಣ ನಿತ್ಯ ಚಿಂತನದ ೧೯ನೆಯ ಅಧ್ಯಾಯದೊಂದಿಗೆ 
ಸಪಾಹದ ೨ನೆಯ ದಿನ ಮುಗಿದುದು. 


ಅ 


ರಾಮರಕ್ಷಾ ಧ್ಯಾನ ಶ್ಲೊ €ಕ- 
ಪೂರ್ವಕಥಾನುವಾದ 


ಅಧ್ಯಾಯ ೧೭. 
ಅಧ್ಯಾಯ ೧೮. 
ಅಧ್ಯಾಯ ೧೯. 
ಅಧ್ಯಾಯ ೨೦. 
ಅಧ್ಯಾಯ ೨೧. 


ಅಧ್ಯಾಯ ೨೨. 
ಅಧ್ಯಾಯ ೨೩. 


ರಾಘವನೆಲ್ಲಿಯೋ ಅಲ್ಲಿಯೇ ಸೀತೆ 
(ಸೀತಾದೇವಿ) 

""ಸುಮಂತಾ ನಿಲ್ಲಿಸೂ ರಥವನ್ನು'' 
(ಅಯೋಧ್ಯಾ ಪರಜನ ಅರ್ತ) 
ಜಯ ಗಂಗೆ ಜಯ ಭಾಗಿರಥಿ 
(ನಿಷಾಧರಾಜ ನಾವಾಡಿಗರು) 
ಲಕ್ಷ್ಮಣಾ ಇಲ್ಲಿ ಪರ್ಣಕುಟಿ ನಿಲ್ಲಿಸು 
(ಶ್ರೀರಾಮ) 

ಶ್ರೀರಾಮ ನನಗಿಷ್ಟೇ ಹೇಳಿದ 
(ಸುಮಂತ) 

ಸುತ್ತಲು ಕವಿದಿದೆ ಕತ್ತಲು ( ದಶರಥ) 
ಮಾತೆಯಲ್ಲನೀ ವೈರಿಣಿ (ಭರತ ) 


ಗಹನ ಫಾ “ಲ 
ಪದದ ಮೇಲೆ ಯಾರು 


Cm 
CW 


ಶ್ರೀರಾಮಾಯಣ ನಿತ್ಯ ಚಿಂತನ ಸಪ್ತಾಹದ ೩ನೆಯ ದಿನ ಪ್ರಾರಂಭ 


0೦ 
[೦ 


2 


(3 ಳಿ Dial 
Wb ಛಲ) «ಕ್ಕಿ 


XXXVI 


ಅಧ್ಯಾಯ ೨೪. ಸಾವಧಾನ ರಾಘವ ( ಲಕ್ಷ ಒಣಿ) ೪೩ 
ರಾಮರಕ್ಷಾ ಭಾಗ 
ಗೀತರಾಮಾಯಣದ ೨೪ನೆಯ ಅಧ್ಯಾಯದೊಂದಿಗೆ 


ಸಪಾಹದ ೩ನೆಯ ದಿನ ಮುಗಿದುದು. ೪೬ 


ಶ್ರೀರಾಮಾಯಣ ನಿತ್ಯ ಚಿಂತನ ಸಪ್ತಾಹದ ೪ನೆಯ ದಿನ ಪ್ರಾರಂಭ 


ರಾಮರಕ್ಷಾ ಧ್ಯಾನಶ್ಲೋಕ 


ಪೂರ್ವಾಕಥಾನುವಾದ 
ಅಧ್ಯಾಯ ೨೫. ದೈವಜಾತ ದುಃಖಗಳು ತುಂಬಿಕೊಂಡಿರುವಾಗ 
(ಶ್ರಿರಾಮ) ೪೮ 
ಅಧ್ಯಾಯ ೨೬. ರಾಮ ನಿನ್ನ ಪಾದುಕೆಗಳನ್ನಾ ದರೂ ಕೊಡು 
ಎಂಬುದೊಂದೇ ನನ್ನ ಬೇಡಿಕೆ (ಭರತ) ೫೦ 
ಅಧ್ಯಾಯ ೨೭. ನೀನಾರು ಎಲ್ಲಿಯ ರಾಜಕುಮಾರ ನೀನು 
(ಶೂರ್ಪಣಖೀ) ೫೨ 
ಅಧ್ಯಾಯ ೨೮. ಸೇಡು ತೀರಿಸಿಕೋ ಲಂಕಾಪತಿ 
(ಶೂರ್ಪಣಖೀ) ೫೪ 
ಅಧ್ಯಾಯ ೨೯. ಆಸುಂದರವಾದ ಚೆಗರಿಯನ್ನು 
ತಂದು ಕೊಡು ನನಗೆ (ಸೀತಾದೇವಿ) ೫೭ 
ಅಧ್ಯಾಯ ೩೦. ಯಾಚಕನೇ ಬಾಗಿಲ ಮುಂದೆ ನಿಲ್ಲಬೇಡ 
(ಸೀತಾದೇವಿ) ೬೦ 
ಅಧ್ಯಾಯ ೩೧. ಜನಕನಂದಿನಿ ಸೀತೆ ಅದೆಲ್ಲಿ ಲಕ್ಷ ನಾಗಿ 
(ಶ್ರೀರಾಮ) '` ೬೧ 
ಅಧ್ಯಾಯ ೩.೨. ಲಕ್ಷ್ಮಣ ಸೀತೆಯ ಮುಡಿಯಲ್ಲಿಯ 
ಹೂಗಳಿವು (ಶ್ರೀರಾಮ) ೬೩, 
ರಾಮರಕ್ಷಾ ಬಾಗ- 


ಗೀತರಾಮಾಯಣದ ೩೨ನೆಯ ಅಧ್ಧಾಯದೊಂದಿಗೆ 
ಸಪ್ತಾಹದ ೪ನೆಯ ದಿನ ಮುಗಿದುದು. 


ಶ್ರೀರಾಮಾಯಣ ನಿತ್ಯ ಚಿಂತನ ಸಪ್ತಾಹದ ೫ನೆಯ ದಿನ ಪ್ರಾರಂಭ 


ರಾಮರಕ್ಷಾ ಧ್ಯಾನಶ್ಲೋಕ- 

ಪೂರ್ವಕಥಾನುವಾದ 

ಅಧ್ಯಾಯ ೩೩. ರಘುನಾಥಾ ರಾವಣ ಸೀತೆಂ ಯನ್ನು ಹರಣಮಾಡಿಕೊ ಡು 
ಗಗನ ಮಾರ್ಗದಿಂದ ಹೋದ ಜಟಾಯು) ೬೭ 


ಅಧ್ಯಾಯ ೩.೪. ನಿನ್ನ ದರ್ಶನದಿಂದ ಶಬರಿ ೫೫ 


(ಶಬರಿ) ೬ 


ಅಧ್ಯಾಯ ೩೫. ಸುಗ್ರೀವನಿಂದು ರಾಘವನ ಸದ್ಧಿತ್ರನಾದ 

(ಸುಗ್ರೀವ) ಪ 
ಅಧ್ಯಾಯ ೩೬. ವಾಲಿಯ ವಧವಲ್ಲ ಖಲ ನಿರ್ದಲನ 

(ಶ್ರೀರಾಮ) ಆ 
ಅಧ್ಯಾಯ ಹಿ೭. ಸಾಗರೋಲ್ಲಂಘನ ಮಾಡಬಲ್ಲವನೆಂದರೆ 

ಸಮರ್ಥ ಹನುಮಾನನೊಬ್ಬನೇ ೭೪ 


ಅಧ್ಯಾಯ ೩೮. ಶ್ರೀರಾಮನ ಸ್ವಾಮಿನಿ ಇವಳೇ (ಹನುಮಾನ) ೭೫ 
ಅಧ್ಯಾಯ ೩೯. ವೃಥಾ ಬಡಬಡಿಸಬೇಡ ರಾವಣ 


(ಸೀತಾದೇವಿ) ಆಚೆ 
ಅಧ್ಯಾಯ ೪೦. ರಘುನಾಥ ಹೇಗಿದ್ದಾ ನೆ ಹೇಳು ದೂತಾ- 

(ಸೀತಾದೇವಿ) ೭೯ 
ರಾಮರಕ್ಟಾಭಾಗ 

೪೦ನೆಯ ದಿನ ಅಧ್ಯಾಯದೊಂದಿಗೆ 

ಸಪ್ತಾಹದ ೫ನೆಯ ದಿನ ಮುಗಿದುದು ೮೧ 


ಶ್ರೀರಾಮಾಯಣ ನಿತ್ಯ ಚಿಂತನ ಸಪ್ತಾಹದ ೬ನೆಯ ದಿನ ಪ್ರಾರಂಭ 
ಪ್ರಾರಂಭದ ಧ್ಯಾನಶ್ಲೋಕ 


ಪೂರ್ವಕಥಾನುವಾದ 
ಅಧ್ಯಾಯ ೪೧. ಲಂಕೆಗೆ ಬೆಂಕಿಯನ್ನಿಟ್ಟ ಹನುಮಂತ 
(ಲವ- ಕುಶ) ೮%. 


ಅಧ್ಯಾಯ ೪೨. ಸಾಗರಕ್ಕೆ ಸೇತುವೆಯನ್ನು ಕಟ್ಟಿರಿ 


XXXVI 


(ವಾನರ ಗಣ) ೮೬ 

ಅಧ್ಯಾಯ ೪೩. ರಘುವರಾ ಮಾತಾಡಲೊಲ್ಲೇಕೆ 
i (ಸೀತಾದೇವಿ) ೮೮ 

ಅಧ್ಯಾಯ ೪೪. ಸುಗ್ರೀವಾ, ಈ: ನಿನ್ನ ಸಾಹಸ ರಾಜನಾದ 

ನಿನಗೆ ಶೋಭಿಸ ವುದಿಲ್ಲ (ಪ್ರಿ "ರಾಮ ಮ) ೯೦ 
ಅಧ್ಯಾಯ ೪೫. ಅಂಗದಾ ಸತ್ವರ ಹೋಗಿರಾವಣನಿಗೆ ಹೇಳು 

(ಶ್ರೀರಾಮ) £9 
ಅಧ್ಯಾಯ ೪೬. ಅನುಪಮೇಯ ಶ್ರೀರಾಮ ರಾವಣರ ಯುದ್ಧ 

ಸುರುವಾಯಿತು (ಲವ-ಕುಶ) ೯೪ 
ಅಧ್ಯಾಯ ೪೭. ಅಣ್ಣಾ ಲಂಕೆಗಿಂದು ಕಠಿಣ ಕಾಲ 

ಬಂದೊದಗಿದೆ ೯೫ 
ಅಧ್ಯಾಯ ೪೮. ಇಂದು ನನ್ನಬಾಣ ವಿಫಲವೇಕೆ? 

(ಶ್ರೀರಾಮ) | ೯೭ 
ಅಧ್ಯಾಯ ೪೯. ದೇವತೆಗಳೇ ಭೂಮಿಯ ಮೇಲೆ ಇಂದು ರಾವಣನ 

ವಧೆ ಆಯಿತು | ಗಂಧರ್ವ ಅಪ್ಪ ರೆ) ೯೯ 
ರಾಮರಕ್ಷಾ. ಬಾಗ 

ಗೀತರಾಮಾಯಣದ ೪೯ನೆಯ ಅಧ್ಯಾಯದೊಂದಿಗೆ 

ಸಪ್ತಾಹದ ೯ನೆಯದಿನ ಮುಗಿದುದು. ೧೦೧ 


ಶ್ರೀರಾಮಾಯಣ ನಿತ್ಯ ಚಿಂತನ ಸಪ್ತಾಹದ ೭ನೆಯ ದಿನ ಪ್ರಾರಂಭ 
ಪ್ರಾರಂಭದ ಧ್ಯಾನಶ್ಲೋಕ- 
ಪೂರ್ವಕಥಾನುವಾದ 
ಅಧ್ಯಾಯ ೫ ೫೦. ಅನೇಕ ಯತ್ನ ಗಳನ್ನು ಮಾಡಿ ಪುನಃ ನಿನ್ನನ್ನು ಕಂಡೆ 
(ಶ್ರೀರಾಮ] ೧೦೪ 
ಅಧ್ಯಾಯ ೫೧. ಲೋಕ ಸಾಕ್ಟಿಯಾಗಿ ಶುದ್ಧಳಿಂದು ಸಖೀ ಜಾನಕಿ 
(ಶ್ರೀರಾಮ) ೧೦೬ 


೫೫೭0೭1 


ಅಧ್ಯಾಯ ೫೨. ರಾಮ ನಿನಗೆ ತ್ರಿವಾರ ಜಯ ಜಯಕಾರಗಳು 


( ಅಯೋಧ್ಯಾವಾಸಿಗಳು) ೧೦೮ 
ಅಧ್ಯಾಯ ೫೩. ಪ್ರಭೋ ನನಗೆ ಒಂದು ವರ ಕೊಡು 

(ಹನುಮಾನ) ೧೧೦ 
ಅಧ್ಯಾಯ ೫೪. ರಘುಕುಲತಿಲಕಾ ನನ್ನ ಬಯಕೆ ಪೂರೈಸ ಕ 

(ಸೀತಾದೇವಿ) 002 
ಅಧ್ಯಾಯ ೫೫. ಲಕ್ಷ್ಮಣಾ ನಾನೆಲ್ಲಿ ಹೋಗಲೋ ಇನ್ನು? 

( ಸೀತಾದೇವಿ) ೧೧೫ 
ಅಧ್ಯಾಯ ೫೬. ಅಯೋಧ್ಯೆಗೆ ಹೋಗಿ ರಾಮಾಯಣ ಹಾಡಿರಿ 

ಕುವರರೇ ( ವಾಲ್ಚಿ ಕಿ) ೧೧೭ 
ರಾಮರಕ್ಷಾ ಭಾಗ 

ಗೀತರಾಮಾಯಣದ ೫೬ನೆಯ ಅಧ್ಯಾಯದೊಂದಿಗೆ 

ಸಪ್ತಾಹದ ೭ನೆಯ ದಿನ ಮುಗಿದುದು. ೧೨೦ 
ವರದ ಹನುಮತ್‌ ಸ್ತೋತ್ರ ೧೨೧ 
ಪ್ರಾರ್ಥನೆ ೧೨ 


We 
ಈ 


ಪುಟ ಸಾಲು 
೬ ೧೧ 
೬ ೨5 
೧೨ ೪ 
೧೪ ೧೪ 
೨೪ ೧೨ 
೨೫ ೮ 
೨೫ ೨೩ 
೨೯ ೨೫ 
೩೧ ೪ 
೩೨ ೧೫ 
೩೨ ೨೦ 
೩೬ ೨೪ 
೩೮ ೧೯ 
೪೨ ೪ 
೪೨ ೭ 
೪೫% ೮ 
ಲ ೪ 
೪೭ ೧೫ 
೪೮ ೧೫ 
೫೫ ೧೯ 
೫೬ ೬ 


ಒಪ್ಪೋಲೆ 
ತಪ್ಪು 


ಯಜ್ಞ ನದ 
ದೀಕ್ಷೇತ 
ಧಾನ್ಯಶ್ಲೊ ಕ 
ಕ್ಷುದ್ರವಾದ 
ದುರ್ಬರ 

ಜಿಲ್ಲಾ 9 
ರುಂಡಗಗಳನ್ನು 
ಸಂತೃಪ್ತ ನಾಗಿದ್ದ 
ವವಾಸದಲ್ಲಿ ಯೂ 
ಸಂಗ್ರಸಿ 
ಮಾಯಿಯಯಲ್ಲ 
ಸಾಂತ್ವಾನ 
ಬಂದಾದಾರೂ 
ಧಾನ್ಯಶ್ಲೋಕ 
ನಿಷಾಧಿಪತಿ 
ಭರತವನ್ನು 

ತ್ರಿಶರ 

ತ್ರಿಶರ 


XXX 


ಕ್ಷುಬ್ಬವಾದ 
ದುರ್ಭರ 
ಭಾಷೆಯನ್ನು 
ಜಿವ್ಹಾ ೦ 
ಧ್ಯಾನಶ್ಲೋಕ 
ರುಂಡಗಳನ್ನು 
ಸಂತಪ್ಪ ನಾಗಿದ್ದ 
ವನವಾಸದಲ್ಲಿ ಯೂ 
ಸಂಗ್ರಹಿಸಿ 
ಮಾಯೆಯಲ್ಲಿ 
ಸಾಂತ್ವನ 
ಬಂದಾದರೂ 
ಧ್ಯಾನಶ್ಲೋಕ 
ನಿಷಾದಾಧಿಪತಿ 
ಭರತನನ್ನು 
ತ್ರಿಶಿರ 

ತ್ರಿಶಿರ 


ಅ 


ಪುಟ ಸಾಲು 


೬೦ ೧೪ 
೬೨ ೧೨ 
೬೬ ೪ 
೬೬ ೧೩ 
೬೮ ೧೧ 
೭ ೧೧ 
೭೨ ೨೪. 
೭೫ ೨ 
೭೫ ೨೪ 
೮೦ ೨ 
೮೩ ೪ 
೮೩ ೨೭ 
೮೩ ೮ 
೯೧ ೩ 
೯೨ ೨೫ 
೯೪ ೧೬ 
೯೫ ೧೯ 
೯೬ ೨೮ 
೯೮ ೧೯ 
೧೦೨ ೪ 
೧೦೩ ೧೪ 
೧೦೩ ೨೦ 
೧೦೩ ೨೮ 
೧೦೬ ೫ 


ತಪ್ಪು 


ಸಂದೇಹವಾಗಿ 
ಪ್ರಲವ 
ಧಾನ್ಯಶ್ಲೋಕ 
ಖರಧೂಷಣ 


ಭಗಿಸಿದೆ 


ಅಂಗ 

ಭು ಬ 
ಆಂಜನೆಯ ಆತ್ಮಜನಿವ 
ಸ್ಟುರಿತ 
ಮಾಹತಿಯನ್ನು 
ಧಾನ್ಯಶ್ಲೋಕ 
ರಾಜದೂತನೇ 
ಕೃತು 
ದಮನವಾದ 
ಸಂಪದನೊಂದಿಗೆ 
ಕಾಲನ 

ಬೋಧರ 


ಮೈಥಿಲಿಯ 
ಕ್ರಿಯಾದಿಗಳನ್ನು 
ಲಕ್ಷಾಣಾದಿ 


ಒಪ್ಪು 


ನಿಸಂದೇಹವಾಗಿ 
ಪಲ್ಲವ 
ಧ್ಯಾನಶ್ಲೊ ಕ 
ಖರದೂಷಣ 
ಬಂಗಿಸಿದೆ 
ಅಂಗದ 
ಮೃತಪ್ರಾಯ 
ಅಂಜನೆಯ ಆತ್ಮನಿವ 
ಸ್ಟುರಿಸ 
ಮಹತಿಯನ್ನು 
ಧ್ಯಾನಶ್ಲೊ ಕ 
ರಾಮದೂತನೇ 
ಕ್ರತು 

ದಮನನಾದ 
ಸಂಪದಬೊಂದಿಗೆ 
ಕಾಲನಲ್ಲಿ 


ಬೋಧಕರ 


ನನ್ನ 

ಧ್ಯಾನಶ್ಲೋಕ 

ಬೋಧಕರ 

ಮಾತಲಿಯ 

ಕ್ರಿಯಾದಿಗಳು 

ಲಕ್ಷ್ಮ ಣಾದಿ 
೬ 


XXXXLI 


ಪುಟ 


೧೦೬ 
೧೦೭ 
೧೦೭ 
೧೦೯ 
00೨ 
(೧೯ 


ಸಾಲು 


೧೮ 


ಖಂ 
ವಿ೬ 
ಟು 


ತಪ್ಪು 


ನಿಕ್ಷಳೆಂಕ 
ರಾಜೀಸು 
ಗ್ರಹಸ್ವಾಮಿನಿ 
ಸೀತೆಯಿಂದ 
ಗ್ರಹಸ್ರಾ 
ಹಾಕಲು 





ಒಪ್ಪು 


ನಿಷ್ಠಳ 
ರಂಜಿಸ 
ಗೃಹಸ್ಥಾ 
ಸೀತೆಯ 
ಗಹಸ್ಥಾ 
ಹೋಗ 


ಗ್ರಂಥ ಮುದ್ರಣಕ್ಕೆ ಧನ ಸಹಾಯ ಮಾಡಿದ ಮಹನೀಯರು 


ಸಂಸ್ಥೆಗಳು 
ಶಾಂತಿ ಕುಟೀರ, ಕನ್ನೂ ರು ೧೫೧೦.೦೦ 
ಪ್ರೀ ರಾಘವೇಂದ್ರ ಸ್ತಾಮಿ ಮಠ, ದಾಂಡೇಲಿ ೧೦೧೧.೦೦ 
ಶ್ರೀ ಶಂಕರ ತತ್ವಾನ್ವೇಷಣ ಮಂಡಳ, ದಾಂಡೇಲಿ ೧೦೦೧.೦೦ 
ಎಂ.ಎಸ್‌.ಎಸ್‌. ಆರ್‌. ಹೈಸ್ಕೂಲು, ಬೈಲಹೊಂಗಲ ೫೬೦.೦೦ 
ಚೈತನ್ಯಾಶ್ರಮ, ಹೆಬ್ಬಳ್ಳಿ | ೫೦೧.೦೦ 
ಶ್ರೀ ಶಂಕರಾಚಾರ್ಯ ಸಂಸ್ಕೃತ ಪಾಠ ಶಾಲಾ, ಧಾರವಾಡ ೫೦೧.೦೦ 
ನ್ಯೂ ಇಂಗ್ಲಿ ಪ ಸ್ಕೂಲ, ಹುಬ್ಬಳ್ಳಿ ೨೭೫.೦೦ 
ಆರ್ಷ ಎದ್ಯಾ ಹೀಠ, ಧಾರವಾಡ ೧೦೧.೦೦ 
ಅಜರೇಕರ ಫಕ ವಾರಕರಿ ಸಂತ ಮಂಡಳಿ, ಮುನವಳ್ಳಿ ೧೦೧.೦೦ 
ಆದರ್ಶ ವಿದ್ಯಾಲಯ, ಅಂಬೇವಾಡಿ ೧೦೧.೦೦ 
ಸ್ಥ ಲಕ ಸ್ಥರಿಸುವವರು 
ತಾಯಿ ದಿ. ರಮಾಬಾಯಿ ಡಾ. ಎಂ.ವಿ. ಕುಲಕರ್ಣಿ, ಧಾರವಾಡ ೧೦೦೧.೦೦ 
ತಂದೆ ಚಿದಂಬರಾನಂದರು ಅರವಿಂದ ಕುಲಕರ್ಣಿ, ಧಾರವಾಡ ೧೦೦೧.೦೦ 
ತಂದೆ ಆಬಾಭಟ್ಟರು ಪ್ರೊ. ವಿ.ಎ.ಜೋಶಿ, ಅಂಕೋಲಾ ೧೦೦೧.೦೦ 
ತಾಯಿ ದಿ. ಮಂಗಲಾ ಸಮೀರ ಸ್ಟ್ರ್ರೀನ್ಸ್‌ ಬೆಳಗಾಂವ ೫೦೧.೦೦ 
ತಂದೆ ದಿ.ಶ್ರೀನಿವಾಸಭಟ್ಟರು ವಿ.ಎಸ್‌. ಜೋಶಿ, ಹುಬ್ಬಳ್ಳಿ ' ೫೦೧.೦೦ 
ತಾಯಿ ದಿ. ತಾರಾಬಾಯಿ ಆರ್‌.ಎಸ್‌. ಜೋಶಿ, ಹುಬ್ಬಳ್ಳಿ ೫೦೧.೦೦ 
ತಂದೆದಿ. ಕೃಷ್ಣಶಾಸ್ತ್ರಿ ಗಳು ಸಿ.ಕೆ. ಜೋಶಿ, ಪಣಜಿ ೫೦೧.೦೦ 
ತಂದೆ ದಿ. ಪಾಂಡುರಂಗ ಆರ್‌. ಪಿ. ಜೋಶಿ, ಪಣಜಿ ೫೦೧.೦೦ 
ತಂದೆ ದಿ. ರಾಮಚಂದ್ರ ಶ್ರೀಕಾಂತ ಜೋಶಿ, ಮುನವಳ್ಳಿ ೫೦೧.೦೦ 
ತಾಯಿ ದಿ. ಶಾಂತಾಬಾಯಿ ಡಿ.ವಿ.ಕುಲಕರ್ಣಿ, ಕಟಕೋಳ ೫೦೧.೦೦ 


ತಂದೆ ದಿ. ಗೋವಿಂದರಾವ ಹೆಚ್‌.ಜಿ.ನಾಗೇಂದ್ರ, ಕೆ.ಪಿ.ಸಿ. ಅಂಬೇವಾಡಿ ೨೫೧.೦೦ 
ತಂದೆ ದಿ. ವಾಮನರಾವ ಗಜಾನನ ವ ಶಶಿಕಾಂತ ಜೋಶಿ,ಧಾರವಾಡ ೨೫೧.೦೦ 
ತಂದೆ ದಿ. ವೆಂಕಣ್ಣ ಭಟ್ಟರು ದತ್ತಾತ್ರಯ ಜೋಶಿ, ಧಾರವಾಡ ಜೆ ೨೫೧.೦೦ 
ತಂದೆ ದಿ. ಶ್ರೀಪಾದ ಶಾಸ್ತ್ರಿ ವಿದ್ಯಾರಣ್ಯ ಜಡೇ ಕೋಗಿಲಬನ, ದಾಂಡೇಲಿ ೨೫೧.೦೦ 


ರೂ. ೩೦೦೧/- 
ಶ್ರೀ ಜಿ.ಆರ್‌.ದೇಶಪಾಂಡೆ, ಕೆ.ಪಿ.ಸಿ. ಅಂಬೇವಾಡಿ 


ರೂ. ೧೦೦೧/- 
ಶ್ರೀ ಆರ್‌.ಎಸ್‌.ಕುಲಕರ್ಣಿ, ಧಾರವಾಡ 
ಶ್ರೀಮತಿ ಚಂಪಾಬಾಯಿ ಎನ್‌. ದೇಶಪಾಂಡೆ, ಕುನ್ನಾಳ 
ಶ್ರೀ ರಮೇಶ ಪದಕೆ, ಸವದತ್ತಿ 
ಶ್ರೀ ಎಂ.ಎ.ಕುಲಕರ್ಣಿ, ದಾಂಡೇಲಿ 
ಶ್ರೀ ವಿ.ಎನ್‌.ಸ್ವಾದಿ, ದಾಂಡೇಲಿ 
ತ್ರೀ ಆರ್‌.ವಿ.ಕಾಮತ, ದಾಂಡೇಲಿ 
ಶ್ರೀ ಬೋಧರಾಚಾರ್ಯ ಅ. ಹರಪನಹಳ್ಳಿ ಮುನವಳ್ಳಿ 
ಶ್ರೀ ಡಾ.ಎಸ್‌. ಆರ್‌. ಜೋಶಿ, ಧಾರವಾಡ 
ಶ್ರೀ ಗುರುನಾಥ ಭಟ್ಟ (ಶ್ರೀನಿವಾಸ ಭಟ್ಟ ನಾಡಜೋಶಿ, ಹುಬ್ಬಳ್ಳಿ 
ಶ್ರೀ ಕೃಷ್ಣಾಜಿ ಗೋಪಾಲರಾವ ಖಾಸನೀಸ, ಬಾಗಲಕೋಟ 
ಪೀ ಎಸ್‌.ಆರ್‌. ಜೋಶಿ, ಕೆ.ಪಿ.ಸಿ., ಅಂಬೇವಾಡಿ 


ರೂ. ೫೧೫/- 
ಪ್ರೊ. ಸಿ.ಎನ್‌. ದೇಶಪಾಂಡೆ, ಧಾರವಾಡ 
ತ್ರೀ ಎ.ಬಿ.ಕುಲಕರ್ಣಿ, ಹೊಸಪೇಟೆ 


ರೂ. ೫೦೧/- 
ತ್ರೀ ಚಂದ್ರಕಾಂತ ಸೊಲಾಪೂರಕರ, ವಿಜಾಪೂರ 
ಶ್ರೀ ಬಿ.ಟಿ.ಕುಲಕರ್ಣಿ, ಮುಂಬಯಿ 
ಪೀ ಎ.ಎನ್‌.ಮಾಡಧೂಳಕರ, ದಾಂಡೇಲಿ 
ಶ್ರೀ ಗಂಗಾಧರ ಸಿದ್ರಾಮಪ್ಪ ರಿಂಗಾಡೆ, ಅಂಬೇವಾಡಿ 
ಶ್ರೀಮತಿ ರಂಜೂ ಸುರೇಶ ಕುಂಕಳೀಕರ, ಪಣಜಿ 
ಶ್ರೀಮತಿ ಶೋಭಾ ಬಿ. ಚಿನಗುಡಿ, ಬೀಳಗಿ 
ಶ್ರೀಮತಿ ಮಂಗಲಾ ವಿ. ಜಷಳಾಪೂರ, ಮುಂಬಯಿ 
ಶ್ರೀಮತಿ ಕುಂಜೂ ಸಿರಿಧರ, ಕ್ಯಾಲಿಫೋರ್ನಿಯಾ, ಅಮೆರಿಕಾ 
ಕು. ಕಿರಣ ಆನಂದ ವೈದ್ಯ, ನ್ಯೂ ಜೆರ್ಸಿ, ಅಮೆರಿಕಾ 
: ತ್ರೀ ಡಾ. ವಿ.ಎಸ್‌. ದೀಕ್ಷಿತ, ಧಾರವಾಡ 
ಶ್ರೀ ಆರ್‌.ಎಸ್‌. ಜೋಶಿ, ಹುಬ್ಬಳ್ಳಿ 


ಶ್ರೀ ವಿ.ಎಸ್‌. ಜೋಶಿ, ಹುಬ್ಬಳ್ಳಿ 
ಪೀ ಎಸ್‌. ನಾಗರಾಜು, ಕೆ.ಪಿ.ಸಿ., ಅಂಬಿಕಾನಗರ 
ಶ್ರೀ ಎ.ವಿ.ಆಚಾರ್ಯ, ಹುಬ್ಬಳ್ಳಿ 

ಶ್ರೀ ಆರ್‌. ಬಿ. ಕುಲಕರ್ಣಿ, ಬೆಳಗಾಂವ 

ಶ್ರೀ ನಾಗೇಶ ತಡಸ, ನ್ಯಾಯವಾದಿ, ಹುಬ್ಬಳ್ಳಿ 

ಶ್ರೀಮತಿ ಶಾರದಾ ಗಂ. ಸುಗೂರ, ಹುಬ್ಬಳ್ಳಿ 

ಶ್ರೀಮತಿ ಬಾರತಿ ಶಂ. ಜೋಶಿ, ಧಾರವಾಡ 

(ಶ್ರೀಮತಿ ಸೀತಾಬಾಯಿ ರಾ. ಜೋಶಿ, ಅಂಬೇವಾಡಿ 
ಶ್ರೀಮತಿ ಮಂಜುಳಾ ಸು. ಜೋಶಿ, ಅಂಬೇವಾಡಿ 

ಶ್ರೀ ಆರ್‌.ಬಿ.ಕಾಡಡೇ, ಕೆ.ಪಿ.ಸಿ, ಅಂಬೇವಾಡಿ 

ಪ್ರೀ ಎಸ್‌.ಕೆ. ಕುಲಕರ್ಣಿ, ಕೆ.ಪಿ.ಸಿ, ಅಂಬೇವಾಡಿ 

ಶ್ರೀ ಆರ್‌. ವಿ.ಕುಲಕರ್ಣಿ, ಕಟಕೋಳ, ಬೈಲಹೊಂಗಲ 
ಶ್ರೀಡಾ. ಕರ್ಕಿ, ದಾಂಡೇಲಿ 

ಶ್ರೀ ಡಾ. ಭಟ್ಟ, ದಾಂಡೇಲಿ 


ರೂ.೨೫೦/- 
ಶ್ರೀ ಹಳದಂಕರ, ಕೆ.ಪಿ.ಸಿ, ಅಂಬೇವಾಡಿ 
ಶ್ರೀ ಹ.ಬ.ಪ. ಪದ್ಮರಾಜ ಬೋಗಾರ, ಬೈಲಹೊಂಗಲ 
ಶ್ರೀ ಮೋಹನರಾವ, ಸಂತೋಷ ಕೋಲ್ಲಿ ಕ್ಸ್‌ ದಾಂಡೇಲಿ 
ಶ್ರೀ ಸತೀಶ ಕಾಮತ, ದಾಂಡೇಲಿ 
ಶ್ರೀ ಎಸ್‌. ಸುಧೀಂದ್ರ, ಕೆ.ಪಿ.ಸಿ., ಅಂಬೇವಾಡಿ 


ರೂ. ೨೦೨/- 
ಶ್ರೀ ಎಸ್‌.ವಿ. ರಾಮಕೃಷ್ಣ ಕೆ.ಪಿ.ಸಿ, ಅಂಬೇವಾಡಿ 
ಶ್ರೀ ಎ. ಪ್ರಭಾಕರ ಭಟ್ಟ ಕೆ.ಪ.ಸಿ., ಅಂಬೇವಾಡಿ 


ರೂ. ೨೦೧/- 
ಪೀ ಎನ್‌.ಟಿ. ದಾಬಡೆ, ಧಾರವಾಡ 
ಪ್ರಾಚಾರ್ಯ ನಾಗರಾಜ, ದಾಂಡೇಲಿ 
ಶ್ರೀ ಶಾಮರಾವ ಕುಲಕರ್ಣಿ, ಸಿಂದಗಿ 
ಶ್ರೀ ರಾಮಮೂರ್ತಿ, ಬಸವನಗುಡಿ, ಬೆಂಗಳೂರು 
ಶ್ರೀ ಎಂ.ಎಂ. ಗೋಣಿ, ನವನಗರ, ಹುಬ್ಬಳ್ಳಿ 
ಶ್ರೀ ಎಸ್‌.ವಿ. ರಂಗರಾವ, ಕೆ.ಪಿ.ಸಿ, ಅಂಬೇವಾಡಿ 


ಕ್‌ 


೯ಡಿ 

0 © 
ಣ್ಠ ಲ 
೪ ೫ 
2] 

4 
Ua 
ಜ್ತ 
೪1 2! 
ನಬ 
a 
4% 
pe 
> ೪ 
NN 
Ye 
೧೨ 

ಈ 

1” 

ಛು 


ಸಾಯಿನಾಥ ಹೆಚ್‌. ಬೇವಿನಗಿಡದ, ಎಲ್‌.ಐ.ಸಿ., ದಾಂಡೇಲಿ 
ಕೆ. ನಿವರಿಗಿ, ಕೆ.ಎಸ್‌.ಆರ್‌.ಟಿ.ಸಿ, ಹಳಿಯಾಳ 
ವರಾಜ ಎಂ. ಗೋಣಿ, ದಾಂಡೇಲಿ 

ಶ್ರೀ ಎಚ್‌.ವಿ. ಸುಂದರ ಪ್ರಸಾದ, ಕೆ.ಪಿ.ಸಿ. ಅಂಬೇವಾಡಿ 
ಶ್ರೀ ಪ್ರಜ್ವಲ ಕುಮಾರ ಅಂಬೇಡಕರ, ದಾಂಡೇಲಿ 

ಶ್ರೀ ಕೆ.ಎನ್‌. ಮಾಡಧೂಳಕರ, ದಾಂಡೇಲಿ 

ಶ್ರೀ ಜಕ್ಷರು (ರಾ.ಸುಧಾಕರ ಪೈ), ದಾಂಡೇಲಿ 

ಶ್ರೀ ಜಿ.ಎ.ಭಟ್ಟ ಧಾರವಾಡ 

ಶ್ರೀ ಎನ್‌.ಎ. ಭಟ್ಟ ಧಾರವಾಡ 

ಶ್ರೀ ಎ.ಎಸ್‌. ಸ್ವಾದಿ, ಸ್ವರ್ಗವಲ್ಲಿ 

ಲೀ ಎಚ್‌.ಜಿ.ಪಾಟೀಲ, ಕೆ.ಪಿ.ಸಿ., ಅಂಬೇವಾಡಿ 
ಶ್ರೀಮತಿ ಲೀಲಾ ಅಡಿಗ, ದಾಂಡೇಲಿ 


pl 
ಲ 


ಶಿ ೯ 13 
ಕೆ 
2 


© UU CG 


ಲ 


ರೂ. ೧೫೧/- 
ಪ್ರೀ ಎ. ಜಗನ್ನಾ ಥ, ಹಾಸನ 

ಶ್ರೀ ಚಿನ್ನಮರಿ, ಕೆ.ಪಿ.ಸಿ, ಅಂಬೇವಾಡಿ 

ಕುಮಾರ ಗುರುರಾಜ ಗೋಪಾಲ ಖಾಸನೀಸ, ಧಾರವಾಡ 
ಶ್ರೀ ಅಪರಂಜಿ, ಕೆ.ಪಿ.ಸಿ, ಅಂಬೇವಾಡಿ 

ಶ್ರೀ ಸಿ.ಹೆಚ್‌. ಗಂಗಾಧರ, ಕೆ.ಪಿ.ಸಿ., ಅಂಬೇವಾಡಿ 
ಶ್ರೀಪಿ.ವಿ.ಮರಿಗೌಡರ, ಕೆ.ಪಿ.ಸಿ, ಅಂಬೇವಾಡಿ 
ಶ್ರೀ ಬಿ.ಎ.ಕ್ಯಾಶಿಗೇರ, ಕೆ.ಪಿ.ಸಿ, ಅಂಬೇವಾಡಿ 

ಶ್ರೀ ಎನ್‌.ಎಸ್‌. ಹೇಮಗಿರಿ, ಕೆ.ಪಿ.ಸಿ. ಅಂಬೇವಾಡಿ 
ಶ್ರೀ ಎನ್‌.ಆರ್‌. ಯಡ್ಡಿ ಕೆ.ಪಿ.ಸಿ, ಅಂಬೇವಾಡಿ 
ಶ್ರೀಮತಿ ಜಿ.ಎಸ್‌. ಗಾಯತ್ರಿ, ಪ್ರಿನ್ಸಿಪಾಲ, ದಾಂಡೇಲಿ 
ಪೀ ಭಾರತಿರಾಮ ಕುಲಕರ್ಣಿ, ದಾಂಡೇಲಿ 
ಆರ್‌.ಎಲ್‌. ಲಕ್ಷ್ಮೇಶ್ವರ, ದಾಂಡೇಲಿ 


ರೂ. ೧೧೦/- 
ಶ್ರೀ ಆರ್‌.ಜಿ. ಪ್ರಭು, ಕೆ.ಪಿ.ಸಿ., ಕದ್ರಾ 


ಶ್ರೀ ಎಮ್‌. ಎನ್‌. ಪಟ್ಟಾಭಿ, ಮೈಸೂರು 


ರೂ. ೧೦೧/- 
ಶ್ರೀ ಬಿ.ಟಿ.ಭಟ್ಟ ಕೆ.ಪ.ಸಿ., ದಾಂಡೇಲಿ 
ಶ್ರೀ ವಿಠ್ಠಲರಾವ ಕೌಜಲಗಿ, ವಿಜಾಪುರ 
ಶ್ರೀಮತಿ ಗಿರಿಜಾ ಭಾಲಚಂದ್ರ ಕಮಲಾಪುರ, ವಿಜಾಪುರ 
ಶ್ರೀಮತಿ ಶ್ರೀದೇವಿ ಬಾಳಾಸಾಹೇಬ ಕಮಲಾಪುರ, ವಿಜಾಪುರ 
ಶ್ರೀಮತಿ ವೀಣಾಬಾಯಿ ರಾಘವೇಂದ್ರರಾವ ಶಿರಹಟಿ ಟಿ, ವಿಜಾಪುರ 
ಶ್ರೀಮತಿ ಲಕ್ಷ್ಮೀಬಾಯಿ ಮಲ್ಲಾ 2ರರಾವ ಸೊಲಾಪೂರಕ 
ಶ್ರೀ ಕೆ.ಎನ್‌. ತಿಕೋಟೇಕರ, ವಿಜಾಪುರ 
ಶ್ರೀ ಆರ್‌.ಆರ್‌. ಉಮರ್ಜಿ, ಕೆ.ಪಿ.ಸಿ. ಅಂಬೇವಾಡಿ 
ಶ್ರೀ ವಸಂತರಾವ ದಾನಿ, ಧಾರವಾಡ 
ಶ್ರೀ ಗುರುನಾಥ ದೇಸಾಯಿ, ಧಾರವಾಡ 
ಶ್ರೀ ವಿ.ಜಿ. ಪಾಟೀಲ, ಧಾರವಾಡ 
ಶ್ರೀ ಎಸ್‌.ವಿ. ಸೊರಟೂರ, ಕೆ.ಪಿ.ಸಿ., ದಾಂಡೇಲಿ 
ಶ್ರೀ ಎಮ್‌.ಆರ್‌. ಜ್ಯೋತಿ, ಕೆ.ಪಿ.ಸಿ, ದಾಂಡೇಲಿ 
ಶ್ರೀ ಜಿ.ಆರ್‌. ರಾಯಚೂರ, ಕೆ.ಪಿ.ಸಿ. ಅಂಬೇವಾಡಿ 
ಲೀ ಹಿ.ಪಿ.ಅಂಬಳ, ಹುಬ್ಬಳ್ಳಿ 
ಶ್ರೀ ಬಿ.ಆರ್‌. ಪಾಟೀಲ, ಕೆ.ಪಿ.ಸಿ, ಅಂಬೇವಾಡಿ 
ಪೀ ಎಮ್‌.ಎಲ್‌. ಜಹಗೀರದಾರ, ಕೆ. ಪಿ.ಸಿ. ಅಂಬೇವಾಡಿ 
(ಶ್ರೀ ಗುರುರಾಜ ಎಂ. ಢಾಣಕ ಶಿರೂರ, ಕೆ.ಪಿ.ಸಿ. ಅಂಬೇವಾಡಿ 
ಶ್ರೀ ಹೆಚ್‌.ಡಿ. ಗೋಡಖಿಂಡಿ, ಕೆ.ಪಿ.ಸಿ., ಅಂಬಿಕಾನಗರ 
ಶ್ರೀಮತಿ ಪಂಕಜ ಮುನವಳ್ಳಿ ಕೆ.ಪಿ.ಸಿ, ಅಂಬಿಕಾನಗರ 
ಫೀ ಎಂ.ಎನ್‌. ರಟ್ಟಿಹಳ್ಳಿ ಕೆ.ಪಿ.ಸಿ., ಗಣೇಶಗುಡಿ 
ಶ್ರೀ ಎಸ್‌.ವಿ. ಮಠದ, ಕೆ.ಪಿ.ಸಿ, ಅಂಬಿಕಾನಗರ 
ಶ್ರೀ ಎಸ್‌.ಎಸ್‌. ಹೆರ್ಶಿಕರ, ಕೆ.ಪಿ.ಸಿ, ಗಣೇಶಗುಡಿ 
ತ್ರೀ ಡಿ.ಜಿ. ಸದರಜೋಶಿ, ಕೆ.ಪಿ.ಸಿ. ಗಣೇಶಗುಡಿ 
ಶ್ರೀ ಕೆ.ಡಿ. ಗೋಡಖಿಂಡಿ, ಕೆ.ಪಿ.ಸಿ., ಗಣೇಶಗುಡಿ 
(ಶ್ರೀ ಆರ್‌. ಎಲ್‌.ಕನಕ, ದಾಂಡೇಲಿ 
ಶೀ ಬಿ.ಕೆ.ಸುರೇಶ, ನೆಲಮಂಗಲ 
ಶ್ರೀ ಎಮ್‌.ಎಮ್‌. ರಾಜು, ಬೆಂಗಳೂರು 
ಶ್ರೀ ಕೆ.ಎನ್‌. ರಾವ, ದಾಂಡೇಲಿ 
ಕು. ಸಹನಾ ಜೋಶಿ, ಅಂಬೇವಾಡಿ 


ಘಾ ಭೂ ಜ್ಯ 
ಆ ಸ್‌ ನಿರ ಅಯ ಯ್ಯಾ Ko 


[a 


1ಶಿ ಹಿ 
W ಕ 
ಳೊ 

ಣೆ 

(8 

cH. 

63. 

ಇ 

₹3 

ಸ 
3 

C 


೨ 
ls 4 
» 
Cs 
cH 
ಜೆ 
ಜಃ 
ಯೆ 
9 
2 


[4 
dl £೨ 


ನ Fv 


“ಿ 
($ 
( 
ಟೂ | ಸ 


3 


CCRC CCRC CICA 
ಗ 
ಚ 
ಹಿ 
64 
| 
ಣ್‌ 
"Ce 


೯d ೯8 ೯ 


ದಾನಿ, ಹುಬ್ಬಳ್ಳಿ 
ವಿ. ಪಾಟೀಲ, ಧಾರವಾಡ 
.ಕುಮಶೀಕರ, ಧಾರವಾಡ 
ಎನ್‌. ಪೂಜಾರ, ಧಾರವಾಡ 
ಂಕಟೇಶ ಬುರ್ಲಿ, ಧಾರವಾಡ 
ರ್‌. ದೀಕ್ಷಿತ ದಾಂಡೇಲಿ 
ಎಲ್‌. ಆರ್‌. ಭಟ್ಟ, ದಾಂಡೇಲಿ 
ಶ್ರೀ ಕೃಷ್ಣರಾವ ಗಣಪಯ್ಯ ಕಾಮತ, ದಾಸನಕೊಪ್ಪ 
ಶ್ರೀ ಬಿ.ಡಿ. ಸ್ವಾದಿ 
ಶ್ರೀ ಆರ್‌.ಎಂ. ಹಿರ್ಲೇಕರ, ಧಾರವಾಡ 
ತ್ರೀ ಶ್ರೀನಿವಾಸರಾವ, ಹುಬ್ಬಳ್ಳಿ 
ಲಲಿತಾ ನಾರಾಯಣ ಮೆಣಸಿ, ಧಾರವಾಡ 
ದಾಂಡೇಲಿ ವನಿತಾ ಸೇವಾ ಸಮಾಜ, ಹಳೇ ದಾಂಡೇಲಿ 
ಶ್ರೀ ಎ.ಎಸ್‌. ದೀಕ್ಷಿತ, ದಾಂಡೇಲಿ 
ಶ್ರೀ ಎಸ್‌.ಎಸ್‌. ಜೋಶಿ, ದಾಂಡೇಲಿ 
ಶ್ರೀ ಪ್ರಭಾಕರ ರಾವ, ದಾಂಡೇಲಿ 
ಶ್ರೀ ಕೆ.ಜಿ. ಗುರುರಾಜ, ದಾಂಡೇಲಿ 
ಶ್ರೀ ಉದಯ ಭಾಸ್ಕರ, ದಾಂಡೇಲಿ 
ಶ್ರೀ ಪಿ.ಎಸ್‌. ಟಿಪ್‌ ಅಂಬಿಕಾನಗರ 
ಪೀ ದೇವೇಂದ್ರ ನಾಯಕ, ಅಂಬಿಕಾನಗರ 
ಶ್ರೀ ಪಿ.ವಿ. ಚಲವಾದಿ, ಅಂಬಿಕಾನಗರ 
ಶ್ರೀ ಎಮ್‌.ಎಮ್‌. ಗಡೆಪ್ಪನವರ, ಅಂಬಿಕಾನಗರ 
ಪ್ರೀ ಎಸ್‌.ಎನ್‌. ಕಿಣಿ, ಅಂಬಿಕಾನಗರ 
ಶ್ರೀ ಎಸ್‌.ಬಿ. ಕರ್ಜಗಿ, ಅಂಬಿಕಾನಗರ 


ಕಶಿ 
© G 
ಷೆ CS ॥ 
೧೫೪ 


GGG 
bt 


೯8 


ಶ್ರೀ ವಿ.ಎಮ್‌. ಗುಡಿ, ಅಂಬಿಕಾನಗರ 

ಶ್ರೀ ವಿ.ಆರ್‌. ವಿಠಲ, ಅಂಬಿಕಾನಗರ 

ಶ್ರೀ ಜಿ.ಸಿ. ನಾರಾಯಣ, ಅಂಬಿಕಾನಗರ 

ಶ್ರೀ ಕೆ.ಡಿ. ಜೋಶಿ, ಅಂಬಿಕಾನಗರ 

ಶ್ರೀ ಎಂ.ವಿ. ಪ್ರಕಾಶ, ಹುಬ್ಬಳ್ಳಿ 

ಶ್ರೀ ಎಂ.ಎನ್‌. ಕಮಲಾಕರ ಮೂರ್ತಿ, ಅಂಬಿಕಾನಗರ 
ಶ್ರೀ ಎಫ್‌.ಎ. ಚಪ್ಪರಮನಿ, ಅಂಬಿಕಾನಗರ 

ಶ್ರೀ ಎಂ.ಆರ್‌. ಚಿಟಗುಪ್ಪಿ ಅಂಬಿಕಾನಗರ 

ಶ್ರೀ ಪಿ.ಬಿ.ಕುಲಕರ್ಣಿ, ಅಂಬಿಕಾನಗರ 

ಶ್ರೀ ಸಿ.ಎನ್‌. ವಾಸುದೇವ ರಾವ, ಅಂಬಿಕಾನಗರ 
ಶ್ರೀ ಬಿ. ರಾಮಪ್ಪ ಅಂಬಿಕಾನಗರ 

ಶ್ರೀ ಪಿ.ಎಸ್‌. ಹಿರೇಮಠ, ಅಂಬಿಕಾನಗರ 

ಶ್ರೀ ಕೆ. ಪುಟ್ಟಯ್ಯ, ಬೆಂಗಳೂರು 

ಪೀ ಎಸ್‌.ಎನ್‌. ಪಾಟಕರ, ಕದ್ರಾ 

ಶ್ರೀ ಬಿ.ವಿ. ರಾಮಕೃಷ್ಣ ಕದ್ರಾ . 

ಶ್ರೀ ಆರ್‌.ಸಿ. ಜೋಶಿ, ಕದ್ರಾ 

ಪೀ ಪಿ.ಎ. ಚಾಂದಗುಡಿ, ಅಂಬೇವಾಡಿ 

ತ್ರೀ ಶಿದ್ದಣ್ಣ ಯಲಿಗಾರ, ಧಾರವಾಡ 

ಶೀ ವಿ.ಎಸ್‌. ದೀಕ್ಷಿತ ಪುರಾಣಿಕ, ಅಂಬೇವಾಡಿ ` 
ಶ್ರೀ ಜಿ.ಹೆಚ್‌. ಸಿದ್ದೇಶ್ವರ, ಅಂಬೇವಾಡಿ 
ಶ್ರೀಪಿ.ವಿ. ಹೆಗಡೆ, ದಾಂಡೇಲಿ 

ಶ್ರೀ ಜಿ.ಆರ್‌. ಕೆರೂರ, ಅಂಬೇವಾಡಿ 

ಶ್ರೀ ಎಂ.ಬಿ. ನ್ಯಾಮಣ್ಣವರ, ದಾಂಡೇಲಿ 

ಪೀ ಬಸಪ್ಪ ಕೌಲಗಿ, ಅಂಬೇವಾಡಿ 

ಶ್ರೀ ಶೇಖರ, ಅಂಬೇವಾಡಿ 


we. 
ಹಿ 


ಶ್ರೀ ರಾಮಾಯಣ ನಿತ್ಯ ಚಿಂತನ 


ಏಗ ದಿ.ಮಾಡಗೂಳಕರರ ಮರಾಠಿ ಗೀತ ರಾಮಾಯಣ 
(ಕನ್ನಡ ಗದ್ಯದಲ್ಲಿ) 


ಸಪ್ತಾಹದ ೧ನೆಯ ದಿನ 


ಪ್ರೀ ರಾಮ ಜಯರಾಮ ಜಯ ಜಯರಾಮ ಷ್ಟ (೧೦ಸಾರೆ) 
ಗಂ 


ಧ್ಯಾನ :- 1 ಧ್ಯಾಯೇದಾ ಜಾನು ಬಾಹುಂ ಧೃತ ಶರ ಧನುಷಂ ಬದ್ಧಪದ್ಧಾಸನಸ್ಥಂ 
| ಪೀತಂ ವಾಸೋ ವಸಾನಂ ನವಕಮಲ ದಲ ಸ್ಪರ್ಧಿನೇತ್ರಂ ಪ್ರಸನ್ನಂ J 
| ವಾಮಾಂಕಾ ರೂಢ ಸೀತಾ ಮುಖಕಮಲಮಿಲ್ಲೋಚನಂ ನೀರದಾಭಂ | 
| ನಾನಲಂಕಾರ ದೀಪ್ತಂ ದಧತ ಮುರುಜಟಾ ಮಂಡನಂ ರಾಮಚಂದ್ರಂ ॥ 


ಇತಿ ಧ್ಯಾನ ೦- 


್ರಿಸ್ತಾವಿಕ :- ತ್ರೀ ರಾಮಚಂದ್ರನು ಪ್ರಾರಂಭಿಸಿದ ಅಶ್ವಮೇಧ ಯಜ್ಞಗಾಗಿ ಜನರ ಸಸ ಸಾಗರವೇ 
ರಿತು. ಆಗ ಮುನಿಗಳ ವೇಷ ಧರಿಸಿದ ವಟುಗಳಿಬ್ಬರು ಯಜ ಮಂಟಪಕ್ಕೆ ಆಗಮಿಸಿ "" ವಾಲ್ಮೀಕಿ 
ನಿಹರ್ಷಿಗಳ ಶಿಷ್ಕರು ನಾವು, ಶ್ರಿರಾಮ ಚರಿತೆಯನ್ನು ಹಾಡುವ" "ಎಂದರು. ಶ್ರೀರಾಮನಿಗೆ ತನ್ನೆದುರು 
ನ ಚರಿತೆ ವಟುಗಳು ನ್ನ ಪುತ್ರ ರೇ ಎಂಬುದು ಗೊತ್ತಾಗಲಿಲ್ಲ 


ಅಧ್ಯಾಯ ೧ 
_ ಶ್ರೀರಾಮ ಚರಿತೆಯನ್ನು ಹಾಡಲು ಬಂದ ಕುಶ - ಲವರ ವರ್ಣನೆ. 
(ನಿವೇದಕರಿಂದ) 


ಸಮವಯದ ಆ ಕುಮಾರರಿಬ್ಬರು ತ್ರೀ ರಾಮನ ತದ್ರೂಪರೇ ಆಗಿದ್ದರು. 
ಜ್ಯೋತಿಯು ತೇಜಕ್ಕೆ ಆರತಿ ಎತ್ತಿದಂತೆ ಮಕ್ಕಳೇ ತಂದೆಯ ಚರಿತೆ ಹಾಡಹತ್ತಿದರು. 


ಜಾನ 


oN 


ಹ 


ಛೆ 


ನೆ ಸರಾಗ. ಜಾ ಲ್ಯಾ ಯ 


ಚಿ ತ್ಯಾ 3 3 ಲ 8 | 3 
1 TG | 1) (2 ೪) ಭ್ಯ | ಜ್ಯ ಹ ») PY () ಲ 
> ( ಸ ನ 1) ಬ್ರ 1( 7S ಟೆ ತ ? ಸಿ (೨) 1 1 ಇ ಸ ತೆ ದ 3 3 3 {3 tP 
ji ಗ ಇನ್ನ್ಲಿಸಿಳ್ಬ ಕೈ ೪ ಎ೧ 0 HENS Eg ER » [35 
ಷ್ಟ 3ಜಿ «2 | ರ 3 Ye ಇಲ (ಸೈ yp y ke ಬ [3 ಹ ಗ್ಯ 
ಟಾ ಗೆ ಟು ಬ ಚ ಬ `` a ಜೆ 
py 4 ನೆ | 1 ೯ ೯ ಗು ೯ | - | ಇ 1 4 y ವ ವ ಫಿ 
p 3 13 ಬ OP oA Ve (9 p 6 6 11] ಬಡೆ ಸ 3 ಗ pe 
3 'ಉ ಜೆ | ಷ್ಣ SE ಜ್‌ 1) Y ಸ Ce ಣ ೨ ಇ) “H> ಖನಿ ಪ 33) fy 6; () ಲ || 
ಡಿ ಸ | 1೨ ಡಿ ಲ್‌ಿ C } 3 ) 1 1೨ ಟು” | 1೨) 1೨. ೨ “PH ಜೆ ಇ € 
ಶ್ರ (2 | 3 ನ 1 ತ ಕ್ಯ 83 W ON ಗ) ©! 65) 1 pe ಪಟ 1೨, 
4! p< ಗ 3M ಸ್ರ ಭು ಸ್‌ು ಟಿ ಸಖ ೧0 5 0 13° )1 
ಣೆ CE ಲ ಜು ಯ ಈ Es: ಜಿ. ಇಸಾ ಸಜೆ ತ 1 13 
ಬ Ko © 4 ೫ ಭಟ i CO (ಜ್‌ ಸಜ 4) eR 
HUB ಎಟ ಚಿಟ್ಟಿ [ ಆ ಬ ಜ್‌ ಸ್ತ! ಬ ಗ್ರ 
ಕ (3 2B A RNS eT ಮ 
ತಕ (ಸ. (ಟ್ರಿ. 2 ರ (9 ಜ್ಯ |B SE ಇಂಗಿ Iw 2 ಕ (: 
ತ ಗ 9 6. ಇ 0) (ಸ್ಟೆ (3 We al 1) 9 ಪ  « ಐಟಿ ಹ Va ನಿ 
13 {2 CN ಚಟ ಈ ಛ್‌ 1 B En 4 Ie 
if 1A 1) > 1) 3) 13 N > {3 po (೨ ಗಹ (» ನ ೫) WB 
RAD 1 | ೨) 1) ಜೆ pe c is py ರ್ರ * ಳು ಫೌ 1೨ 3) Ya ೫ನ) {3 UW 
0h 1 G ಇ ಡಿ » ee ೨% De WB pe = 02 6. Ne ಗ | 0 
ಲ 1 ey ಜು DP x= ಜೂ 03 » 13 ಗ ಐ 0 ಇ ಲ sy We ಸ್ಯ ಟಿ ಬಗ 
ಹ ಗ ಸ್ನ ಸು) ( We ಹ pe ಕ್‌ ೯ ತೆ ಕ ಸ್ಪ ಆಳಿ PY ಸ 7 
} 0) ಟ 2 1) 1) Wm ಮ ೨ iN IQ! ಇ Ce ನ 


| ಎ 
Le \) ip 1. 18 ಟೆ ಟು 13 12 | ಸ 


ಸರಯೂ ನದಿಯ ತೀರದ ಮೇಲೆ ಸತ - ಲವ) 


೫ 
ssh ಗ್ರ 0 YY 
7 © ಐಟಿ ಎ | 
ತೆ ಚೆಟ್ರಿ ೦1೫ %೫ ಎ ಟ್ಟೆ 
ಸ್ನ 1 2 ೫ ೆ 1 NU: |? ಲ H ೧ 1 ಸ ತ 034 1d ತ ತ 3 HB ಇಂ (0 4 (3 
} a HD ಗ್ಗ I ೫್‌ CR 4) p 4B 
OSE ಓಜ NH HoH “Bp 
¥ ') Kl (೨ ಟೂ | (|, (4 1 ೧ ॥) |e HS A ಸ್ಯ 4 3 ಛೆ [3 
| WP ಬ್ಟು್ಟ mA ES PA HE yy ೧೮ 4 | © 
1 1 4 8 ಯು ಇ ಇ" ತ ) ( ಗ “೫ ಛೆ 4 1 ಗ 
೪ NR NAT CE ON (೧ ನಿ t ಈ 
5) | | 3 NS CY hes ಆ] ತ CR ಗ ೧ aw (5 1) a HN 
| 3 ೨) ಸ ) (2 ಟ್ರ Le ದ 1) 1 ೪.1 VC 2 1 ೫ ie: 1 «೨ ಕವ Y 3 A ಛೂ, 6 ಸಿ 
ತ ಸಗ 2 pos 1 ಗ ಸ ಲ ಎ. ಡ್ಯ್ದ ಇ © ಕೆ ೪. ಗ ೪ 2 ೆ 
4 3 ಚಿ ೪ ಟಿ ತ at 3 I Hn 1) ( 3 2 ಕ್ತ pa 1 1) 
ಚಾ "0 ಜ್‌ ಟ್ಟ DS ಊ ೧ 4 ಗ ಜ್ರ © K 1 £4 ಮಂ 
J ES ಸ r © ೈ್ಪ ey | ಲ್ಲಿ ಸಾ 2 ತಿ ತೆ ಳೂ ವಿ 
Ky ಆ 4 ಬಿ B= 1 0 Po) ತ ky "ಕ 1 13 B ಡು ಕ ೪ 
I 15 4 MD On 3 ವಟ ಕವಿ 1 ot A OM: ಟು (ಕ ಟ್ಟ 
ಸ ಬೆ ಛಂ ae ಟನ ಜಿ ಭಜ ಗಿ ಟೆ ಆ ಜಿ. ಬಜ ಭಿ le IN 
I ಲು 24 HO 4 4 ಬಸ್ಸಿ 3 5 1 P ಟ್ಟ 
೫. 4 © ೧) 1 0) (3 Ae Yn Dp I= pa ಇ) ೦, 13 ಡಿ "ವ 
CRD eB Spe ಸ್‌ ಗ್ಗ 1 ey 5 ಟೆ it TW 
WPS ye fa yp $3 SS ಡು] ay ; dF 
೪೫ ಟಿಟಿ ಓಟ. ಚಟ ಜಟ ಟಿ 1 


6 


ದರ್ಮೇಜಾರಾ 


pd 
ನೇಂದ್ರ 


| 


ಹ 
ದಾ 


ಜು 


4 


ಕೇರ್ತಿೀಿ ಬೂ 


CN 
ಪ್ರತ ರ್ಯ 


ಅ 
ರತರಾಗಿದ್ದರು. ದಶರಥರಾಯನ ಈ 


ತಿಯರು ಮತು ಸುಶ 


ಜಟ 
12 ತ 
ಲ 
ಗೆ ಇದಿ 

© 
ಬೆ 66) 
Im Ve 
73 

ತ್ತಿ 
(> 
ಬ 
ww” 13 
£3 | 

1ಎ 
೨ ( 
Re 
ಆ ಇ 
12) 63) 
12 3272 


ನಿತ್ರ 


ಅಲ್ಲದ ಆ 
೧೨ 


ತೆ 


ಕ್ಕ 


'ಮ 
ಮನದಲಿಯೆ 


( 


ಬ 


AN 
ಕೌಾಸಲ್ಲೆ 


ಆಲ್‌ 


ರು 
ಎಮಿತೆ, ಯೋ, 


ವಾಗದಿದು ದು. 
ಸ 


ಚಲಂ 0 


ಬಾಣದಂತೆ ಸದಾ ಚುಚುತಿತು 


pe 


ಹಿ ತ 
(ರ ¢ 
Ho ಇಲಿ 
CRE 
© YL 

೧ 3 D 
BB 
೫ರ 
12 

g'% 
6 ಚೆ 
ರ ಗ್ದ IE 
“HD oO Yh 

1% 

18 ಗ 
ಸ್‌ ಶಿ 
ನ (2 ಚೆ 
(2 2 § 
ನ ಢ್‌ n° 
I 1 ತ 
~ | § [eS 
> ಛಲ 9) 
ನ 1 
Sa 
ತ ( 1 
ಲ 12 ಲ್ಕ 
ಬ ಸ [7 
ಇಲಲಿ 172 97೧ 
> ೫2 oo 
ಇ ಖಿ ಣಿ 
a 
ಟ್ರ 7 ಲ್‌ 
ಆಲ "ಇಟ್ಟಿ ಡದ 
ಗ ಛಿ ep 
ks Uy K 
(ಸ ಸ] 
3 9: 2) 


ಜಟ್ಟ 
೬ ₹1 
ಡಾ 
IC 
ಇ ಬಾಟ್ನಿ 
3B yo 
ಜ್ರ ೧ 
w De 
ಲಿ ಟಿ. 1 
ಇ ಗ ಗ್ಗೆ 
ಸಕ್ಕ 
ಎ೦ 
ಎ 
2x ಶ್ರ" 
ಬಿ ತಿ ತ 
B 8 
೧೨ 
HO 
(2 
ಓ G- 
SN 
nb 
$4 12 0 
೯ 3 1 
Bi Ye Tc 
B po 
118 
ಕೆ 
| 2 [5 


(2 Ke ಗ ಪ್ದ ಗ G~ ( 
ಥೆ ೪ > 
p 1 [ನ 07 11 32 ND 
J. J) oy y 3) 4) 
I 13 ky 4 13 uP 


ಐ 13 ಲ ಭು ್ಸ್ಪ 
1೨ ೧೧೨ IN 
12 B ಎ! 1 ey! 

೦ 6) > ೧ 1೧0 
HU is 


Ya 6 ೮ ಮಿ 
H 7 ಟ್ರ ಗ್ರೆ ಸ ಟೆ ಸ 
j Bug 
13 q 
$ 123 ಲ 1 ಸ 1 ನ 
45 8 ಈ ನ ೪. 
ಬ್ರ) ಟ್‌ ww” 12, 1» B 
2" 
VC ಇ ೧B 1 D 
Ba ೫, ೫ 
4 ಕ ~¥ 
A 
ಣಿ p © B 
ಛಿ Be ಡದ 
ky ತೆ xp Ke ಛೂ ಕ್ಕ 
Ww ‘ 
2 ಎಡೆ ಬು ಸ 


hak 


[A 
ಳ್‌ 


Wl 
ವ 


ರಾ 
ಗ ಗಾದಿಯ 


ತವ ಕಡು 
ಜು 


೪ 


ಹ್‌ 
Ne NN 


KR 


ಲಯ ಪಿ. 


N 


(ಕೌಸಲ್ಕಿ) 


ನೋಡಿ ನನಗ 
ಹಾರಾ 


C 


ಬಳಿ 
ಏನಡು 9 


ಕಾ 
ಇಒ 


ವೆಂಬುದನ 
ವವು. ಹಾಗಾದರೆ ಈ ಕೌ 


ಅಕಾರಣವಾಯಿತು, ವ್ಯರ್ಥವಾಯಿತು ಸ 
ಮುಪಿನದು. ಅದು ಅದೆಷು ತಾರೆಗಳಿಗೆ ನಿತ್ತ ಜ 


ಆ 
ಆ 


ಡಲ 
ವ್ವರ್ಥವಾಯಿತ 


ಳಿತಿರುವಾಗಲೇ ದಶರಥವ 


ದ ಹಿಂಗದ - 
ನ 


ಇ 
ಬ 


ತಿಳಿಯಿತೇನಗೆ, "" ಹಡೆಯ 


ಇಚ್‌ 


4 


tnd 


ನು 


ಮಕಳಿಲದ ತನ ಬಾಳುವೆ 


೧ 


ಅಧ್ಯಾಯ ಡಿ 
ಸಾರ್ಥಕ 


ಕಾರಣವಿಲ್ಲದೆ ಇಂದು ನನ್ನ ಹೃದಯವೇಕೆ ವ್ಯಾಕುಲಗೊಂಡಿದೆ 


ಈ 
೧ 


ಹ 
ಊ 


pe 
ಹತ 


ರ್ಷ್ಥವಾಯಿತಲ ಏ 


ಕಿ 


ರು ಹೂವು ಗೊಂ 


6 
ಕುಲಗೊಂಡಿತು 9? ನನ ಅಂತರಂಗ ಅ 
ನ್ನು ಸೋಂಕಿಲ. ಹೀಗಿದರೂ 
ವೆತು 
ಬವ್ಯ 
ಸ 


ದಿಂದಲೇ ನಾರಿಯ ಜ 
ಎಲ್ಲ 


ಬು 


ಈ ಬಳಿ, 

ವ ೨ 

ಹೀಗೆ 
ಕೊರಗುತ ಕು 


ಗು 
ಮೂರ್ತಿಗಳು ಜನ್ಮ 
ಬ 
ನನ ಬಾ 
ಲ್ವ 


ಬೂಾಲೆಯುಚಿಸಿ ಅದರ ವೆ 
ಗಿ) 


ಅದೆಂದೂ ನನ್ನ 
ಛ್‌ 


""ವಾತಲ್ರ 


ಇ 
ವೆ 


ಹೆ ಆಗಾರ Ae 
"ಶಿ 


4 


ಸ್‌ ಶಾಸ ಬರನ ಕ ಏ ಲ್ರಿ 2 ) 

ಪ್ರವೇಶಸಿದ. ಅವಳ ಉದಾಸೀನತೆಯ ಕಾರಣವನ್ನರಿತ ಆತನು ಅವಳನು 

ಸಮಾಧಾನಪಡಿಸುತ ಹೇಳುತಾನೆ. § 
ಬಿ poy 


ಅಧ್ಯಾಯ ೪ 
ಕೌಸಲ್ಯ, ಇಷ್ಟು HE ನೀನು 9 (ದಶರಥ) 


ಲಿ ಯ ಕೌಸಲ್ಯ, ನೀನಿಷ್ಟು ಉದಾಸೀನಳೇಕಿಂದು 9 ಏನಿದು ಏಕೆ ಕಂಬನಿ ೨ 


ಮಕ್ಕಳಿಲ್ಲವೆಂಬ ಕೊರಗಲ್ಲವೇ ನಿನ್ನದು 9 ಗೊತ್ತು ನನಗೆ, ಕೇಳಿಲ್ಲಿ ಯೆತುರಾಜ 
ವಸಂತನಾಗಮಿಸಿದ. ಗಿಡಗಳಿಗೆಲ್ಲ ಹೊಸ ಚಿಗುರುಗಳು ಒಡೆದವು. ನನ ಮನದಲಿ ಳಗ 


ಇಂದು ಒಂದು ಹೊಸ ಆಕೆ ಕೊನರಿದೆ. ಅದರ ಶಬ್ದ ನ ನನ ಕಿವಿಗಳಲ್ಲಿ 
ಏನು ಹೇಳಿತು ಗೊತ್ತೇ ? “ ದಶರಥಾ, ಅಶ್ವಮೇಧಯಜ್ಞ ಮಾಡು. ನಿನ್ನ ಧರ್ಮರತ 
ಗೃಹದಲ್ಲಿ ನಾಲ್ಕು ವೇದಗಳಂತೆ ನಾಲ್ವರು ಪುತ್ರರು ಜನಿಸುವರು'' ಎಂ 4 
ಆದುದರಿಂದ ಪ್ರಿಯೇ, ಸರಯೂ ನದಿಯ ತೀರದ ಮೇಲೆ ಆ ಮಹಾನ್‌ ಅಶಮೇಧ 


ಯಜ್ಞವನ್ನು ಯಿ ಮುನಿಗಳನ್ನು ಕೂಡಿಕೊಂಡು ಯಥಾವಿಧಿಯಾಗಿ ಸಾಂಗಗೊಳಿಸಿ 
ಚ ತಹ ಸ್ನಾನ ಮಾಡೋಣ. ಪ್ರಿಯೇ, ಪುತ್ರೊ ತ್ಲವಕ್ಕಾಗಿ ಇದೊಂದು ಕಡೆಯ ಪ್ರಯತ್ನ 
ನಮ್ಮದು ನಡೆಯಲಿ. ಆಗನಮ್ಮ ಯಜ್ಞದಿಂದ ಅಗ್ನಿ ದೇವ. ಸಂತುಷ್ಠನಾಗಿ ನಮ್ಮ ಇಚ್ಛೆಯನ್ನು 


ಪೂರ್ಣಮಾಡುತ್ತಾನೆ. ವಿಶ್ವಾಸವನ್ನಿ ರಿಸು - ನನ್ನ ಮಾತುಗಳಲ್ಲಿ ಯೋಚನೆ ಬಿಡಿನು 
ಪ್ರಿಯೇ'' ಎ ಎಂದ. 4 

ಹೀಗೆ ಆಶಬ್ದರಹಿಶ ವಾಣಿಯು ದಶರಥ ಮಹಾರಾಜನನ್ನು ಬಡಿದೆಬ್ಬಿಸಿತು. ಆ 
ದ್ವನಿಯನ್ನು ನೆನಪಿನಲ್ಲಿಟ್ಟುಕೊಂಡು - ಅವನು ತನ್ನ ಮಂತ್ರಿ ಸುಮಂತನಿಗೆ ಹೇಳ ಕ್ತ 
"" ಸುಮಂತಾ, ಯಷಿಗಳಾದ ವಸಿಷ್ಠರು, ಕಶ್ಯಪರು. ಮತ್ತು ಜಾಬಾಲಿ ಇವರನ್ನು ಕರೆದು 
ಕೊಂಡು ಬಾ. ಆಗುರು ಜನರು ಜ್ಞಾನಿಗಳು ನ ನನಗೆ ಇಷ್ಟವಾದುದನ್ನು ಹೇಳುವರು.'' ಎಂದ. 
ಆಯಿತು . ರಾಜಾಜ್ಞೆಯಂತೆ ಕ ಮಂತ್ರಿ ಯಷಿಗಳನ್ನು ಬರಮಾಡಿಕೊಂಡ ಆ 
ಗುರು ಜನರು ಆಗಮಿಸಿದಾಗ ದಶರಥರಾಜ ಅವರ ಸಮ್ಮುಖದಲ್ಲಿ ತನ್ನ ಮನವನ್ನು 


ಇ ಮಧಿಸಿಕೊಂಡು, ತನ್ನ ಮನದ ಇಂಗಿತೆವನ್ನೆಲ್ಲ ಅವರೆದುರು ಉಸುರಿದ. ಆಗ ಆ ಖುಷಿಗಳು 


ತಮ್ಮ ಸ್ನಿಗ್ಹ ಮತ್ತು ಮದುರವಾದ ನುಡಿಗಳಿಂದ "" ದಶರಥಾ, ನಿನ್ನ ಮನೋರಥವು 
ಪೂರ್ಣವಾಗುವುದು. ಅಶ್ಚಮೇಧ ಯಜ್ಞವನ್ನು ಯಥಾವಿಧಿಯಾಗಿ ಸಾಂಗಗೊಳಿಸೋ ಣು 
ಅದಕ್ಕಾಗಿ ಇಂದಿನ ಈ ಶುಭ ಭಮುಹೂರ್ತದಲ್ಲಿಯೇ ಅಶ್ವವನ್ನು ಬಿಡು. ಸತ್ತರದಿಂದ ಅಡು 


ಬ್‌ ಡು ಸ ಯ ಪ್‌ 
4) 4) 3 ಸ್ತ ಇವಿ? 72 ಗ್ರ re ಎ. (ನ್ನ್ನ lc 
BH 0 ಎಸಿ HM lc (33 ೫1 °c BB ೧ ೪ 
ಳು 1 13 0 ಇಬ್ರ ಸ. ಗ್ಗ - ಟ್ರ ಟಿ ಶಿ ಆಡ್ಡ 6 
© £ ES ( 3 4 - 1 ು 
ಆ ಜೂ ೬. ೪ 6B RR 3 ot BE Sa 
| J ESS 1%) (5 . 224 ಚ ಸ ಗೆ HB ಟಿ ಜೆ How "9 ಎ 3 
, ಫಿ _ 3 (5 3 pi; ಸ ಜ್‌ “H3 ಕ (೯ ವ್ರ 3 13 F fs ಡ್ನ $) ev ) ಖಿ Ry ತ್ರ © ಸ್ಯ 2. 
ಇ |, ತ wy 12 ೪) ಛೆ 4 13 ಟ್ರ ೫ ತ 3 23 ಬಿ [5 | ಆ £ 4) IS 13 ಇ 
kt ¥ 54 Ve. NE: (0 ಗ » Kk | ಜ್‌, ಎ ಡಿ 5) 3] ೧ Ve 3 V3 (ಪ್ರ 
ಕ ಶೆ ಚ ) ut ~Y ೦ ev ಆಣೆ ೫) 5 ke (> ಸ 12 DU Ye (3 8) ೧ 
1. ಇಟ ಜಿ ಬಟ ಇ. 4 ಹ್ಮ್‌ 0 ಭೂ BBR 
"1 1 3 Ye pe ೧ ಬ್‌ I KS: Pe: ೫3 12” 12 1 SUS > KB (೧ 1 
ಎ ಬ ಯತ ಇಟ 4 1 1% ಭ್‌ A ಸ 10 ಜ್‌ 4} 
ಒಲ್ಲೆ ಸ್ಕಿ 123 1) (3 KS 1) 1 1 ಲ ಟಿ 1 ನ್ನ y 3 5 1 ಸ c (2 15 6) Ye ಕ್ರ 
ಛಾ 1 ' | ಅ 43 [೨ LE ಇ £ ದ Te: ಜರ್‌” ಗ್ರ [5 | ಘ್‌ | | {> a 8 ಚತ 
ಆ ಸ 1 1 1 ಚ ಜ.೧ 1೫೧0 ಚ 14 EM WW 5 55 15 
Ns I 1. 3. S sow nh (BR 15 
ಬ ಜ್‌ ಭಟ್ಟ ಇ ಎ 1 1 2೬1 
Rp: i pL [; ಇ wc HYD £m 
6 3೨ 5 ಗ 3೨ ಆ ಸ 395 ಇ ( ಕ 4 ಕಸ _ GSN ಚ ಸ ಸ 
$1 0 ಥಿ (ೈೃ ie 6 2 © ೧ ( 1 > ಛೆ 33 
ಸ 1» (2 1 ೫.೫ 4 KY ನ K ೫8 | § ¥ (5 pt ಗಿ (5 ಗ rl (3 4 yy) 8 ತ 
ಸ 1 ಓಟ ( 3 ೌ ಇ * ಕ -€ | ಸ ತ ನ ; ಸ "ಯ ೧ ಪ 
3 4] ೫ ಭತಿ ll [4 ಸ BG ES 
೨.111 11.1.1138 31111. 
TU '- ib 3 ಲ Le 1100 4 ನ 0 J ಡಿ 4 fF 4 ೭ 
SEH Ra Uy wy DSN HB ಡಿ 
» ne {3 ; ಚಿರ ಸ ಡಿ lk ಜಟ ಗ © 
K US: 
[2 Fo) ೬ 3 p 


CC 132- 1 
) Ie ತೆ ಸ IF. 9 ಬ 

YY 4 ವಿ () 12 ಯ 
-)) ¥ 


ಮು 
ಸ 
ದಶರಥಾ, ತೆಗೆದುಕೋ ಈ Re 
ಗದ 
ನ. 
ಇ! 
ಸವ 
ನಿನ್ನ 
ವಷ 


sR 
(> ಇ Ie > I< ತೆ ತ “ 
|] | SE pA TES. ಜ್‌ 13 ಗ ¥ (ನ. > 
೪ ದೌ Py ಹು Qo ತ್ರ 1 1 ಸ 
3% Ko 9 SH ಸ್ಯ »PHH 
By | 13 4 ಸ್‌ ಗ ೧ WY ಸ SE ES 9% 3 
|) |" 1) ( | 13 1) 1 ಇದ್ದಿಲ ಹ [ ಸ ೨, ep {- 0) g ಓ h 
6 Di DE 10 ಜ್ಟ 1 ೫ ಭಃ “ p HDB ೬ 
We “Bo ENS Ee ¥ Rms 2 106 ಡೆ 
ಧಿ ಕ್ಲ] ಕೃ ಚ್‌ 1) (3 3 ಸ 4 Ee ಲ ( 1 (೧. |e () 
4 (3 4" TS: Hg ಟ್ರ IF py ಭು i 3% 
ಕ 12 | ಬಯ (2 ಹ ೪ ಡಿ a ಳಿ ಶಿ 13 
ಗ ಕ | ಗ 1% 61೫] ಭೆ ( ( ಸ ಭ್ರ ಜಟ ಇಬ ಟಿ 1 
a Kat DT ೫9 
5 Dy CR | 1] 11 0.42% 0 ಜ30 03 
rs US k ಸ T 
1 i 3 1 1 11 Ww. 6% ಗ 


ಗಾಲಿಕ್ಷ ಹತ್ತಿದ 


ಜೆಜೆ ಪಾ ನ ಇಟು ಜಗು 
UA A 


py 
er 


ಯ ಮಹಿಳೆಯ 


ಬ 


ಎ 


ಹಾಡುತ್ತಲೇ ಇದ್ದರು. 


ರು. ಆದರೂ ಅಯೋಧ್ಯ 


೫ 
೧ನ ಸಾ 
ಮ್ಮಾ 


ಗೀತ 


ಲ್ಲೆ 
ಇ 
೬ 


ರಾಮಜ 


ಇಡ ಕ್‌ 
| 


ಬ 
ಜಿ 


iE 19 "| 


(me) 


ವಾಯಿತೆಂದು! ತಿಳಿಯಿತೇ 9ಕೌಸಲ್ಯೊ 


ಟು 


~ 


ಉ 
ಪುತ್ರ ದರ್ಶನದಿಂದ 
ನಿಂತಿತವಳ ಕಂಠ, ಆನಂದಾಶ್ರುಗಳು 


ಇ 
\d se 


ನ ಕಾಲದಲಿ ಸೂರ್ಯ 
೯ ಬಂದಂತಾಯಿತು. ಹಸುಗಳ 


ನೇರಿ ಆಕಾಶವನ್ನೆಲ್ಲ ತುಂಬಿತು. 


ಹ 
ಗು 
ತ್ರೆ 


ಲಾ 
೧೨೦೬ 
“ಸ್ರ 


ನು ನೋಡಿದಳ 


೧ 


ಈ 


ಹ 


ಗು 


ಆ 
ೇೀಷದಿಂದಲ 


ಎಲ್ಲಿ 


ಮಗ 


ಅಧ್ಯಾಯ ೬ 
ರಾಮಜನ್ಮವಾಯಿತು (ಮಹಿಳೆಯರು) 


ನವಮಿ ಇಂದು. ಈ ಮಧ್ಯಾ 


ದಾ 


ತ್ನೇ? ರಾಮಜ 


ದ 


ಸಖಿಯರೇ 
1 
ನು ಕಂಡು 


ಜ್ಯ 
1 


€? ಬಿಸಿಲಿನ ಬೇಗೆಗೆ ಬಾಡಿದ ಮೊಗು ಗಳು 


ಹಸ 


ಹಡಿದು ಅಲುಗಾಡಿಸಿದ ! 


ತಾಗಿ ಅರಳಿ ನಿಂತವು! ಇದ 
ಯ ಜನಕ್ಕೆ ತಲುಪುವುದೊಂದೆ ತಡ, ತಂಡ 


ಚ 
ವುಗಳನ 


ಕರಿಯಿಂದ ಹುಚರಂ 


ವಿ 
ಲೂ 


ಗುತ್ತ ಅ 


ಆ 
ಪ 
ರ್ತೆ ನಗರದಲಿ 


ಹ 

Ke) 
ಥಂ 
Re een 
UU 


ವೊಂದು ಬಂದು 


ತ 
ಲಿಯನ್ನು ಅರ್ಪಿಸಿದರು. ಹಲವರು ತಮ 


| 
ಳ್‌ 


ಸಾಲಾ 


ಏಸಿದರು. ಯುವತಿಯರ ಸಂ 


ಧಾ 


6 ಇ ಡಬ ಇದಾ ಕಾಜ ದೆ ದಾರ್‌ 
© ಲೀ ರಾಮಾಯಣ ನಿತ್ತ ಚೆಂತವ ಸುಪಾ ಹದಿ (ಬಿದಿ ಬ 


- 
ಒಂ 


ನಗೆಗಡಲಲ್ಲಿ ಮುಳುಗಿ ಶಬ್ದಗಳನ್ನೇ ಮರೆತರು | ವಾಧ್ಯಗಳು ದ ್ರಿತ ತಾಳದಲ್ಲಿ 
ಮೊಳಗತೊಡಗಿದವು. ನೂಪುರದ ಧ್ವನಿಯಲ್ಲಿ ವೀಣೆ ಕೇಳಿಸದಂತಾಯಿ ತು. ಕಹಳೆಯ 
ಮೊಳಗಿನಲ್ಲಿ ಅಬ್ಬರವೆಲ್ಲ ಅಡಗಿತು , ಮಾವಿನ ಮರದಲ್ಲಿದ್ದ ಕೋಗಿಲೆ ಗಾಬರಿಗೊಂಡು 
ಮೂಕವಾಯಿತು. ಈ ಮಹಾ ಸಂಭ್ರಮವನ್ನು ನೋಡಬೇಕೆಂಬ ಆಸಿ ದಿಗ್ರಹರಿಗಿ ಆಗಿ 
ಅವರೂ ತುಸು ಸರಿದು ಈ ಸಂತಸದ ಚಿತ್ರವನ್ನು ಕಂಡು ಹರುಷಪಟರು. 

ಗಗನಕ್ಕೆ 0. ಹೊಸ ಬಣ್ಣ ಬಂತು. ರಾಶಿ ರಾಶಿ ಮುತ್ತುಗಳು ನಭದಲ್ಲಿ 


ಈ ರೀತಿಯಾಗಿ ಅ ಭತ ಗೀತೆಯಲ್ಲಿ - ಅಯೋಧ್ಯೆ ಮೈಮರೆತಿತ್ತು 
ಅರಮನೆಯಲ್ಲಿ ಶ್ರೀರಾಮ ದಿನಗಳೆದಂತೆ ಬೆಳೆಯತೊಡಗಿದ. ತಪ್ಪ ಹೆಜ್ಜೆ ಇಡಲು 
ಆರಂಭಿಸಿದ. ತೊದಲು ನುಡಿ ಆಡತೊಡಗಿದ ಕೌಸಲ್ಯ ಗೋ, ತಂಗಿಯರಂ ದ್ದ ತನ್ನ 
ಸವತಿಯರೆದುರು ತನ್ನ ಮಗನನ್ನು ಅದೆಷ್ಟು ವರ್ಣಸಿದರೂ ಅವಳಿಗೆ ತೃಪ್ತಿ ಇಲ್ಲ 


ಅಧ್ಯಾಯ ೭ 
“ನೀಲ ವರ್ಣದ ನಮ್ಮ ರಾಮಚಂದ್ರ'' (ಕೌಸಲ್ಯ) 
ತಂಗಿಯರೇ ನೋಡಿರೇ, ಶ್ಯಾಮ ವರ್ಣದನ ನಮ್ಮ ರಾಮಚಂದ್ರ ರತ್ನ ಮಂಚದಲ್ಲಿ 
ಹೇಗೆ ಮಲಗಿದ್ದಾನೆ. ಹಾಗೆ ಮಲಗಿದ್ದಾಗ ಚಂದ್ರ ಆತನನ್ನು ನೋಡಿ ನಾಚಿ "ಮೋಡದಲ್ಲಿ 
ಅಡಗುತಾನೆ. ತಮ್ಮಂದಿರೊಡನೆ ಆತ ಬೆರೆತು ಆಡುತ್ತಿ ರುವಾಗ ಹೀರಕಗಳ ಮಧ್ಯೆ ನೀಲ 
ಮಣಿಯಂತೆ ಆತ ಶೋಳಭಿಸುತಾನೆ. ತನ್ನ ತಮ್ಮಂದಿರನ್ನು ಆತ ಹೇಗೆ ಪ್ರೀತಿಸುತ್ತಾನೆ 
ನೋಡಿರೆ ನಮ್ಮ ರಾಮ! ಸಖಿಯರೇ ದೊಡ್ಡವರೂ ಕೂಡ ಅವನು ಪ್ರೀತಿಸುವ ರೀತಿಯನು 
ಕಲಿಯಬೇಕು ನೋಡಿರೇ. 
ರಾಮ ಮತ್ತು ಆತನ ಮೂವರು ಅನುಜರು ಸೇರಿ ಈ ನಾಲ್ದರು ನಮ್ಮೆಲ್ಲರ ಭಾಗ್ಯದ 
ಅಖಂಡ ಚರಣಗಳೇ ಅಲ್ಲವೇ ? ಇನ್ನು ನಮ್ಮ ರಾಮಚಂದ್ರನ ತೊದಲು ನುಡಿ 
ಪ್ರಭಾವವನ್ನೇನು ಹೇಳಲಿ ತೊದಲು ಮಾತು ಆಡುವ ರಾಮಚಂದ್ರನ ಜೊತೆ 
ತಾ ನಮ್ಮ ಮಾತು A ಇಷ್ಟೇ € ಅಲ. ವಿಪ್ರರು ಈತನ 
ದ 


7 


ಸ 


GL 


[38 ಬ pp 


ರ್ಯಾ” ಛಿ ಇ ಗಳ್‌ ಇದ y ೧ ಬ 4 "ವ 
B65 Br Sg ಸಾಳಿ' 60 CD 0... (|. 1೬ ಇ 
58 ಬೆಗ್ಗೆ ಇಗೆ ಗೌಳ ಬಿ 02 BOM: ೮% ಇಲ್ಲಿ ॥ 
ಜಾ ಅಟ ಕಳಿ ನಕಾಡ ಡಡ ನ ನ್‌ ಹ್‌ 
». SBWEBSGeDE 4 ದೊ ಲ ಸ್ಥ 
೪ ಇ ಇ ಇ್ಲಸೆ 2 ೧ ಓಡ .ಓಗಟ್ಲಿಸ 
Bx Spy pol Fs CATES eS 
(7 ಹ ಲ್ಕ 1) § ೧ 9) 1 132 (೯ ಹ ಎಡಿ oo 
ಇಲ BITES * ಓರ ಸೈ ಕಳ? 
0 ಸತ್ತಿ ಇತ್ತ ೫ ಜಾಗೆ ಬ 2 ತನ 
J ರ ಬ Ro Ye Lb BOM EG 
ಲ Ve 2 ಸಿ £ 2 ಗ AS Ye 3 72 13 ದು (5 8 
1೬೬. ಗ 5 EC B SDE ೧% 
CR ಭದ ಟೂ ಜ್‌ ಜಿ 7 ಕ್ಲ ಜೃಡಚಾಿ ಧ್ರ ಶೆ 
ತ 3 % RM ಆ (ಛಿ R ೧ 3 3 HB ಎ 12 ಟ್ಟ 
ನ 7 ಸ ಗ ಮ್‌ ಸ A 9) I) © |e 2 179 8 725 
BR ಕ್ಲೆ EN ಚ. ಫ್ರಿ (23 (5. ೧ PH ೧) PH 
Bg 8ಬ ಸೆಲ ದಸ hos BB 8 ವ್‌ ಟಿ 
ಎ Eek ನ (ನ GB ಗ 1) ೫) (3 RB ತ್‌ Bx fa KE 
NS ¢ A ಬ ೩ “ಎ PO 
BBRmIR ABB ELBE BOD Bu BER 
ME ES 6: ok ಇ. NW © pe Elk 5B 
5 pw 2 UV 2 ಹ 39088 WN 7) ಟ್ರ ಇಬ. ಟಿ ಅ 
ಗ್‌ೆ | ೪1 ೫.೪ 2 ಖಿ ೨ (ಕೆ ಇ 79 ಕ “a 2 © ಟಿ B ಬ 
ಡ್ನ 1 2 fy ಇ KX 4 (ಟೆ 1 8B 14 ವ ಸ [7 1 3F (8 ಓ ( a5 
WH) TE | 13 We 1 Y ಸ 5 ಗಡ ಲ ಕ ಇತ್‌ (2 ಸ್ರ 28೫ 9 \ le ೩ 
ಲ" ಪಿ BE py 4 ಇರೆ ES ಗ ಟ್ಟ ಜಟ್ಟಿ 6 RK 
ಟಿ ಬಡ ಟಿ EE GY BB qo RRS Epp UH 
DS URE ್ಟ್ಟೂೂ ್ಗ ಔತ STAD, 
( ೧s 1೫7 ಗೆ ಆ 02 03 Ww © 1] 23 pS (23 7 
0 (ಕಡ? > 1 ‘2 Ve ) 18 1 ಡ್‌ ವ ( ಗಿ ೦ ಓತ 1 
RMN BDV Te ೧೫ ಬ ಇ ಇಛ ಸ್ಟೆ 
ಕ 2) 4 ದೆ 1 7) K Ie: ಟೆ ಗ ಓಟ. ಲ್ಪ 6೭ 1- ತ್ರ | ಹ 3 7 3 
ಸ) ey ಜಿಕ ಇ ಜಾ ls 2 4 Pr: BB ೧ಬ ೧ Nn 
yi [5 12೫ (೨ ತ i 12 ಟಿ KE oB or ಜು . ಛ್‌ 2 ೫ te |. 
Bol BV SB pg ಸಟ (| wD B pI CS 
ಫಹ 6 a 39 al TM LRA 
131) ಸ 1) 1) [೨ ಎಲ್ಲಿ ಟು hy 5 1. 13 y r [S 1 
ಖಿ ಷ್‌ ಬೂ ON WT 3 KH © Ln ene 
2. ಟಬು ಜಟ 23) ್ಗು DoH BAN WI 


5 


ಲ್ಲ 


ವನಂಟು ಮಾಡುವರು. 


ಮ್ಲ 


ತ 


೧ 


ಕ್‌ 
ಜ್‌ 


ಸಾಚ್‌ 
- 
ಳ್‌ 


CA 


ಕಾ 


ವಾ ಸಾಗಾ ಜಾಲಾ ಬಾ| ~~ ೃ ಜ್ರ ಂಇಜಂ್ಬ 
A ಟಟ 1 


೬ 
ತೆ ಕುಣಿದಾಡಿ 


ಛಲಿ 9 ಆಗ ನಮ 


ಮನಬಲಂ 


ಖಿ 
ಲು 


2 
ls 
ಚ 
13 

J 
| 


1 


ಜ್‌ ದ್‌ ಹ ದಿ 
Ue ಬಗ್ಗು ಸ ಆಲೋ” 


ve 
ಹಮ ಮ್ರ ವಾನ 
RV ST) 


ದುಕೋ, 


ಬ We) 
1] 
{3 32 
(7) ೪ 
4)" 6 
lc. ಗೀ 
ಓಘ 
5 ನ್ನ್ನ 
೫ 
ಸ) 6 
ಇ 
ಚ 
ಗಲ್ಲು 
೪ te 
ಟ್ರ ಇ 
1 
39 
ದ 
೧ 
ಛಿ ಸು 
¥ 
2 
ಧ್ರ ಕಲ 
ಐ 1 
3B 
4 
Kp 
{3 3 
2 
kt 122 
18 Ye 


ಕ್‌ 
ಎರ್‌ 


ಆಳ 


ಸ ಎಳೆ 
CAT 
ha 


Y 


ಗ 
ನಮ ಯ ದಲಿ 


ಕಣ್ಣಿ ರಿಡುವುದೆೇ ಇಂಥ 


| 


ಹ 
ನೀನು 


13 ಡಿ 
ಬ 12D 
1) 7% 
1೨8೫ 
2 1: 
1 ಎ 
2 1a 
3 
(೬% ವ 
«ey ಟ್ಟು! 
1ನ. ೦ 
ಐ Ip 
ತ (3 
15 
RVR ೧ 
2 fj 
ಗಿ 
೦೧73 
1 
© 33 
{3 ಗೆ 
NH 1೫ 
3. H 
ಇರ 
©. 
g 1 
1 1 
ರ 
12 
೪/ DD 
GS ಗ್ರ 
% ೫ 


ಕೆಳಗಿಡುವರು. 


RY 1) 
ತ ೪ 
ಟ್ರ pS 
|p 04. ೨) 
೫ ವಹಿ 
NE 
ತ ಕೈ) | 
ಥಲ 
G3 
aw ಛಿ 
BH ೦ ಇ) 
ಳ್‌ ೪) 
೯ ಣು ತೆ 
9 § 651 
ಇ 
348 
312 
ಗು 1 


75 ಬ್‌ 
ಗಿಂ ೧ 
RE: 
ಜಿ ಡೆ 
RG 
ಸಸ 
ಇ A 
ಇಟಿ 
Ye 
ಡ್‌ 
ಫೀ 


ತ AY 
And Ce 


ಫ್‌ 


KS ಬಳ Nw ಸರ 


ಟೆ 
ನಾ ಭಾಟ್‌ ಎಂಚ 


ಹದ 


= 


ಗೌ 
poy 


ಕ 


ಬಾ ಮು 
ANE 


ು 


ಬಾಗ 


೧ 


ೂರಡಲು ಸಿದ್ದರಾದರು - ಎ: 


೮ 


ಅಧ್ಯಾಯದೊಂದಿಗೆ ಶ್ರೀ ರಾಮಾಯಣ ನಿತ್ಯ ಚಿಂತನ 
ಮುಗಿದುದು. 


ಜೊತೆ ಹೆ 
ರಾಮರಕಾ 


ಟ್ಟ 6) ಮ f FS re 
ತಗ ೧ ಗ ಇ ಖಲ 
೪ © ದಾವಾ 1 22 ಚ ಐಟಿ 
ನಟ ಲ ಜತ್ತ ಜ್‌ Br 
ಇ (ಉಂ (ಕೆ l. ( 7 ಹ 
4 ಬ್ರಿ uh Bes 
ಜೆಕೆ 4 ಸ § ಲ್ಯ 
ಸ ೧ pl [ಪ ಕ ಇಂ 1 
Ww 0 p 35) 64 ೧ "3 ೧) 
ಗ ಇ! 1 11. A 6 p 
1 1 ೭ ಛೃ ಫೆ 2 
ಗೆ ನ 10 |: (% ನ { 
ಟ್ರ ಲ ಬ 3 ಟ್ರ ಡ್ರಿಗ್ಗೆ 
ಟ್ಟ ಶರ್ಟ ಇಹ ಪಜ್ಷ್ಷ 
ಲ (ಶಿ ೫. HR 


Hy go 00 


K -. » Nps 2 UWE 
4 ಭ್ರ 8. BB gg 
ತ rn ಜ್‌ ಇಡ {3 
೪ (ದ ಚ ಗೊ (5 3 C ನ 
ರ 6 © ತ ೮೦ 
Sk OD Be 8 
ಖು. 37 ಸ [81 KS: RE: 5 
be MS ಭೈ 
3° | ಯ {5 £5 lb | 


ಆ 


ಶ್ರೀರಾಮ ಜಯರಾಮ ಜಯ ಜಯ ರಾಮ (೧೦ ಸಾರೆ) 


ಜಾನಕೀ ಜೀವನ ಸರಣ ಜಯಜಯ ರಾಮ 
ಜಯ ಜಯ ರಘುವೀರ ಸಮರ್ಥ 


ಸ್ಯ 
3 
¥3 
6) 
12 
6) 
13 
1, 
[; 
1 Me 
3) 
ಸ 
12 
3 
7 ಜ್ಯ 
; ಟ್ರ! 
ನ ಇ ಸ 
ಸ 21 
ಚ 
ತ 
(3 ಛಿ 
|... (ಸಕ 
(5 6 [ai 
> ಜಾ 
"4 * i 
> 
ಳೀ 
೬) 
6) 


ಇತಿ ಧ್ಯಾನ ೦ 


ಧ್ಯಾಯೇದಾ ಜಾನುಬಾಹುಂ --------- ಮಂಡನಂ ರಾಮಚಂದ್ರಂ 


ಧಾನ್ಯ ಶ್ಲೋಕ 


ಳೀ 4) 
ಕ್ಸ 1 
ತೆ್‌ 
D 3 ನ್ಟ 
3B 33 
ಫಿ ¥ 
58೫k 
D "3 
pF 
312 
ಲ ಟು 
HE ಇ 
೪. ಸ್ಥಿಸ್ರ 
© ಈ 
RG 
ರ ಫಿ 
13 ee 
ಲ 1 
EP 
wih 
4% 
8B 
ಟ 1%) 
ಇಟ 
1 ಜೇ 
3 
| ©» 
(ದ 
» ಛಿ 
fb 
ಕ್ಷಿ 


ಜ್‌ ॥ 
ko ನೆ 
ಮಾ eh 4) 
B84 
ಆ ಐ wm 
ey ಕ್ಷ 
ಸ 
೫2 ೫ ೪% 
ಬ 4 P 
5 31 Qn 
ಎತ ೫ 
ಚೆ 4 
i 1]. 
2 4 
Ye 
13 ನ ನ್ನ 
5k 
0K ಇ) 
0S 
ಜಿ ೫01೫ 
ಣಿ ೫ WMA 
: Hy 
- (ಬ) 
3 ಟ್ರ [4 
DH 
1 ನೆ 
hf 5D 
9) ಇದ ೪ 
ವಿ ್ಷ್ಷಜ 
ಹ ತ ಸ 
3 1 ಭು 
ಬ DK 
೨ ಸ್ಟ” J 
Ww 
೧1830 
| 
ಕದ್ದೆ 
ಸಜ" 
ಸ He 
© bp 
ಹ po ಚ್‌ 
PRR: 
ಇ | 3 


ಕಳಗಿಳಿದು ಬಂದು ಕುವರರ 


(3 


ನ್‌್‌ ಹಾಲಿ ಜಗು 
ಆಗಿ 4 ದಿ Nee 


ಜ್‌ 
) 


ದಲ್ಲಿಸ 


೧ 
es 


ಜಾ 
ಟ್‌ 


ಎನಿ 
ke 


ದರ್ಯವನು ವರ್ಣ 
ಇನ್ನಿ 


NT 
2 ೩) 
OD 
5 jew 
೨ ಸ ಧು 
ಟ © 
|. 1 (3 
12) (ಿ 4: 
33 ಭ್ರ ಟೆ 
13” 1 RS) 
೫ ॥ೇ 
ಇ DH 
Hp 
ಸಲಿ 
181 759 (5 
RE 
೨₹ €0 | 
9) ಕು 9 
p “Dn 
4% 
3 
111 
ಟಿ 4 12 
22 
$5 
WE) 
521 {5 
2 | { 
i R 
3 [2 ‘Dp 
2 BA 
ಸ ಫಸ 
A Ba 
ಶಿ 
1 ಟ್‌ 
೨ D 
ವ 12 § 
ಸ್ಸ್‌ 
ಕ ಟ್ಟ 
ಸ 1- ಸ 
235 * 
13 ಬಜ © 
B ಡೆ 


ಇವರಾರಿಂದಲೂ ಈವರೆಗೂ ಇ 


fw NH 
BH 
LO 

ಡ್‌ 3 
gH 
ಸಟೆ ವ 
[4 8) 1) 
ಲ ಇಟಗಿ 30 
ಖಿ - A 
HN AS 
2 ಸ %) 
ಬೆಸ 
12 70್ಭ (2 
Gg ಛೆ 
pp: > 3೨ 
KX | K 
Rp 
Be 


| ಕೈ 
12 
ಗ! Ww ಣೆ 1] 
9 ಗ 5) 22 
C ನಿ ಎ ೨ LE) 
[Sy Pa 
3 Rf ಸ 
ಬ ಕ ನ. 1 
ಗಳು of 
ಹ [a ಗ 12 
ಧರಿ 01 ಭಾಗಿ 
ಇಡಾ ಈ 64 ಕ 
ಗಗ ಗ ot 
4 wp 3 
TT ID 13 
ಲ್ಸ 8) pe 
ಮ B ್ಯ D 
ಸ್‌ 8B ಲ B 
f 4 ಚ ( f 
ಚತ pp ಇ 
a: ಗ 8 ಇ. 


~ 8 ಟ) 
» BH 
Bias ಹ ಕ೪ಕ್ಕಕ್ಕಿ 
ಇಷ್ಟ (೦ ಇದ್ಲು ೪ 4 3 (ಕ್ರಿ ಇ 
; ಬ lL 9} 1) ಇ [3 6 1 (5 12 €. 
ಆಲಿ 1) ಗ್ರ "ದೆ ತ 6 Oo ಭಿ 
ವ, PU pe ಐಸು ಟ್ರ 13 K ಗ್‌ ದ A D 3 i ls ಚಡ 
3 0 ಸಸ ತ್ತ ಇಸು or ದಾಖ 8 epg py ೬ 
ಸ 1 ಈ | a HB ಬ್ರ ತೆ ೧ | We ಟ್ರ ನೀ ೫ d 1 3 ಅ 1593 
೧ 2G ಎ 2 [ES ಡು ND NAN 
೬ 3 0 2 12 ೩ 0 ೨30 1 © 3 7) > ) ಸತ್‌ wp (2) Y3 
3 ಬೈಟ್ಸ್‌ NS pS ಇ 21. ಬ್ರ ಟಿ So 
1೨ BE (2 Py) Ke 5 | 32 ಹೆ IF: 1೮ Y3 ವಿ Ye (5 ಖ ಟ್‌ 
ತ >) © 1?) k x13 `` ಭು. Ww (a (೨ 2 ತ 1 ು ( ೯ &6 
ಮ A ಈ ತ ಅಂ p ತ್ತಿ ೪ ಯ್ಯ We. Ye > ಗ್ರ Ile ಬ ಶೆ ಗ 
nt » 4 ತ ಆ ಇಷ್ಟ y ೪ ಎ ‘Yo ಇ ಲ್ಲ (0 ಆ 3 (2 H UL ks (2 > 04 
ಡಿ 0 ಛಿ ೨೪: UY 0 AG ಥಿ s) 1 3 ಸೆ ಸ ಏ₹ 1 18 2 ಇ) ವ 
0 1 ಬೈಜಿ ಸೈ ಲ್ಪ gp 1 ೧ RN > po HR ಲ 
NN ನ > wi EK ಟಿ » BBE GR 7 3 ಇ” 59) 
x ( | 3 ಸ್‌ KR Hn 6B ಗ ಲ 
ಬ್‌ | ೫ 1 ಸ್‌ ಬ! ಟಾ “ಕ ls | ಕ್ವ ೧5 1.1.1) ಗ 10 ls ಯ್‌ ತ 
DNA yy 2 1 ನ ಟೆ ೧ ಜ್‌ ಈ 
ಅ ಳು ಗ ಆ ಟ್ರ ಛಿ ಎ. B ley ಡಸ BEE: H ಸ ಗ : ಖಿ 7 15 
iO pH ಲದ 6 ಗ್ರ Ep TD SW ಟ್ರ ಚ 
5 6 ಖಿ x ಜಟ | ( K 7) ಟು ಎ (೬ 
WW 8 ( ಇ rN ೪] ಇ) ರ “ಎ ತ್ರ ) Ns 13 3 I) B ಟ್ಟ pe ತ kb 
ಸ ಲ 72 %) ೧ರ Dy ೧ ಛ್ರ 0 1 ದಜ ಛಿ ಇರಲಿ ಗದು ಬ ೯ 
OE 1 11 ಆ ಬುಡು ಬ್ರ KW mS EE Hy ಕ WH e ೫2 ಗೆ 
ತ್ತ pi ವ ಇ ಸಪ () ೆ y2 ೯ 
ಗ 1 1 a a 1 ಲ p) ps Ww! (3 ಇ 1 ಕು 1 4 [ A Ky ) fy Te ಎಂ ೦ 
ಎ 1 ( 1» lp ೨" ಬೆ (ಕ್ಸಿ ಈ ಇತ್ತ ಲಿ ಛೆ ಜಾ ವಿ ಛು ee ಹ V4 
ಸ - ಕ ಬ್‌ ] ಇ) ದಂ ನ) % ತ 
[8 ೫2೫ ಇಟಿ ಗಾ Te y 4 A ಸೂ 3D ೧% ತ್ನ ಆ TY 
|] © ನ ತ ಚ ಆ. ಜೇ ಯು॥| | 3 ಠಿ Te (3 (2 eR, 1 ಗ್ದ ೫ ೪ 1s (3 
4 ASUS, ) SpE 91೫ 
NR 4 ೫ ie W ep, ಸ ಅ ೇ ಜಟ ಸ 0 ಬ್ಮಿಖಿ ಬ್ಲ 
ಗ WEAN Se AS 4 © ಸ Bs ಗ 5 ಣಿ ಸ » A ೧ ಐ ಲ ಹ 
“2 6 Ty ಗು 4 ಆ “3 6 0 | (2 Ne Ic KS H ie) 1 ೨ Up 
ಟು ಟ್ರ ಜಾಟ್‌ ರ್ಟ H CR 2 ಗ್ರ ಜಬ ಟಿ 410೧೧0 ಸ | 
4 0» (೯ c 3 ಹೊ ps (ತಿ J ೬ § C 
7 DD 13 0 ಇ ೮ ಜು ಸ ಇ. 011. 
8 p< 8 DN BRS EN 
ಗ ಜ| ಬಜ ಟಿ Rpt, 6 ಸೆ H [8 09)! 13 ೧ [2 8 ( 
ಕ ಫೆ ಟಿ "ಸ iW «> 4 12೨ 13 ಸೈ) ವ 1 (2 Ye. ಬ 18 ಸೆ Yc, 3 ಈ, A 
A ea 1 ma 32 ಸ 1 ಇ ¥3 1 ) a)! ಇ ಭಖ Wa ಟಿ ನ I: 
ಬ ps ಕ 43 ಗ xe ಗ] Is: ಹ ಬ ನೆ ಸ) ೨ 2 ೪ (೨ ೧ 7- 
ನ ಬ (1 1 dps HB BH B ಟಿ38 
jf BD phn 11.010 ಟಿಗೆ 751 
5 sot 4. 12 yb RN 4 1 5 
ಖು 3 x A ( 


ಓಟ 


2) 


ಕಾ ದ್‌್‌ ನ 
is ಸ 


pA 


ಇದ್ರಿ 
Ld A 


೧೬೧ 
ke ಗ್‌! 


13 


4. 
4) 
13 
[ee 


ಛಃ 


13 
© 
12 


Cs 


Ig 
() 
| ) 
1 
ಕೆ 


() 


೪) 


13, 


Ne 


4 


ಲೆ ಗಾಳ ಕಾಕ್‌ 
AS 

ಜ್‌ ಉಷ 

ಟ್‌ 


ಹ 
A ಎ 
ಜರ್‌ 


೬4 
ಬಿ 
ತ 
3) 


RS 


YP 


WH 
D 


> 


ಎ 


73 


ob 


i 


ತ್ರಾ 
a 


12' 3 


p 


ಒಟ 


ಸಿಡಿ 


(೨ 


1 
” 


ಣಿ f 
1 © 
3 1 
3° [8 
ಚ” 
[EL 
(ಗ 


3 oy 


WB 
We 1 1 
a ky 
ಜ್ಯ B 
¥3- 6) 
(34 83 
ಸ್‌ 
[3 “Oo 
ಬ ೧3 
PE 
5 7] 
a !ಕೆ 
ಗೆ 
» 3 
1 1) 
12 
ಲ 
"ಇ 13 
ಟ್‌ ಬ್ಯ 
wP 1) 
Pa ೪4 
1 ನ 
ನ ನು) 
ಗ 3 1) yy 
3 Ve 
೫೯೪ | 
ಬ ಪೆ 
13 fe) 
2D 5 
x ಗತೆ 
G3 3ಶ್ರ್ತ್ಣ 
8 ಇ RY 


1 


1 ಐಂ 
12 G 
351ರ 
w3 ಸ 

ob ಲಿ 
ನ 

ಕೆ 

ly 4 
[3 [3 
WK 

2 
(2 

ಇಡ & 
1 
೧. _ 
12? 4 
Rp 
ತ 228 
Na | 
7) [2 B 
4 13 
Wr 
A WA ೧ 
( 6 ಆ 
ತ್ತಿ (3 ರ 
ಸಡಾ 
0 
ರನ 
> BH 
ಗ್ದ ಲ 3೭ 
೯ 5 ು 
ವೇ ಣ ಸ 
BB 

2 ಡಿ 


ಗ್ಯ 
© ಎ! 
ತ್ತ ಸಿತಿ 
ವ್‌ ವ 
pd ತೆ ke 
ಚ 
( 
೧- Ww) 
4 Ny) 
೫» B 
ಎ 2 
ಲ. 
pe Fy 
59) ೫೯ 
ಗ ್ಮ 
RE 
ಆ %) 
(3- Ye 
-» 13 
3 » 
12 i 
& HB 
ಈ 28 


13 


ಸ 

HB 

ಸಂ pe 
ಜೆ. 
ಜಟ. 
12 6) 1 
3 1 
ಇ / 
7 
೧ 7938 
pe: Ke 
ಲ 
"ಬಯ 
ಲಿ 

Ky 
9" ಲ 
CR 
ಎ] 


ಅಧ್ಯಾಯ ೦ 


& 


ಖುಧಥಿಲ 


ಗ 
ನೋ 
a8 
೪ TY 
ಆ 
| 
ಸ್ತ 
a 6 
ಬ 
ಡಿ 


ಸೆ 
A, ಲ 
5 
1-3 
ಸ ತು 
೪) 
J 
i 
೧ 
ಲಿ 


ಯ. ಆ ನರಾಧಿಪನು ರಾಜ 


pi 
9K 
ಸ? 
೫ ೯ 
3 ಸ್ಸ 
ವು 
0 1 
3 8 
ಣಿ ವ 
“ಖ 
ಕ: 
KS 
5K 
ಟ್‌ 


ತನ 
ಹ 


ಇಗ ಗರು 
A he 


ಕ್‌ೆ ೯ ತ ಡಿ yp ಸು ಛಿ ಕ್ಕ 
WS DRS ಭಜ ಜಜ ಚ [6 
ಅ ರ ಚಟ್‌ ೫17 
ಟಿ 2 2 ಛ್‌ ನ ಐ n ು (0 ಸ 
9 RBH IB [5 uB ಗ್ಗೆ g ಜೌ ನಾ 
RBG ap Ae LRLPSDOSRHK 
Ic @ ನಿ otc 1 13 «°K Ww «pS 
ENS 
೨ (ಎ ರ 1ಕ್ಕೆ ಇ3 - Pe (© 0 
೧ ಸ್ತ D or 4 ಚಡ ಗಷ eGo 
ಕ x I ಕ 4 ಇಣ್ಫ ` ಹಃ ಕ 
BRT pes ೫0 ಜೆಬ ಬ 4೪0೫10 ಥಿ 7 
ಗ 4 ಛ ಜ೪೮ ಈ Lu I 32 18 ೦% ೧ G Bu ಟ್ಟ 
(ಭಟ | Bedi 
(ತಿ ಲ ಸಖ RSE or ಶ್ರ 011 ಔಡ ಭುಜದ ಟತ್ಸೌಿ 
#53 10 ಸ್ರ ಬೆವಿ ಇ ೪ HSE 
OE pe peo ಹ 2 
3} 5 6 ೧ €. ೧ ಗ 
I ಕಟ ಬಗ ಇ ಇ ಎಡಿ ಭಕ ಕಿ 
BE BE a ಶ್ರ ೧೧ (1 > ಸಸಿ ತ K 
೪)" ೫ [5 6 W 1 ಚಿ ಇ) ನ 13 Ww 12 ಎ UL pi 1 
ಪ) ೪) I W 3: | | p | 1B ಬ ೪ 18 13 3 23 8; " 
ಬಿಗ ೪0 ರಿ ಇ ಗ್ರ ಐೌಟ್ಟಿ ಶ್ಟೆ 0 ಜೃ ದೃಡ ಭೆ 6 ಬ್ರ ಇ %ಿ RS 
CE ೧ ೮ ಟಿಇ ಸದೆ ಎ8 ಗ್ರ ೪ %ಭ ಇ. ೪ ೪ ಟಿ 
ಟೆ I PO OE a Dy ೬1೬೫ 
3 8B DDD ವಿ ಲಿ | ಆ ಸ್ಥ 0 ೫D 3 Kk I 
್ಸ ಈ ಇ “KH ad © Bw) : c ಗಾಳ (ರಿ 
ಬ 1 ಗ್ರ ಕಳಗೆ 461 en RR: ಗ 
೪0 15 ಹ. ಛ್ರ pd 9 1 ks Be ೫) ಎ ಬ 7 4 ನ 1 po K ke ಗ 
3 ಇ ವಿ dB 5 G 2 4 ಗತ ಸದಿ NS ಖು ಗ್ರೆ ಸ 
EO A DADA DE Bgl ss 
, DSBS BSD ಉತ್ತಿ ಕ ಇಲ 
CS, 1 RT HHH BSD HK ಕ (3 
ತ 13 ಗೆ 9) 13 ಟೆ ಲ Ye ತ ot WX 12 a ಇ (3 ತೆ 
ಆ ಟೆ ಆಗಿ ಎಚ್ಚ ಯುಟಿ ಗ್ರ 0 eps 
೨ 1 ವ ಜ್‌ ಲ್ಲ ತ ವು ಸಿ 6 ( ಚಿ ಅರ 
» ? Fp" ೫ 3 73 PAC ಖು 13 ೧” (ಸೃ ಡ್ಯ 13 ಸ 


ಕ್‌ 


ತ ; 3 ವ 
೫ ೫೫೪೪0 ತ ಗು ಬಟ ಜುಗ 


ಜೆ 


ಲಿ 
\ 


ತಜತೆಯಿಂದ 


ಕ 

ಲ 
ಖಿ 
WwW 


ದರು. ತದುಸಾರ 
“ಇ 
ನಾನು ಶಾಪ ಮುಕಳಾದೆ'' 


ಗೀ 


ಲ್ರಿ 


ನಾ 
'' ಎಂದು ಹೇಳುವುದೊಂದೆ 


ಜೋಡಿಸಿ 


ಕ 


- ""ರಾಮಾನಿನ ಚರಣ ಸ್ಪರ್ಶದಿಂದ 


ಎದು ನಿಂತು 
ಉ 


'ರ್ಶವಾಗಲಿ ಎಂದು ಆಜ್ವಾಖ 
ಲ್ನ 


ಕಟಳಾಗಿ, 


ಪ 
ಚ, 


ಯು 


¢ 
ಗ 
ಬಲ 


ಸರದಲ್ಲಿ 


ಉಪಕರ; 


nd 


ಜಾ 


೨ 


ಧಾ 


ಸೆ 
ಕಾಳ ಗಸ ಸಲ್‌ 
ಜ್‌ eh le 


0 
ಡಾ 


ಬಾತ ಇಡಾ 
eu WY 
ತಾ 


ಸ 


A. ಬ 
pS 1 4 ೧ po ನ ಕ ಆ ಗ | ಸೆ ಕೆ ಡಿ 
PRET ಸ್ಲೆಕ್ಕ ಕಕ ಕೂ od 
HBG eG WEBBSBHG 1 ಗ 
py ಈ | B ಖಿ 1 3. ೬9 ಣೆ y oF ಭು. 6 ಗ್ದ 3) ದ yc iy ಕ್ರ 1) 
> ( ನ ಶೆ 3 ಸ ()' p pS ಸತ “4 ೆ ೪ ಹ 5 
Ta Ne ರ ಗ ಐ [5 ನ BB ೫ ಲ DH 3 D w3 IF: 
AN EB ಕತೆ ಪ್ರದ ತ ಣಿ ಲಗ್ಗೆ 
ತ |: ಸೋತ ಡೆ | ನ ೨ XK CURE: 1 ತ್ರೆ ೧ 1 BR 
ಗ 3 (೨ ° (ತೆ ಇನ್ಫಿ BP ge (ಸ (ಎ 12 10 |e ಸ್ಸ 72 ಕ 1 
£3 12 ೨ ( 17) ಲ 4) l ( 3 ಕೆ 1 A 4S 
p OAH mk Pm A ೪ ಚ ೧೧0 
p ಕೆ | 13 1) Ye. ಈ 3 47 © | ಹಾ ೨ು 
1೨ 8 ತ್ತ KW ಚ q ಲ ಹ i pg ಮ್‌ ಗು ಇಂ ಇ 
ಗ ಸಕ್ಷ kd BESS Ee, EO 
6) 32 7 x 4. [ಲ (3 ಖೇ ಣಿ Pe ಣ್ಗಿ 2 3 ನಂ y i ಚಿ 2 | 
312 ke ಹ |», | Kk 6 VW 42 ೪ 0 ತ (ನ ಗ್ದ ೪) 2 ಳೂ aC (ಸು 
ಚಕ 1) 6 if 1) 9: ನ) ¥ 1B 4 ps ಜು ಛೂ Ie (ಸ ಣಿ oO 13, 
NC CE 12 1ಎ ಆ ೧ 7 
ಟು ಜಿ ಲಾ ಜೈ ತ R 3 ಸ ಡಡ. Bm 
4 2 pe Ne ಸ ಎಸಿ f ಎ Ble. ೪ x gp 1೨4 116) ದಿ 
[4 ಸ 5 Ye Vs EC ಗ್ತ 0 3 ಆ. © Ye 
ಗ ನಳ ಲ ಗ Is [3 13 1 ಮ 6c. ೫ 1 ೧° | 8 1 ಇ ಸ) ಇ 12 
1 ಟ್ಛ 2 ಸ ( (3 ಣ್‌ ಪ್‌ ಷೆ 1 4] ಗ 9% 5 ಈ ಣ್‌ ರ] Io 1 
ಎತ ಕ ಸ್ಥ _ pS ps 4” ಇ” 
ಆ ABH pan ಭಟ ಏೀಟಟ್ಟಾ ಸ G 
pi K 2 “ನು 15 A B J G 1 B ಇ ೫ 73 
ಕ ಶೆ ಆ ೨ y > ಸ (3 iE 63 f 2 "2 ಓ | ೨ 32 1 
1 ಟಿ ಎಟಿ BS: ಟಿ ಛಡಿ KE 8H . 4 
ಬಸ ತೆ ಭೆ 4 WA ಇ) 4) ಲ Kk \ ನ py ಲ (3 ಕೆ ಈ ೧ ಯಿ 
ಜಸ ಸಕ್ಷಳ್ಳಿ ಶ್ಚ SAS gE BS 
3 WN AN PD eB 26 1 Vd Hp 
ಆ ಜ್‌ ಜು ಎಸಿ ಯಕ ಟ್ಟ ಬೆ ಜಿ... (2 2 
Bas RBgO DRS § 1 
1) ದಾ Te ಲಿ yp "ಐ J" 6 ಛ್ರ್ರ ಗಿ 
೧ ‘2 1 1b ಭಿಗಿ Ne 1 Bf 133 ದ ಇ 2” 13 ನಿ 
ಕೈ &ಿ € 3 pei | ನ q 9 
DN pS ರ GEAR BB 
ಸಲ ಇ 1 ಇಡಿ ಟ್ಟ a 13 “ © 13 ರ ಛಿ 
uBR pS ಖ 3 3 
3 1 “ ಇ ತ ಬಿ 2 Ww 193 p © ಲ ಸ ಣ್ಣ 
4. ತ by } "ಐ 4 ತ f ey . 9 
"4 ಧಿಸಿಚಿ8 ರೆ 81೫8 4 BESSA 


ನತ 


ವಿ 


ಷಹ 


ಮಹಾರಾಜರೇ ಧನು 


ಲ ಸಕ್‌ M/C 


ಕೇಳಿಕೊಂಡ. ಆಗ ಜನಕಮಹಾರಾಜನು "" ಅವಶ್ಯ ಆಗಲಿ'' ಎಂದು ಆಜ್ಞೆಯನ್ನಿತ್ತ 

ಶ್ರೀರಾಮನು ಶಿವಧನುಷ್ಯವನ್ನು ಸಹಜವಾಗಿ ಲೀಲಾಜಾಲವಾಗಿ ಎತ್ತಿಬಿಟ್ಟ. 
ಬಾಣವನ್ನು ಹೂಡಲು ಶಿವಧನುಷ್ಯವನ್ನು ಬಾಗಿಸತೊಡಗಿದಾಗ ಸಿಡಿಲೆರಗಿದಂತೆ - 
" ಫ್ರಚಂಡನಾದಕೇಳಿ ಬಂದು, ಶಿವಧನುಷ್ಠವು ಮಧ್ಯದಲ್ಲಿಯೇ ಭಂಗವಾಯಿತು. ನೆರೆದಿದ್ದ 
ರಾಜರಿಗೆಲ್ಲ ಮಹಾದಾಶ್ಚರ್ಯ | ಲೋಕವಿಲಕ್ಷಣವಾದ ಈ ದೃಶ್ಯವನ್ನು ಕಂಡು 
ಜನಕರಾಜನಿಗೆ ಅತ್ಯಾನಂದವಾಯಿತು. ತಾನು ಪಾಲನೆ ಮಾಡಿದ ಮತ್ತು ಶೌರ್ಯದ 
ಶುಲ್ಕವನ್ನು ಬಯಸಿದ ಮಗಳು ಸೀತೆಯನ್ನು ಆ ಮಹಾವೀರನಾದ ಶ್ರೀರಾಮನಿಗೆ 
ಕೊಡುವ ತನ್ನ ನಿಶ್ಚಯವನ್ನು ಆತ ಬಹಿರಂಗ ಪಡಿಸಿದ. ಮಹರ್ಷಿ ಎಶ್ವಾಮಿತ್ರರು 
ಆತ್ಯಂತ ಸಂತೋಷದಿಂದ ಅದನ್ನು ಮಾನ್ಯ ಮಾಡಿದರು. 

ಯೋಗ್ಯಕಾಲಕ್ಕೆ ಭೂಕನೈಯಾದ ಸೀತೆಯ ಜೊತೆ ಶ್ರೀರಾಮನ 
ವಿವಾಹವಾಯಿತು. ಜನಕರಾಜ ತನ್ನ ಭ್ರಾತೃ ಕನ್ಕೆಯರಾದ ಉರ್ಮಿ`ಳೆ, ಮಾಂಡವಿ, 
ಶುತ-ಕೀರ್ತಿ ಇವರನ್ನು ಅನುಕ್ರಮವಾಗಿ ಲಕ್ಷ್ಮಣ, ಭರತ ಮತ್ತು ಶತ್ರುಫ್ಲರಿಗೆ ಧಾರೆ 
ಎರೆದುಕೊಟ್ಟ. ದಶರಥರಾಜನ ಸರ್ವ ಪರಿವಾರವನ್ನು. ಬರಮಾಡಿಕೊಂಡು 
ಅವರ್ಣನೀಯವಾದ ರೀತಿಯಲ್ಲಿ ವಿವಾಹ ಸಮಾರಂಭವು ಜರುಗಿತು. ಪ್ರಥಮ 
ಪರಾಕ್ರಮಕ್ಕೆಂದು ಹೊರ ಹೊರಟ ರಾಮಲಕ್ಷ್ಮಣರು ತಮ್ಮ ನವ ವಧುಗಳೊಂದಿಗೆ 
ಅಯೋಧ್ಯೆಗೆ ಮರಳಿ ಬಂದರು. ಮಿಧಿಲೆಯಿಂದ ಅವರು ಮರಳಿ ತಿಂಗಳುಗಳುರುಳಿದರೂ 
ಮಿಥಿಲೆಯ ಹೊಗಳುಭಟ್ಟರು ಸೀತೆಯ ಸ್ವಯಂವರವನ್ನು ನೆನೆದುಕೊಂಡು "" ಎಂತಹ 
ಅನುಪಮ ಸಂಬಂಧವಿಡು ರಾಮಸೀತೆಯರದು | ಆಕಾಶವನ್ನು ಭೂಮಾತೆ 
ವರಿಸಿದಂತಾಯಿತು '' ಎಂದು ಹಾಡುತ್ತಲೇ ಇದ್ದರು. 


ಅಧ್ಯಾಯ ೧೨ 
""'ಸೀತಾದೇವಿಯ ಸ್ವಯಂವರವಾಯಿತು'' 
(ಮಿಥಿಲೆಯ ಹೊಗಳುಭಟ್ಟರು) 
ಶ್ರೀರಾಮನು ಸಹಜವಾಗಿ ಶಿವಧನುಷ್ಯವನ್ನು ಎತ್ತಿದ್ದನ್ನು ಕಂಡಾಗಿ 
ಜನಕರಾಜನಿಗೆ ತನ್ನ ಅಂತರಂಗದಲ್ಲಿಯ ಉದ್ದೇಶ ಪೂರ್ಣವಾದಂತೆನಿಸಿತು. ಸೀತೆಯ 
ಭಾಗ್ಯದಂತಿದ್ದ ಶ್ಯಾಮವರ್ಣದ ಶ್ರೀರಾಮ ಮೂರ್ತಿ ಅವರ ಕಣ್ಣಮುಂದೆ ನಿಂತಿತು. ಆ 
ಮುಗ್ದ ಜನಕಿಯು ತನ್ನ ಕಣ್ಣುಗಳ ಶಕ್ತಿಯನ್ನೆಲ್ಲ ಕೇಂದ್ರೀಕರಿಸಿ ದೂರದಿಂದಲೇ 


೩ 
ಇರ/1 


ರೆಲ್ಲ ನಡುಗಿದರು. ಆದರೆ ಜಾನ 


ಇ 
ರು 


1 


ಇಟ) 


he 


ಎ 


ದಿಂದ 
ನ: 


ಮ 


ದಲಿ 
ರದಿ 
ಅವನಕೊರ 
ko 


ಕ 


ಇ 
ರ 


ತಿ 


ಗಡಚಿಕ್ಕಿದವು 


ವು 


ಮಂ 


ಸಭಾ 


ಲೀ 


ಚ 


ತೆಯ 
ಳ್ಳ 


ಹಟ್ಟ 


ಟ್ರ 
ವು 
Fa 


ಠ್‌ 
ಧಿ 


ಜೋಡಾಯಿತು. 
ತುಸು ಬಾಗಿದ: 
ಆಲ್ಲಿಯ ಅವರ ಕಿವಿಗ 


| 


Vo 


4 
೨ 
9) 
(1 
4 
5 
3 
ಇಲ 
3 
iE 
w 
ಸತ ನೆ 
ಈ: le 
Ep 
Oo 
ಇಟ್ಟ 
jel ಚೆ 
ಟಿ.ಡಿ 
18 ಕ್ರ 
ಹ 
(3 ರ 
Ko) 7 
He |G 
13 KX 


ಣ್‌ 
ಲ 
ಬ್ಲ 


ಮರಳಿದ ಶ್ರೀರಾಮನು ವಿಶಾಲವಾದ ತ 


ಹ 
ಗ್ಯ?! 


(ಉರ್ಮಿಳೆ , ಮಾಂಡವಿ, ಶ್ರುತ -ಕೀರ್ತಿ) , 
ನಭ 


ಅಧ್ಯಾಯ (೩ 
ಶ್ರೀರಾಮನಾಗಲಿಹ ನಾಳೆ ಅಯೋಧ್ಯಾಪತಿ 


ಯೊಂದಿಗೆ ಅಯೆ 


€ತ 


ಸಿ 


>: B 
೧) 
p. 
(5 ಈ 
ಟ್‌ 
uೆ, 5 
55) pa 
18 
WR pe: 
ಐ ನದ 
Ke (2 
ge 
H ಗ 
7. B° 
3 
#1 
x) A 
ಗ 3 
1 
ಖೀ H 
ಔತ 
೨) ಭಿ 


4 


ರಥರಾ: 


ಹ 
ಈ 


ವಜಾಶ ಹ 


ಶೇಕೆಂಬ 


7 


೧ BKK ToD 2 ih a 9 ಸ್‌ ಇಲ ಇಂ 3ಬ. eS WP 
ತ 3 ದ 73 ಬ © H 
ಇ ಜಂ ಇ ಲು ಪೈಸ ಉಟ ಬಾಡಿದ ಟಟ 
« Je: 12 13, ಜೆ. ನಧಿ 322” ಲ. ೧೫ ಸ್ಟೆ 4) ಚಿ 
ನ ಚ NE: 1 21.4 
ಕ್‌ ಬ್ಯ 9ನೆ ವ ಗ > 2" H ಟೊ [೨ ಗ್ರ I: ೨ 3 [ 
ಜಿ ಜ್‌ ಚ ೫p ಜ್ರ » &5 ಗಿ ಣಿ ಚ. ag3 7) ಅತಿ ಈ 
ECC ಸ ಬ ಜ್‌ ಸ ಬಜ K 33 Te 
DRE EASES 5 811 ಇ ಚ್ಛ 
gS IES 
4 ಗ ಅ ಛೆಟ್ಸೆನೆ ೫ನೆ AS DELAYS 
ಗಸ Ap BAERS" ಬ ಇಳಿ ಇಚ 
ತ Baa 1 Ws ಲ 6 8 j 
ಆ ಗೌ ಇ ೧ಡಿ ಟ್ರಿರೆ ೫% 39 ಇ ' ಟ್ರ EBERT 
ಇ G3 ವೆ 
ಸಗಳ ರ ಸಯ 7) BRB ಸ ಆಜ ಘೂ ( ವ 
18 ಕ i ತ್ಯೆ A ಸ ೨ ೦ Ya 1 
ey ಐ ಗ) 3 ಆಃ 1D ಗಿ] 
HSER. BG 
NN 
yy ಲ ಎಕ ಲಿ 8 ಕ 13, ಇ ನ ಸಸ ೪/6 B 02 G3 5 ಗ್ರ 1. ನೀ 
ಊತ ು ೧೪ ತೆ ಆಟಿ 5)" ೧ ಇಲಿ ಡಿ ೧0 ಅ ೨ು 
AR BE Fm. 
ADS GPE GR BRAG 
() 65) 1 W WB 3 ೧ Te ಮ ವ * ವ್ಯ ಸ್ರ Ww 6೨. 
1 ಸಚ್ಛ (ಕಿತ ಆಚ ಕರಿ ನಿತ್ಯ ಭೃಳುದ್ಟ ಸತ್ತ ಸ್ಸ 
೫ © 9 ೧ 1೫3 1% ದಿ ಚಿ 18193 Wi (ರಿ ಇಸ ಗಿ 1 IF ಇಡಿ 
ಇ“ ಸ್‌ ಜ್‌ 13 END Tae ಬಿ 2 a ಟಟ 1 
ಇನ್ನ್‌ ಲ |e ಜು 43 ಆಸೆ ಗ 3 Q ಇಳಿ ಇ ತಿ ೧ ಕ ಸ 
BR DAE LES BSS 
EB Ua AEN ಎ prt CT ಇ ಜಿ. 
k ೬ ಭ್ರ 91 ನಿ ಬ ಉ Ww pe 13 Ie HB ಬ ಸ 4 
ವ ಸ್ಟಾ ಸ ಹಡೂ ದ. ಜಾಂ ಜ್ಯ ಚೌ ಭ್ರ ಡಿ 
ಆ 1 ನಾಜಿ 6 ಭ್ಛಓಛ ಸೀತಿ 0138 8 .. 2G 
ಇ AR ASUS SERS 
2೫. 6 ರಕ 0110 ಜಿ REE ಅ RD ಗ 
ಡಿ _॥ಳಿಸ್ತ ಹೌ ಆ6ಟಿ 2ಡಟ್ಚಿ 6 ೫" G po 1 
SBR GS ಖಿ oD HBPaABRHR ES 


\ 


ಣೆ ಇತರೆ ಆ 
ಎದು 


ಛ್‌ 
ಬ 


ಕದ ಸಿದ್ದತೆಗೆ ಅಪ 


`` 


ಕಾ 


ಮಿ 


ಕ 


ಲು 


ಟಾಭಿ 
ಡಲು ಅನುಕೂಲ '' ಎಂದುದಕ್ಕೆ ಆಗಲಿ ಎಂದ ದಶರಥರಾಜ 


ರಾಮರಾಯನ ಪ 


ಉ 


ತ್ರ 


ನಾ 


ಇ 


ಕಿ 


ಲಹಯಂ 


ಹ 


fot 


ರುಗಳ 


1 


(ಟು 


ಈ ಆ 
pe 2 4 ತೆ ಎ ಪ್ರೆ ಭಿ ಎ ತ್‌ ಆಟ್‌ ರ ೧ 
ಇದರಲ್ಲಿ ನಮ್ಮ ಅಭಿಪ್ರಾಯ ಕೇಳುವ ಅವಶ್ಚವೇ ಇಲ್ಲ ರಾಜರೇ. ಅದು ತಾವು ಕೀಳಿದಿ 
ಇರ್‌ ಪ & ಬ್ರ ಜಾ 
ಮ kr Pm ಗಾ ಅದರಲ ಜ್ನ ಕಾಲೆ. ಇ ಗ ಖಿ ಗ A Be ವ ೂೂೂಉ್ಥಉಉ[ 
ಎಂದು ಹೇಳುವವು - ರಾಮನ ರಾಜ ಪಟಾ ಭಿಷಕ ಶುಭಕಾರ್ಯ ಶೀಘ್ರ ನೇರವೇರು 
ಒ ಲ 
ಹ ಕಾ ಲೆ Deed ಲ್‌ ಲ್ಲ OE AN 
ಮಂತಾಗಲಿ'' ಎಂದು ಮೂವರುರಾಣಿಯರು ಮುಕ ಮನಸಿನಿಂದ ತಮ್ಮ ಅಭಿಪಾಯವನು 
ಹ ಗಾ ೬ ಡ್‌ ಟ್‌ 


0 
4} 
21 
CL 
ಕೆ 


ದವ 
ಲ್ರ ವಿ 2 ತೆ dy ರಾಗ ಕಾಳಿ ಇಲ್ಲದ. ಇ ) pS ಅಳೆ 
ಸಿದ್ದತೆಯೊಂದಿಗೆ ಚೆತ್ರಮಾಸದ ಷ್ಲನಕತ್ರದಲ್ಲಿ ಶ್ರೀರಾಮನು 
ಬಾ *) ಡಿ SS, eo) 
ಎ J ಇಳ ಮನ ದಾಳ © pe) ಲ ೨ d 
ಸಿಂಹಾಸನಸ Th Gro ಇದನು ಕೇಳಿ ಪ ಜಾಜನರಂತೂ 
[sy pa ಪ್‌ 


ಸಖಿ ಸೀತೆ, ನಾಳ ನಿನ್ನ ಪತಿ, ಅಯೋಧ್ಯಾಪತಿ ಆಗಲಿರುವನೆಂಬುದು ನಮಗೆ 

ತಿಳಿದು ನಮ್ಮ ಆ ಆನಂದಕ್ಕೆ ಇಂದು ಮಿತಿ ಇಲ್ಲ ದಂತಾಗಿದೆ. ಆಗ ನೀನು ನಿನ್ನ ರಾಜ್ಞೇ ಇ 
ಭೂಷಣವಾಗುವಂತೆ ತುಸು ಗರ್ವದಿಂದ ತುಸು ಲಜ್ಜತಳಾಗಿ ಶ್ರೀರಾಮನ ಜೆ ತೆಗೆ 
ಶೋಭಿಸುವಿ. ಈ ರೀತಿಯಾಗಿ ನೀನು ಶ್ರೀರಾಮನೊಡನೆ ಸಿಂಹಾಸನದ ಮೇಲೆ 
ಶೋಭಿಸುತ್ತಿರುವಾಗ ಗುರುಜನರು, ಮುನಿಜನರು ನಿಮ್ಮಗಳ ಸಮೀಪಕ್ಕೆ ಬಂದು 
ಸಪ ನದಿಗಳಿಂದ ತಂದ ಜಲದಿಂದ ನಿಮ್ಮಿಬ್ಬರಿಗೂ ಸಿಂಚನ ಮಾಡುವರು. ಆಗ ಉಭಯ 
ಲಗಳೂ ಕೃತಾರ್ಥವಾಗುವವು. ಮೇಘನಾದಕ್ಕಿ ೦ತ ಹೆಚ್ಚಾಗಿ ನಗಾರಿ ನೌ *ಬತ್ತುಗಳ ನಿ 
ಆಗ ಕೇಳಿಬರುವುದು. ಈ ರೀತಿಯಿಂದ ರಾಜ್ಯಾ ಭಿಷೇಕವು ಆದಮೇಲೆ ಶ್ರೀರಾಮನು 
ಪ್ರಜೆಗಳಿಗಲ್ಲ ರಾಜ, ನೀನು ಅವನ ರಾಣಿ - ರಾಜ್ಞಿ ಆಗುವಿ. ರಾಣಿಯ ಪದ ನಿನಗೆ 
ದೊರಕಿದಾಗ ಜನತೆಯಲ್ಲಿ ಪತಿಗೆ ಸಮನಾದ ಮಾನ್ಯತೆಯನ್ನು ನೀನು ಪಡೆಯುವಿ. ಅಖಿಲ 
ಪ್ರಜೆಗಳ ಮಾತೆಯ ಪದ ನಿನಗೆ ಲಭಿಸುವುದು. ಸಖೀ, ಪುತ್ರರಿಲ್ಲದೇ ಮಾತೆಯಾಗುವ ಭಾಗ್ಗೆ 
ನಿನ್ನದು ಸಾಮಾನ್ಯವೇ ಇದು ಇನ್ನೇನು?, ಈ ಧರಣಿ ಎಲ್ಲ ನಿನ್ನ ಅಂಕಿತದಲ್ಲಿ, ಅಂದಮೇಲೆ 
ಭೂಮಾತೆ ನಿನ್ನ ಕನ್ನೆ. ಸಖ ಇಂತಹ ಭಾಗ್ಯವನ್ನು ಯಾರಾದರೂ ಭೋಗಿಸುವರೇ ಹೇಳು? 
ನಿನ್ನ ಈ ಧರಣಿ ಹೂವು ಕಾಯಿ ಹಣ್ಣುಗಳಿಂದ ಸದಾ ತುಂಬಲಿ ಎಂದು ನಾವೆಲ್ಲರೂ 
ಹಾರೈಸುವೆವು. ಹೇ ಸುಭಗೇ ಸೀತೇ, ಶ್ರೀರಾಮ ಪತಿತ ಪಾವನ. ಅವನ ಜೊತೆಗೆ ನೀನು 
ಪತಿತಪಾವನಳು. ಈ ಪೃಥ್ವಿಯ ಮೇಲೆಯೇ ನಿನಗೆ ಸ್ವರ್ಗ ಸುಖ! ನಿನ್ನ ಈ ಯಶದ 


ಸ್ತ್ರ 
2 


ಸ್ಸ 


ಲ 


) 


ಅಧ್ಯಾಯ ೧೪ 


Lo 
ತೆ 


ತೀರ್ತಿಯಿಂದ ಮೂರು ಲೋಕಗಳು ತುಂಬಲಿ. ಸೀತಾದೆವಿಇ ನೀನು ಇ ಏಷ್ಟರಲ್ಲಿಯೇ ನೀನು > 
ನಿನ ಚರಣ ದಾಸಿ ಯರು, ನಿನ್ನ ಅಜೆ ಯನು 


ಕ ಣಗ ಎ 
ವ್ಯ ಇದು ( ಲ್ಲ ಲೆ ತಡಾ ಗಾಗ ಪ ವ ಹ 
ಶಿರಸಾವಹಿಸುವೆವು. * ನಮ್ಮ ಬುದ್ದಿ ನಿನ್ನ ಚರಣಗಳಲ್ಲಿ ಸದಾ ದಾ ಲೀನವಾಗಿರಲೆಂದಷ್ಟೇ 

ಧ್ರ ಪ ಕಾಗ ಬ tu 

೬ ಲು 


ಆಗಸೀತಾದೇವಿ, "" ಇದೇನೇ ಉರ್ಮಿಳೇ ಎಂತಹ ವಿನೋದ ನಿಮ್ಮ ಹ 4 
ಎಂದಾಗ ಉರ್ಮಿಳೇ ಹೇಳುತಾಳ "ಅಕ್ಕಾ ವಿನೋದವಲ್ಲವಿದು ನಮ್ಮಗಳ ಸದಿಚ್ಛೆ 
. ಮೇರೆ ಮೀರಲಿ. "ದೇವ ದೇವತೆಗಳು ನಿನಗೆ "ರಕ್ಷಣೆ ಕ್ಯ 
ಇಂದಿನ ೬ ಪೇಕ್ಷೆ. ದೇವಿ, ನಿನ್ನ ಪೂ ಮಹಾಭಾಗ್ಯಕ್ಕೆ ನಮ್ಮ 
ಷಿತಾಗುವುದು, ಬೇಡಮ್ಮ. ಇದೋ ನೋಡು, ಕೇಳಿಸದೇ ನಿನಗೆ ಸಿ ರ ನಿನ್ನ 
ಪರಿಚಿತ ಪಾದಗಳ ಸಪ ಪಳ ರಾಘವನು ನಿನ್ನ ಕಾಣಲು ಇತಕಡೆಗೆ ಬರುತ್ತಿದ್ದಾ ನೆಂದು 
ತೋರುತ್ತದೆ. ನಿನಗೆ ಆತನ ನೆರಳಿನಲ್ಲಿಯೇ ಸೌಷ್ಠವ ಕಂಡುಬರುವುದಿಲ್ಲವೇ ನ ನಿನ್ನ 
ಕಣ್ಣುಗಳ ಲ್ಲಿ ಲಜ್ಜೆಗೆ ನವಜಾಗೃತಿ ಬಂದಿತೆ ತೇನೇ ಸೀತೆ ? ಈ ರೀತಿಯಾಗಿ ಬಗೆ ಬಗೆಯಿಂದ 
ಸಖಿಯರೆಲ್ಲ ವಿನೋದ ಮಾಡುತ್ತಿ ರುವಾಗಲೇ ರಾಘವ ಅಲ್ಲಿಗೆ ಆಗಮಿಸಿದ. 


ಅಧ್ಯಾಯ ೧೪ 
ಶೆ 
ವಚನ ಮುರಿಯಬೇಡಿರಿ ನಾಥಾ (ಕೈಕೇಯಿ) 
ಶ್ರೀರಾಮನು ನಾಳೆ ಅಯೋಧ್ಯಾಪತಿ ಆಗುವನೆಂಬ ವಾರ್ತೆಯಿಂದಾಗಿ 
ಅರಮನೆಯಲ್ಲಿಯಂತೆಯೇ, ಅಯೋಧ್ಯಾನಗರದಲ್ಲಿಯೂ ಆನಂದಕ್ಕೆ ಉಕ್ಕು ಬಂದಿತ್ತು. 
ಪ್ರಜಾಜನರು ಆನಂದೋತ್ತಾಹಗಳಲ್ಲಿ ಮಗ್ನರಾಗಿ ಹೋಗಿದ್ದರು. ಅದರಂತೆ ತ್ರೀರಾಮನ 
ಇಬ್ಬರು ಮಲತಾಯಿಯಂದಿರೂ ಕೌಸ "ಲೈಯಷ್ಟೇ ಆನಂದದಲ್ಲಿ ಇದ್ದರು ಆದರೇ 55 
ಈ ಮಹಾನ್‌ ಸಂಭ್ರಮ ಮಂಥರೆ ಎಂಬ ದುಷ್ಟ ದಾಸಿಗೆ ಯಾಕೆ ಸಹಿಸಬಾಯಿಕೋ 
ದೇವರೇ ಬಲ್ಲ. ಇವಳು ಶ್ರೀರಾಮಚಂದ್ರನ ಪಟ್ಟಾಭಿಪೇಕದ ಮಂಗಲಕಾರ್ಯಕ್ಕೆ ಯಾವ 
ರೀತಿಯಾಗಿ ವಿಘವನ್ನು ೦ಟು ಮಾಡಬೇಕೆಂಬುದನ್ನೇ ನೆನೆದು ಡಾ ಒಳ್ಳೇ 
೨” ಸಮಯಕ್ಕೆ ಕೈಕೇ ಯಿಯಲ್ಲಿ ಬುದ್ದಿ ಭೇದವನ್ನು ಕಲ್ಪಿಸು ವ ವಿಚಾರವನ್ನಿಟ್ಟುಕೊಂಡು 
ಕೃಕೇಯಿಂ ೦೫1 ಮಂದಿರಕ್ಕೆ ಬಂದು ಕೇಳುತ್ತಾಳೆ. 
ಕೆಕೇಯಿ SE “ಸಂತೋಷದ ಸುದ್ದಿ ನಾಳೇಯೇ ರಾಮನ 


ಕ 
ಪಟ್ಟಾಭಿಷೇಕವಂತೆ ಕೇಳಿದಿರಾ? 


೨೨ 


ಎ ಆಟ್‌ 
(ಟ್‌ ಇ. 


ರಾಳ ಉದಾ 
[a 


ay 


ಬು ಲ ಗ 


9 


pe 


wh ede 


pe 
AA TY 


ರಾ 
Cede Was dL NA ಭು 


೩. 


Ne 


3 ್ಥು್‌ೆ 
1 
ಟಿ 
ತಾ ಟೆ) 
ತ್ಕ x 
ಜ್‌ 
( ಟೆ 
ಕ 
3. {4 
1 
W £3 
“ವ್‌ ಛು 
೧ ಠ್ಫು 
1 
1೨ 34 
[2 13 
ತ 10 
1) “Ye, 
ಭಿ 1 
ಜು (ತ 
15 We 
5 
5 ಇದಿ 
ಸೆ Te 
Cc 
೧ ಛೀ 
ಅಳ 7 
pe. ೪. 
J .© 
ಣಿ ಇವ) 
ಗ 
೦732 


ಕ್ಕೆ 

C) 

“WD 

AW 

Ye 

2 

¥) ಲ) 

B xy 

D 1 

p 

ಟ್ರಿಂ 

f; Py) C 

DD ಗೃ 

4) ಆ 

SE 

೨ 2 

Y3 1) 

8... ಚ 

ಇ Py Ue 
1 

Rc 


ಸ 
1) 


XT ಗ್‌ 
(1 
BK 
6 3 
"ಗು 
3 
ಅ 
H 


ಸ - 
4 ©" 1 
| I 8 
33 ನ ಛು 
OR 
1 ¥ 05 
1 ಸಳ 
ib ¥) 3 
0 ಬು] 
2 ಫಹ 
(3 hy 4 
ವ (3 3 
oC a 
63 2 ಸ 
( ೯ ಛಾ 
0 [5 ಗೃ 
() ತ 4% 
We ಬ ಭ್ಯ 
ಇಡ Ve Va- 
ಗ ಜಿ 
೭ ಸ [3 I 
910 BW 
೧ ಸ್‌ ಟೆ 
ಇ 1 ¢ ಇ Ut 
A ೫° ೦ ಈ 
8 1 ಬ 
ಟಿ ಸ 
pH Gg 
B ಸ 0 
ಇ. ಭ್ರ 


1೨) 
(ಸ 
1) 
೯೨ 


"ತಿ 


13 
14 
[4 


{3 
«D 
1) 
1೨ 
[AU 
ಳು 


ತಿ 
(5 
312 
Ye 
IE 
d) 
4 
ಐ 
೨ 
ಗ 
43 


4. 
Py) 
|) 
Te 
i) 
೨ 
HR 
7 
9 


ಇರಲಿ. ನಿ 


ಮಂಹರೆ- 


|.) 
13 
ಲ್ಲ 
(ರ 43 
D x 
(3 ಹ 13 
I 
«ಛಿ 0 
ald ಬಿರ. 
ಸ ವ್ಯ Li 
UT 
b 90 3 
13 ಇಲ್ಲಿ (ಗ) 
(ಶ್ರ ( 
ಸ | > 
2 
ಆ AD 
» KG 
ಸ Fy) (ತೆ 
1.1" 
(2 HD ೦ 
y) G4 3 
HPA 10 
0D 4 (ಸ 
Pl 
18 py 
ಲ 
oak 
ಜಿ ಗೆ 4 
1 
ಇ 93 
ಸ £ (ಣಿ 
HG 


{3 1) 1 
ಬ 2 ky 
ಣೆ ಟ್‌ py 
94h 
೫ ಗ 6) 
Hp ಗೈಚಯ 
“RR 
¥) 4ಎ ( < 
ಜಗಕೆ 
ಣಿ ರ್ರ್‌ ಟ್‌ 
Ip 
2 (ನ 1" ಟ್ರ 
್ತ 5 12 8: 
p) 5 (ಕಿ ಲೂ 
ug 
(3 ಜಡ ಲ್ಸ 
KPO ಬತ 54 
TC 
JH 
pa ೨ ಲಿ ? 
TE ONC 
“BEB 
Ba 
ಸ ಲ ಇ 
a xB 
BSE 
ಎ ೧130 
ಎ WB 
ತ ಟಿ 
STE 
OWE EK 


Ko 


ಏನೇ ಆಗಲಿ ಈ 


ಮಂಥರೆ- 


(೬. 
ವಿ ೧0. _ 
(ಪ [2 A 
ರಲ್ಲ 

ರ ಟೀ (|! 

ಸೆ 4 [ಲಿ 
ಇ 3 © 
೪ C, [3 
(ಸ ಳಿ 4) 
Bo 
Ee 
pe t ೧ 
ನ 
3 
ಜಟ ಗ್ಗೆ 9 ಬ 
Ie’ B 
| (3 
1 ಇ 3 
"ಗೆ 0) YD 
ಈ 
ಣಃ Ry 
ಸ (೨೨ 
BB ಲೈ 

ತಿ 


ಒಲೆ 
೨ 


ಏನು ಮಂಥರೇ ನೀನು ಹೇಳು 


ರಾಜನಾಗುವಂತೆ ಮಾ 


ಸಂತ ಮಗ 


ಕೈಕೇಯಿ- 


ಇಂಥ ಸಂದ 


ಟು 


ರಾಜರನ 


ನೀಡೋಣ ? 


ಈ 


ಲ 


Ce 


4 


ಲು 


ಕ? 


ುನ ಸಂಧಿಯ ಸದುಪಯೋಗ ಮಾಡಿಕೊಳಲು ಸಾಧ್ಷವಾದರೆ 


ಲಾ 
C4 


ಇ 


೦ಬರನೊಡನೆ ದಶರಥ 


ಅಂದು ಇಂದ್ರನಿಗಾಗಿ ಶ 
ಗೆ 


ಕವಿದೆಯೇ ನಿಮಗೆ 9 
55 ದು. ನೆನಪಾಯಿತೀಗ 


ಈಗ ಆ ಎರಡು ವರಗ 


ನಗೆ. 


pe 
ು 


ಯುಂ 


ಭಿಷೇಕವಾಗಬೇಕೆಂದು ಬೇಡಿಕೊಳ್ಳಲಾರಿರಾ 2 ನಿ 


pe 


ರ, 
180) 


ಎ 
ಶ್ರ 


“Ye. 


ಸಕ್ತೆ ಹೋಗಬೇಕೆಂದು 


ಹಾಸನದ ಮೇಲೆ ಕುಳಿತುದನು ನೀ 


ಕಣುಂಬ 


ವು 
€ಜನೆ ೧ 


ಗ 
ಆರ್ಚ್‌ 


ಲ್‌ 


ವಿ 


(ಡಿ ಸಂತೋಷಪಡುವಂತಾಗಲಿ ಹೇಗಿದೆ ನನ 


ನೊ 


ಬ್ಮ 


ಎಚರಿಸಿದೆ 
ಬ 


ನು 
MR 


pS 
ಕಡತ 


ಕಾಲಕೆ ನನ 
Ke] ಲ್ಕ 
ಹ 


ಂತಾಗುತಿತು ನೋಡು. ಇರಲಿ 


ಭ್‌ 
~ 


ಬ 


ಚತುರಳೇ ನೀಮ! ಒಳ್ಳೇ 


ಯಿ ಮಗನ ಕುತಿಗೆ ಕೂಯ 


ರೇ ಅದೆಷು, 
ಕಾ 


ದಿದರೆ ತಾ 


ಹೆಸ 


ಮಂಥ 
ಇನು ಮುಂದುವರೆಯುವುದು ಹೇಗೆ ೨) 
ರಾಣಿಯರೇ ನಿಮ 


ಇಲ್ಲ 
[we] 


ಮಿ ಈ. 
ಕಠೇಯಿ- 
py 


ತ" 


ಕಾಳಿ, 


ವಿ 
ಕರಿ 


೫ 
ಹಂ 


ಮು 


ಸ್ಕಿ 


ಕಾರ್ಯ ಹಗುರಾಗಿ ಆಗುವಂತೆ ಹೇಳುವೆ ಕೇಳಿರಿ. ರಘು 


೬ 


» Je 
pe 
23 
ಎ೭ ಜಿ ಆ 
GBR 
Bp 
ಟಂ 
ಜ್ತಿ 
3೨ 
» 
CC 
1 ಸ್ಸಿಟ್ಟಿ 
£6೧2 
Eg 
sp 
೧೫1೮ 9 
LA) 
HI app 
೫. 
Ie 9D 
ಮ 
12 9D 
5; ಈ 
3B” 
Bek 
3 BY 
LR 
RW: ಹಿ. ಡಿ 


೨೪ ಶ್ರೀ ರಾಮಾಯಣ ನಿತ್ಕ ಚಿಂತನ ಸಪಾಹದ ೨ನೆಯ ದಿನ 


ಪಾಲಿಸುವುದಾಗಿ ಆಶ್ವಾಸನೆ ಕೊಡುವರು. ಆಗ ನಿಮ್ಮ ಈ ಯೋಜನೆ ಅವರೆ 
ದರು ಇಡಿರಿ. ಕೇಳಿರಿಲ್ಲ ಹಟದಲ್ಲಿ ಎಷ್ಟೂ ಸಡಿಲಾಗಬಾರದು. ಹಾಗಾದರೆ 
ಕೆಲಸ ಕೆಟ್ಟೀತು ಎಚ್ಚರಿಕೆ. 


ಕೈಕೇಯಿ- ಹಾ! ತಿಳಿಯಿತು ಮಂಥರೆ ತಿಳಿಯಿತು ನನಗೆ ನಡೆನೀ ಇನ್ನು ನಾನು ಈಗಲೇ 
ರಾಜರನ್ನು ಬರಮಾಡಿಕೊಂಡು ನಿನ್ನ ಸಲಹೆಯಂತೆ ನಡೆಯುವೆ. ಎಂದಳು 


ಹೀಗೆ - 
ಪ್ರಾರಂಭದಲ್ಲಿ ಕೈಕೇಯಿ ಅದೆಷ್ಟೋ ಬಗೆಯಿಂದ ವಿರೋಧಿಸಿದಳಾದರೂ 
ಕೊನೆಗೆ ಮಂಥರೆಯು ಬೀಸಿದ ಬಲೆಯಲ್ಲಿ ಅವಳು ಬಿದ್ದಳು. ಅವಳ ಮನದಲ್ಲಿಯೂ 
ಅಸೂಯೆ ನರ್ತಿಸತೊಡಗಿತು ಹಿಂದೆ ತಾನು ಎರಡು ವರಗಳನ್ನು ಸ್ಮರಿಸುತ್ತ 
"“ಯಾಕಾಗಬಾರದು? ಒಂದು ವರದಿಂದ ಸ್ವಂತ ಮಗನಿಗೆ ರಾಜ್ಯ, ಎರಡನೆಯ ವರದಿಂದ 
ರಾಮನಿಗೆ ಹದಿನಾಲ್ಕು ವರುಷ ವನವಾಸ '' ಹೀಗೆ ತನ್ನ ಬೇಡಿಕೆಯನ್ನು ನಿರ್ಧರಿಸಿಕೊಂಡೇ 
ದಶರಥರಾಜನನ್ನು ಬರಮಾಡಿಕೊಂಡಳು ಮತ್ತು ಕ್ಲುದ್ರವಾದ ದ್ವನಿಯಲ್ಲಿ ಯೇ ಆತನಿಗೆ 
ಎಚ್ಚರಿಕೆಯನ್ನಿತ್ತಳು. 
ಕೈಕೇಯಿ- “ನಾಥಾ ನೀವು ನನಗೆ ಎರಡು ವರಗಳನ್ನು ಕೊಟ್ಟಿರುವಿರಿ, ಜ್ಞಾಪಕವಿದೆ 
ಯಲ್ಲವೇ?'' 
ದಶರಥರಾಜ- ಜ್ಞಾಪಕವಿದೆ ಕೈಕೇಯಿ. ರಾಮನ ಪಟ್ಟಾಭಿಷೇಕದ ಸಂತೋಷದ ಈ 
ಸಮಯದಲ್ಲಿ ನೀನು ಬೇಡಿದ್ದನ್ನು ಕೊಡುವೆ ಹೇಳು. 
ಕೈಕೇಯಿ- ಕೇಳಿರಿ ಹಾಗಾದರೆ ಮೊದಲನೆಯ ವರದಿಂದ ನನ್ನ ಮಗ ಭರತನಿಗೆ ರಾಜ್ಯ 
ಪಟ್ಟಾಭಿಷೇಕವಾಗಬೇಕು. ಎರಡನೆಯ ವರದಿಂದ ರಾಮ ಹದಿನಾಲ್ಕು ವರುಷ 
ವನವಾಸಿಯಾಗಬೇಕು. 
ದಶರಥರಾಜ- ಹಾಯ್‌-ಹಾಯ್‌ಘಾತಮಾಡಿದಿ ಕೈಕೇಯಿ 5 5 ಎಂತಹ ಸಂಭ್ರಮದ 
ಪ್ರಸಂಗದಲ್ಲಿ ಎಂತಹ ಹೀನ ವರಗಳನ್ನು ಕೇಳಿದೆಯಲ್ಲಾ $ 5 ಕಿವಿಯಿಂದ ನಾನು 
ಕೇಳಲಾರೆ... ಹಾಯ್‌ ಹಾಯ್‌ ಏನಾಯಿತು ಇದು! ಎನ್ನುತ್ತಿದ್ದಂತೆ ದಶರಥರಾಜ 
ಮೂರ್ಛೆಹೋದ. 
ಮೂರ್ಛೆತಿಳಿದೆದ್ದು ಎ ಕೈಕೇಯಿಯನ್ನು ನೋಡಲಾಗದೇ ಕೆಳೆಗೆ if 
ಮುಖಮಾಡಿಕೊಂಡು ಮಾತಾಡಲು ಬಾರದಾಗಿದ್ದರೂ ಹೇಗೋ ಚೇತರಿಸಿಕೊಂಡು - 
ದಶರಥರಾಜ "" ಕೈಕೇಯಿ ಕೇಳಿಲ್ಲಿ ಎಂತಹ ಸಂತೋಷದ...” ಎಂದು ಹೇಳುತ್ತಿದ್ದಂತೆಯೇ 
ಮಧ್ಯ ಕೈಕೇಯಿ “ಮುಂದೆ ನಿಮ್ಮ ಒಂದು ಶಬ್ದಕೂಡ ಬೇಡ ಎಚ್ಚರಿಕೆ ರಾಮನ 


ಶಿ 


( 
ತ್ತ 
) 
(ಕಿ 
₹1। 
ಛ 
4 22 
₹೨ 
( 
G 
ಟ್‌ 
3 
೭೨ 
CL 
01 
nN 
CH 
ಲ 
[e ೯ 
$3 
ಕ 
oe 
ಕ 
(ಸ್ರ 
ಕ್ತ 
$1 


ಗಲೇ ವನ್ನಮಗ ಭರತನನು ಅವರ ೫ ಕರೆದು ೫೫1) 
ನಿ ಈದ "ಉನ್ಮಾದದಿಂದ "ಅಡ್ಡ ತಿಡ್ಡ ಹೊಯ್ದಾ ಡುತ್ತಿರುವಿರಲ್ಲ ! ರಾಜರೇ 
ವೀರರಾದ ನಿಮಗೆ ವಚನ ॥ ಭಂಗ ಶೋಭಿಸುವುಡೇ 9 ಹೇಳಿರಿ ನಾಥಾ, 
ಅಮ ಯಾವಾಗ ಎಂಬುದು ನಿಮಗೆ ನೆನಪಾಗಲೊಲ್ಲದೇ ಹೇಳುತೆ ಕೇನೆ ಕೇಳಿರಿ. 
ಅಂದು ದಂಡಕ ವನದಲ್ಲಿ ಇಂದ್ರನಿಗಾಗಿ ಶಂಬರನನ್ನು ಎದುರಿಸಿದಾಗ ನಿಮ್ಮ ರಥ 
ಬೀಳುವುದರಲ್ಲಿ ಇತ್ತು ಅಂತಹ ದುರ್ಬರಪ ಸಂಗದಲಿ ಆ ರಥಕ್ಕೆ ನನ್ನ ಬಾಹುಗಳ ಸಾಂತ್ರನ 
ಶ್ರಯಕೊ ಎಟ್ಟವರಾರು 9 ತುಸು ಜ್ಞಾಪಿಸಿಕೊಳ್ಳವಿರಾ ? ನಾಥಾ ಆಗ ನೀವು ರಣದಲ್ಲಿ 
ವಿಜಯಿಗಳಾದಿರಿ. ಆ ಸಂಭ್ರಮದಲ್ಲಿ ನೀವು ನನಗೆ ""ಪ್ರಿಯೇ ನಿನ್ನ ಪ್ರಸಂಗಾವಧಾನವನ್ನು 
ತುಂಬಾ ಮೆಚ್ಚಿದೆ. ನಿನಗೆ ಎರಡು ವರಗಳನ ನ್ನ್ನು ಕೊಡುವ ಬೇಡಿಕೋ ಎಂದು ಆಗ 
ಹೇಳಿದಿರಲ್ಲವೇ? ಮಾತಾಡಿರಿ'' ಎಂದಳು ಕೈಕೇಯಿ. ಆದರೆ ದಶರಥರಾಜ ಮಾತನಾಡಲು 
ಅವಕಾಶವಿಲ್ಲದಂತಾಗಿ ಸ್ವಬ್ದನಾಗಿ ಕುಳಿತು ಬಿಟ್ಟ ಆದರೆ ಕೈಕೇಯಿ ಪುನಃ ತನ್ನ ಮಾತನ್ನು 
ಮುಂದುವರಿಸಿ - "" ಕೇಳಿರಿಲ್ಲಿ ರಾಜರೇ ನಾರಿಯರಲ್ಲಿ ಸ್ವಾಭಾವಿಕವಾಗಿಯೇ ಇರುವ 
ಚತುರತನದಿಂದ ನೀವಿತ್ತ ಆ ವರಗಳನ್ನು ಈ ವರೆಗೂ ಕಾಯ್ದಿರಿಸಿಕೊಂಡು, ಸಮಯ ಸಾಧಿಸಿ 
ಇಂದು ಅವುಗಳನ್ನು ಬೇಡುತ್ತಿರುವೆ ತಿಳಿಯಿತೇ ? ಮೊದಲಿನ ವರದಿಂದ ಈ ಸಿಂಹಾಸನ 
ಬರತನಿಗಾಗಲಿ, ಎರಡನೆಯ ವರದಿಂದ ರಾಮ ಹದಿನಾಲ್ಕುವರುಷ ವನವಾಸಕ್ಕೆ ಹೋಗಲಿ. 
ಆಗ ಮದ್ಯದಲ್ಲಿ ಮಾತನಾಡಲು ಪ್ರಯತ್ನ ಪಡುತ್ತಿದ್ದ ದಶರಥರಾಜನನ್ನು ತಡೆದು "" ರಾಜರೇ 
ಕೇಳುವುದಕ್ಕೂ ಹೇಳುವುದಕ್ಕೂ ಅವಕಾಶವಿಲ್ಲೀಗ. ಯಾಕೆಂದರೆ , ನಿಮ್ಮ ಪ್ರೇಮವೇ ಈ 
ಪಕ್ಷಪಾತಾವನ್ನು ಮಾಡಹಚ್ಚಿದೆ. ಇದರಲ್ಲಿ ಹೆಚ್ಚು ಕಡಿಮೆ ಏನೂ ಆಗತಕ್ಕದ್ದಲ್ಲ. ನಿಮ್ಮ 
ದೊಡ್ಡ ಬಾಯಿಂದ ನೀವೇ ಅಂದು ವರ ಕೊಟ್ಟಿರುವಿರಿ ಇಂದು ಅದನ್ನು ಪಾಲಿಸುವಾಗ 
ಈಗ ನಿಟ್ಟುಸಿರು ಬಿಡುತ್ತಿರುವುದೇಕ ನಾಥಾ ? ಮೊದಲು ಅರಮನೆಯಿಂದ ರಾಮನನ್ನು 
ಹೊರತೆಗೆಯಿರಿ. ಇಲ್ಲವೇ ವಂಶದ ರೀತಿಯನ್ನು ಮುರಿಯಿರಿ. ನೀವಿತ್ತ ಭಾಷ್ಯವನ್ನು 
ನೆನೆದುಕೊಂಡು ಧನ್ಯತೆಯನ್ನು ಗಳಿಸಿರಿ ದೇವಾ'' ಎಂದಳು ಕೈಕೇಯಿ. 

ದಶರಥರಾಜನಿಗೆ ಕೈಕೇಯಿಯ ಕಠೋರ ಕರ್ಕಶ ಮಾತುಗಳನ್ನು ಸಹಿಸ 
ಲಾಗದೇ ಆತನಿಗೆ ಗ್ಲಾನಿಬಂದಂತಾಯಿತು. ಕೈಕೇಯಿ ""ನಾಥಾ, ನಿಮ್ಮ ಈ ಮೂರ್ಛೆ, 
ಕಣ್ಣೀರು ಇವೆಲ್ಲ ತೋರಕಿಯವು, ಸುಳ್ಳು, ಸೋಗು ಇವಲ್ಲ. ಐಶ್ವರ್ಯ ಪಿಪಾಸೆ ನಿಮ್ಮ 


2 


dt 
ದು 
4) 
ಶಿ 
೯d 


\ 
C4 
Bl 
a 
2 


೧1 ಟ್ರೈ 
et 

() 

ತ 

೧ 

01. 
ತ 


el 
ಣಿ 
ಬ] 
1 
| 


1.) ಹ ತಕ 
002 
ಬಗ್ಗೆ 
ಸ 00 (5 
pT 
4 ನ 
ಖಂ 
2 (| 
1 ಗ | 
ನ ಸ 
“3 13 
1 
» ig 
ಬ 2 (3 
10 §3 
ಜಯ್‌: 
ie Yo 
Ww pg 
Xx 
7 Dp ಛಿ 
FUE 
3) ಟು 90) 
ಈ ಗ್ಗ 4 
H ¢ 
|S ಗ ೪ೂ 
05) 
OW 841 
Bev 
Bu 
೪ Bi 
IS 
ವ್‌ 
ಆಸಿ 
ರತ 
ಳಿ 
4 ಟಿ46 
ಬ್ಲ ಟೆ ಓ 
೫D ೧) 
oR 


vO. 
62 


೪... 


ದಶರಥರಾಜ ದಿಗ್ಭೂಥನಾಗಿ ಕುಳಿತು 


ಅಧ್ಯಾಯ ೧೫ 


0 
ಜು 
Yr 
Kp 3 43 
a 
ಇ Ww ಡ್‌್‌ 
ಇತಿ Pe 1 
3 1 
4p 
Bg 
Hp BT 
ಘಂ 
ag B [3 
x2 gt 
Wx 8G 
9೩5 
$8 
BD 
ಕು ಛ್ಪ್ಪ 
2 423 
ಇ ¥3 
12 D 
ಕ್ರ 4 v2 
49. 2 ie 
೪ 
ಗ 
ಗ್ರೆ B 
58) 1 
- 18 
9 
(ಇ 


ಸ 


೧೨ 


ಮೂ ಕಡಿಮೆಯಾಗಲಿಲ್ಲ. 


ತಿಳಿಯದಂತಾಗಿ ಸ್ತಬ್ದನಾಗಿ ಕುಳಿ 


ee" 


ಮಾತ 


ಇ 


“#9 ಸ 
ಎ ಗ 
"2. 190 
ವಂ ಇ) 
( Ww 
> ೨ 
ಗೆ 
RET 
3 
O ಸಕ 
f 
ಗು 6 
3 
pS 
0: 
4) 
1 
aq: 
1 ಪ 
3 
1) 4 
B ಐ 
೦ 
Bu 
i PY PY 
«ಐ 
೧ 0 66 
ಜಟ 
9 1 
os 
ವ 
Ww 
1) D 
ನ ೦ 
ಇ 1) 
w» 13 H 


ಎ) 
Cy 


ರಾಜಾ ದಶರಥರಾಜನ 


3 ya |. 
Dm ಉಂ 
ಭ್ರ ಕ ರ 
6 3 2 
ಆ [E 
೮ ನ t 
ಜ ಡ್‌ ೧ 
ಕ್ಮ Ye 
3 Y Ry 
15 CC 18 
೧ W 
358 
ಎ 12 
ps ೬B 
ಛೂ a ಇಂ 
[- 1೨ (2 
Wp 
2206 
4 1 ಗ್ರ 
ಣಿ 13 
4) ಸ ಜೆ 
pe 
ಕ | ೧ 
11೫ ೨ 
B&H 
sw ೫ 
ನಿಢ 
Bo ಬ್ರೂ 
2B 
ಬ ಸ ಇ 
ಗ್‌ 73 
73 
ಎ ಛಿ 
9 
ಚ ಜಾಸ್‌ 


ಮೌ ಕಸಾ ಷ್ಟು ಕಾಣಾ ಷು 
KN 


| ಶ್ರೀರಾಃ 
Ey! ರ Cay Che 


D 


'ದಳು. 


೧ರ 
Ce 


ಹೋಗಬೇ 


ಇಟಿ 
ye 


ತಂ 


1ಬಿ 
13 


eK 
ಕೇ 3 
bY ಥೆ 
1 (3ರ 
ಕೆ ಕೊ 
೦ 
a 35 
5 
೧% ಗ್‌ 
ಜು ರಂ೦ಂ್‌ 
ಸ 12' 
»H ೪ 
13 (ಕೆ 
ಕ 
3" 8 
ನ 3 
Ab 
PA 
೧ ತೆ 
ಇಡ 
4 © 
“ಸ 
Ys 1 
x 0 
g pS 
ko) 1 
ಇ 
ಇಟ" 
4 23 
ಲ್ಸ 
ಗ HB 
ಎ |e) 
xe © 
ಗ್ರ RC 
3 2 
2 1 
ನ್‌ ಗ 


ನಿಶ್ಚಯವಾಗಿ ಸಿ 


€ 9? ಇದರಿಂದ 


ಲಿಲ್ಲವೆ 


68) 
ಕ 

I: 
ಗ್ಯ 


ಬ್ಬ ತಳಕು ಉರ ಜನ ಮೌ ನಜ ಇ 
ಆದ್ರು ಓಲ ಬಟ್ಟರ ಮ ಶೌ ಭಟ ವರು ಆ 


ಗ ವು 
{cae 


ಕೋಡಗ ಸ ಷ್ಟ 


ಸ y 
Aw ಲ್‌ಿ 


ಇಲಾಕೆ ಧು 72 


ಳದ ಕೌಸಲ್ಯೆ "ಹಾಯ್‌ - 
ರು ? ಎಂಡು ದಿ PE ೦ತಳಾಗಿ 


ಸಾವರಿಸಿಕೊಂಡು ಕ್ಕ ಜಿ 


Re 
೬ 


3 
[3 


I 


3 ಗಿ 

18 1s 

er 30 
TD 

ಸ 

ಟ್ರ 

ದು 


|| 
ಲ 
2 3 
1 
ಸ 


17) pS 
5 c 
31 (ಎ 
79) [5 
€) ಗೆ 
Te DW 
1 
1೫% 
ek 
$3 TD 
| 
ಡೆ 
ದಟ 
ಸಕ (ಸಿ 
15 ಫಿ 
ಚ ಗಃ 
29) | 
೨. 17೧2 


ಛು 


ನಳ 


Ny 
ು ಹರಕೆಯಿಂದ ಹೆತು 


೯ವಾಗಲೊಲ್ಲ 
ಗ್ಗ 


ಣಿದು ತಪಿಯಾಗಲಿ ಅವಳಿಗೆ. 


ಸ ಅಥ 
md 
Ne) 


ನಿಗ 


ವನಗಳು 


"" ನನಗಿಂತ ಕೈಕೇಯಿ ಅವರಿಗೆ ಹೆಚು ಪ್ರಿ.ಯಳು. ಈ ನನ್ನ ಮೂಕ ಯಾತನೆಯನ್ನು ಲ 
ಮುಂದು ಈ he ನಾನು ಉಸುರಿಲ್ಲ. ಅವಳ ಕಣ್‌ ಕೆಂಡದಿಂದ ಈ ವರಗೂ ನನ್ನ 
ಜೀವನ ಬೇಯುತ್ತಲೇ ಬಂದಿದೆ ಮಗನೇ 5. ಆದರೆ 
ಕೊನೆಯಲ್ಲಿ ಸಮಾಧಾನ ಸಿಕ್ಕಿ ತೆಂದು ಭಾವಿಸಿದ್ದೆ. ಅಂತ್ಹ ಸ ನ 
ಉಳಿದೇನು ಎಂದು ಕೊಂಡಿದ್ದೆ. ಆದರೆ ಕೊನೆಗ ಗಳಿಗೆಯಲ್ಲಿ ಏನು ನನ್ನ ಈ ದುರ್ದಕೆ ! 
ರಾಮಾ, ಇಷಾ ಷ್ಟಾದರೂ ನಿನಗೆ ನಾನು ಅಧರ್ಮವನ್ನು ಹೇಗೆ ಬೋಧಿಸಲಿ ? ನಿನ 

ಆಜೆ ಸ್ಲೆಯನ್ನು ಅವಶ್ಯವಾಗಿ ಪಾಲಿಸಿ ಅವನನ್ನು ತೃಪ್ತಿ ಪಡಿಸು. ಆದರೆ ನನ್ನನ್ನು ನಿನ್ನ ಜೊತೆಗೆ 


ಹೆ 


ಕಾಡಿಗೆ ಕರೆದೊಯ್ಯಲು ಅವರ ಅನುಮತಿಯನ್ನಾ ದರೂ ಪಡೆ ಎಂದಿಷ್ಟೇ ನಾನು? ನಿನ್ನನ್ನು 
ಕೇಳಿಕೊಳ್ಳವೆ, ಕಟಕ ನಿನ್ನನ್ನುಳಿದು ನಾನು ಇಲ್ಲಿ ಹೇಗೆ ಬಾಳಲಿ 9 ನಿನ್ನ 
ವಿಯೋಗವನ್ನು ನಾನು ಹೇಗೆ ಸಹಿಸಲಿ? ಜಮದಗ್ನಿಯಂತೆ ನಿನ್ನಿಂದ ನನ್ನ ವದೆ ಮಾಡಲು 
ನಿಮ್ಮ ತಂದೆ ನಿನಗೇಕೆ ಹೇಳುವುದಿಲ್ಲ ಹೇಳು. ರಾಮಾ ಕೊನೆಯದಾಗಿ "ಹೇಳುವೆ. ನನಗೆ 
ನಿನ್ನ ಕೈಯಿಂದ ಮರಣವನ್ನಿತ್ತು ಆಮೇಲೆ ಬೇಕಾದರೆ ನೀನು ರಾಜನಾಗು ಇಲ್ಲವೇ 
ಮಾ ಆಗು. ನಾನಾಗ ನಿರ್ದೇಹಿಯಾಗಿ ನಿನ್ನ ಬೆನ್ನ ಹಿಂದೆ ತಿರುಗುವೆ '' ಈ 


ರೀತಿಯಾಗಿ ಅನೇಕ ರೀತಿಯಿಂದ ಕೌಸಲ್ಯೆ ಆಕ್ರೋಶ ಮಾಡಹತ್ತಿದಳು 


ಅಧ್ಯಾಯ ೧೬ 
""ರಾಮನ ಹೊರತು ರಾಜಪದದ ಮೇಲೆ ಯಾರು ಕೂಡ್ರುವರೋ 
ನೋಡುತ್ತೇ ನೆ'' (ಲಕ್ಷ್ಮಣ) 


ಕೌಸಲ್ಯ ಅದೆಷ್ಟು ಆತ್ರೂಶ | ಮಾಡಿದರೂ ಶ್ರೀರಾಮನ ನಿಶ್ಚಯ 
ಬದಲಾಗಲಿಲ್ಲ. ಪ್ರತಿಯಾಗಿ "" ತಾಯಿ ವೃದ್ಧ ತಂದೆಯನ್ನು ನೋಡಿಕೊಂಡು ನೀನಿಲ್ಲಿ ಯೇ 
ಇರು. ಎಂತಹ ಪರಿಸ್ಥಿತಿಯಲ್ಲಿಯೂ ಸತಿಯು ಪತಿಯನ್ನುಳಿದು ಇರಕೂಡದು ಎಂದು 
ಧರ್ಮ ಹೇಳುತ್ತದೆ ಇದನ್ನು ನಾನು ನಿನಗೆ ಹೇಳಬೇಕೆ ? ಎಂದ ಶ್ರೀರಾಮಾ ಇದೆಲ್ಲವನ್ನು 
ಎವೆಯಿಕ್ಕದೇ ಕಣ್ಣುಗಳಿಂದ ನೋಡುತ್ತಿದ್ದ ಲಕ್ಷ್ಮಣನಿಗೆ ಮಾತ್ರ ಈಗ ಸಹನವಾಗಲಿಲ್ಲ 
ಸಂತಾಪಗೊಂಡು ಮಾತನಾಡಲು ಪ್ರಾರಂಭಿಸಿದ. 

""ಏನು ಅಣ್ಣ ನೀನು ಹೇಳುತ್ತಿರುವುದು ? ನಿನ್ನ ಹೊರತು ರಾಜಪದದ ಮೇಲೆ 
ಯಾರು ಕೂಡುವರೋ ಅವರನ್ನು ಒಂದು ಕೈ ನೋಡೇ ಬಿಡುತ್ತೆ ನೆ''. ಎಂದು ಕೈಯಲ್ಲಿಯ 
ಖಡ್ಗವನ್ನು ರುಳಪಿಸಿದ. ಮ "" ರಾಮಾ ನೀನು ಸಮರ್ಥನೇನೋ ನಿಜ 
ಆದರೆ ನೀನು ವ್ಯರ್ಥವಾಗಿ ವಂಚಿತನಾದಿ. ಈ ಪಾಪಿಷ್ಠರ ಪಾಪವೆಲ್ಲ ನನಗೆ ಗೊತ್ತು 


(] 

3 

3 
lo 
“ಮ 


ಳು. ವರವೂ ಇಲ್ಲ ಮುಖ್ಯವಾಗಿ ಕೈಕೇಯಿಗೆ ತನ್ನ ಮಗ ಭರತ 


ಲ 


RSS UA A SE ಇಷ್ಟೇ - 
ನೇನೂ ಇಲ್ಲಾ ಸಕೇ ಯಸುವ ಇವರೆಂತಹ ತಾಯಿ ತಂದೆಗಳು 9 ನಿನಗಿತ್ತ 
ಚನವನು ತಂದೆ ಹೇಗೆ ಮುರಿಯುತಾನೋ ನೋಡೋಣ. ಇನ್ನೇನೂ ಇಲ್ಲ ವಿಷಯ 
ಗಿತ್ತ ವಚನವನ್ನು ಆತ ಭಂಗ ಮಾಡಿದ. 
ಸುಮ್ಮನೇ ಮನ್ನಿಸುತಾನೆ. "ರಾಮಾ ನೀನೇ ಹೇಳು 
ಕೈಕೇಯಿಗೆ ವರವಿತ್ತುದು ರಾಜನಿಗೆ ಇಂದೇ ಏಕೆ ನೆನಪಾಯಿತು ? ಈ ವರೆಗೂ 
ಸವಮ ಈ ಕುರಿ ರಿತು ಯಾರೆದುರೂ ಉಸುರೊಡೆಯಲಿಲ್ಲವಲ್ಲ! 
ಮದವೇರಿದ ಆನೆಯಂತೆ ಜೋಲಿ ಹೊಡೆಯುತ್ತ ದಿಕ್ಕು ತಿಳಿದತ್ತ ನಿನ್ನ ದೈವ 

ುತ್ರೋ ಸಾಗಿದೆ. ಅದಕ್ಕೆ ನಾನೇ ಹಗ್ಗಹಚ್ಚಿ ನಿಯಂತ್ರಿಸುವೆ. ರಾಮಾ ರಾಜಪದವನ್ನು ನಿ ನೀನೇ 
ರತಕ್ಕದ್ವು ಅಡ್ಡ ಯಾರು ಬರುವರೋ ಅವರ ರುಂಡಗಳನ್ನು ಚೆಂಡಾಡಿ ಬಿಡುತ್ತೇನೆ. 
ಮೂರು ಲೋಕಗಳೂ ಸೇರಿ ಒಮ್ಮೆಲೇ ಇದಿರು ಬಂದರೂ ನಾನೊಬ್ಬನೇ ಅವರನ್ನು 
ುದುರಿಸಬಲ್ಲೆ ವೃದ್ದ ಪಿತನು ಏನು ಮಾಡುತ್ತಾನೋ ನೋಡೋಣ. ಚಾಪಧರನೇ, ನೂರು 
ನರುಷಗಳ ಕಾಲ "ಖವಾಗಿ ರಾಜ್ಯವಾಳು. ರಕ್ಷ ಣೆಗೆ ನಿನ್ನ ಹಿಂದೆ ನಾನು ಸಧಾ ಸಿದ್ದನಿರುವೆ. 
೩ದಿರು ಬಂದವರನ್ನು ಶಿಕ್ಷಿಸುವೆ. ಅಣ್ಣಾ ರಾಮಾ, ಈ ಲಕ್ಷ ಒಣಿ ನಿನ್ನ ತಮ್ಮನಲ್ಲ ಈಗ. ನಿನ್ನ 
ದಾಸನೀತ ಎಂದು ತಿಳಿ, ಈ ಈ ನನ್ನ ನುಡಿಗಳಿಗೆ ಇದೋ ಕಸ ಸಲ್ಯಾ "ಮಾತೆಯ ಪಾದಗಳೇ 
ಸಾಕ್ಟಿ'' ಎಂದು ಕೌಸಲ್ಯೆಯ ಪಾದಗಳನ್ನು ಸ್ಪರ್ಶಿಸಿ ನುಡಿದ. ಆಗ ಶ್ರೀರಾಮ ಪ್ರೇಮದಿಂದ 
ಅಪ್ಪಿಕೊಂಡು ಅವನನ್ನು ಶಾಂತಗೊಳಿಸ ಲು ಪ್ರ ಪ್ರಯತ್ನಿಸಹತ್ತಿ ದ- ಎಂದು, ಗದ್ಯ ರೂಪ ಗೀತ 

ರಾಮಾಯಣದ ೧೬ನೆಯ ಅಧ್ಯಾಯದೊಂದಿಗೆ ಶ್ರೀರಾಮಾಯಣ ನಿತ್ಯ ಚಿಂತನ 
ಸಪಾಹದ ೨ ನೆಯ ದಿನ ಮುಗಿದುದು. 

ಶ್ರೀರಾಮಚಂದ್ರಾರ್ಪಣ ಮಸ್ತು 


ತ್ನ 
2 
ಲೊ 
ಎ 
(| 
ತ 
CL 
3 
(4 ಭ್‌ 
Gl 
© 
cL 


₹1 


ರಾಮರಕ್ಷಾ ಗ 


ಜಿಲ್ಲಾಂ ವಿದ್ಧಾನಿಧಿ ಃ ಪಾತು । ಕಂಠಂ ಭರತ ವಂದಿತಃ । 
ಸ್ಪಂಧೌ ದಿವ್ಯಾಯುಧಃ ಪಾತು । ಭುಜ್‌ ಭಗ್ನೇಶಕಾರ್ಮುಕಃ WE || 


4 


ಲಾ ಗ್‌ ಎರ 
dd ಟ್ಟ ಉ್ಲಉ [ಟಿ 


1 
13) 
1) 
1 
33)" 
(ಕಿ 
ಕ್ಕೇ) 


€-೨ 
1) 


€) 


(3 
1 


ke 
(5 


ಲ್ಲ 


(3 


ಟಗ 


J 


1 
135 


13 
"ಣಿ 
( 


67) 
1 


ಲಿ 
3) 
ಬೂ 
074 


|) 
13 


೧) 


1 
1 
೫ 


ನಿಸಿ 


ವಿ 


13 
ಹ 


೪) 
(3 
22 
ಸ್ಸ 
(2 
೨» 
1 


{3 
ನಾ 
6 


ಲೂ 
0೪ 


( ಖಿ 
1238 


43 
6 


1) 


[4 
ಗ 


ಠಂ 
ಕಿ 


ಅರಾ ತಾಗ ಇ ಹಾಗ ಎ ಗಾಟ್‌ ತ್ಯಾ 
(ವಿರ ರಟ ರಥ 


ಲಿ 
“ 
ಸ್ತ 


ಅನ ದ್ದ 
“ಕ್‌ 


| 


ಘು 
ಐತು 


ಕಾ 
Cue 


ತಟೀ 


ಇ 


ಅಮಯ 


1) 


ವಾ 


12೪ 


ಪಿ 


6 
೪ 


1 


1 3 


1), 


1148 


11] 


ಇ ೫13 
೨ ೧ 
೧ ೦ 
ತ 
ಗ ಸ 
la: 1 
/ 
Wa ಸ್‌ 
" | 
ಜ್ರ 


12೨ ಡೆ 
"1 
BR 
ye KY 


13 


$3 


$3) 3 
Ww 


೪ 


ಓಕ 
Yc 
ಉಣ 


[4 
Y- 


ಲ 

೨ 

ಇ 
೮ 


ಸ 


ರಣ ಜಯ ಜಯ ಗಾಮ 


ಸ್ಪ 
J 


ಜಾನಕೀ ಜೀವನ 


O 


ಶ್ರೀರಾಮ ಜಯ ರಾಮ ಜಯ ಜಯ ರಾಮ (೧ 
ಜಯ ಜಯ ರಘುವೀರ ಸಮರ್ಥ. 





ಇತಿ ಧ್ಯಾನಂ 


ಪೂರ್ವಕಥಾನುವಾದ :-ರಾಮ ಲ ಲಕ್ಷ್ಮಣರು ಕೌಸಲ್ಯೆ ದಶರಥರಾಜರ ಆಶೀರ್ವದಗಳನ್ನು 
ಪಡೆದುಕೊಂಡು ವಿಶ್ವಾಮಿತ್ರರಂತಹ ಜ್ಞಾನಸಂಪನ್ನ ನೇತಾರ ಜೊತೆಯಲ್ಲಿ ಅವರ ಯಜ್ಞಸಂರಕ್ಷಣಾರ್ಥವಾಗಿ 
ಪ್ರಥಮ ಬಾರಿ ಅ ರು ಅಯೋಧ್ಯೆಯಿಂದ ಹೂರ ಹೊರಟರು. ವಿಶ್ವಾಮಿತ್ರರ ಆಜ್ಞೆಯಂತೆ ಶ್ರೀರಾಮ ತಾಟಿಕಾ 
ವಧೆ ಮಾಡಿದ. ಹಾಗೇ ಮುಂದೆ ಸಾಗಿ ಅವರು ವಿಶ್ವಾಮಿತ್ರರ ಸಿದ್ಧಾಶ್ರಮವನ್ನು ತಲುಪಿದರು. ಸಿದ್ದಾಶ್ರಮದಲ್ಲಿ 
ತುಸು ವಿಶ್ರಾಂತಿ ತೆಗೆದುಕೊಂಡು ಆಶ್ರಮವಾಸಿಗಳ ಜೊತೆ ಮಿಥಿಲೆಗೆ ಹೊರಟರು. ಮಾರ್ಗ ಕ್ರಮಿಸುವಾಗಮಧ್ಯ 


ಗೌತಮ ಯಷಿಯ ಆಶ್ರಮದ ಹತ್ತಿರ ಶಿಲೆಯಾಗಿ ಬಿದ್ದ ಅಹಲ್ಕೆಯ ಉದ್ದಾರ ಶ್ರೀ ರಾಮನಿಂದ ಆಗಿದೆ 
ಹಾಗೆ ಮುಂದೆ ನಡೆದು ಅವರೆಲ್ಲರೂ ಮಿ ಮಿಥಿಲೆಯನ್ನು ತಲುಪಿದರು. ವಿಶ್ವಾಮಿತ್ರರು ಜನಕರಾಜನಿಗೆ ಶ್ರೀರಾಮ 


ಲಕ್ಷ್ಮಣರ ೩ ಪರಿಚಯ ಮಾಡಿಕೊ ವಷ ನತ ಜಃ ಮ ಶಿವ ಧನುಷ್ಠವನು 
ಶ್ರೀ ರಾಮ ಲೀಲಾಜಾಲವಾಗಿ ಎತ್ತಿಬಿ ಮು ಪ್ರಯತ್ನ 
ಮಾಡುತ್ತಿದ್ದಂತೆಯೇ ಅದು ತ ೦ಡ 1 21 1 1೭೫೬ ಜನಕರಾಜನಿಗೆ 
ಮಹಾದಾನಂದವಾಯಿತು. ಅಯೋಧ್ಯೆಯಿಂದ ದಶರಹರಾಜನ ಎಲ್ಲ ಪರಿವಾರವನ್ನು ಬರಮಾಡಿಕೊಂಡು 
id ಸೀತೆಯನ್ನು ತನ್ನ ತಮ್ಮನ ಮಕ್ಕಳಾದ ಉರ್ಮಿಳೆಯನ್ನು ಲಕ್ಷ ನಿಗೆ, ಮಾಂಡವಿಯನ್ನು 

ಭರತನಿಗೆ, ಶ್ಲುತ - ಕೀರ್ತಿಯನ್ನು ಶತ್ರುಘನಿಗೆ ಕೊಟ್ಟು ಅವರ್ಣ ನೀಯವಾದ ರೀತಿಯಲ್ಲಿ ವಿವಾಹ 


ಸಮಾರಂಭವನ್ನು ನೇರವೇರಿಸಿದ. ದಶರಥರಾಜ ತನ್ನ ಎಲ್ಲ ಪರಿವಾರದೊಂದಿಗೆ ಅಯೋಧ್ಯೆಗೆ ಮರಳಿದ... 
ಸೀತೆಯೊಂದಿಗೆ ಶ್ರೀರಾಮ ಅರಮನೆಯಲ್ಲಿ ಗೃಹಸ್ಮಾಶ್ರಮ ಭೋಗಿಸಹತ್ತಿದ. ಅವನು ಮಹಾ 
ಪರಾಕ್ರಮಿಯಾದರೂ ಒಳ್ಳೇ ವಿನಯ ಶೀಲನಾಗಿದ್ದ ಪ್ರ ಪ್ರಜೆಗಳಿಗೆಲ್ಲ ಸೀತಾರಾಮರು ಪ್ರಿಯವಾದರು. ಸಧಾಚಾರ 
ಸಂಪನ್ನನಾದ ಮಗ ಶ್ರೀರಾಮನ ನನ್ನು ಕಂಡು ಅವನಿಗೆ ರ ರಾಜ್ಯಾಭಷೇಕ ಮಾಡಿ ತಾನು ಶೇಷಾಯುಷ್ಠವನ್ನು ದೇವರ 
ಕಳೆಯಯಬೇಕೆಂದು ದಶರಥ ರಾಜ ಬಯಸಿದ. ತದನುಸಾರ ಯಷಿ ಮುನಿಗಳ ಅಭಿಪ್ರಾಯದಂತೆ 

ಪಟ್ಟಾಭಿ ಭಿಷೇಕದ ಮಂಗಲ ದಿನಪ್ರ ಸಿದ್ದಿ ಪಡೆಯಿತು. 
ಆದರೆ ಮಂಥರೆ ಎಂಬ ದಾಸಿಗೆ ಸಂಭ್ರಮದಿಂದ ನಡೆಯಲಿದ್ದ ಈ ಮಂಗಲ ಕಾರ್ಯ ಯಾಕೆ 
ಸಹಿಸದಾಯಿತೋ ದೇ ವರೇ ಬಲ್ಲ. ಅವಳು ಕಕೇಯಿಗೆ ಹಿಂದೆ ಎಂದೋ ದಶರಥರಾಜನಿಂದ ಅವಳು 


| 
3 
ಲೆ 
6 
ot 
38 
9 
@ 
Q 
ಸ el 
3 
ಗಿ 
2೭೬ 
ಲ 
G 
31 
ಸ 
8 
ಜಿದ್ದಿ 


ಲಿ 


ಕ 
ಗ್‌ 


ಕ್ರ ಜಬ 


ೀ ಮ ಅದೆಷೂ 


ಡ 


ಬಳು ನಂದು ಅವಳ 
Pas 


ಯದಿಂದ ಪ್ರಿ 


ದ ಏರತಕ್ಕದು. 


ಇ 
ಆ 


ರ 
sd 
ಲಿ 


ನವಾಗ 


5) 


ಈ ವಿ 
ಬದಿಯಲ್ಲಯೀನಿಂ 
ಕಲೆ ಇಷು 
ತು ಇವಾವೂ ಸಹ 


ಯಾರು ಬರುವರೋ ಅವ 


ಹ 
ಗ 


ಸೆ 
ಚೆಂಡಾಡಿ ಬಿಡುವೆ'' ಎಂದು ಗರ್ಜಿಸಿದ. ಆಗ ಶ್ರೀರಾಮಾ 


ತಗೊಳಿಸಲು ಪ್ರಯತ್ನ ಮಾಡಹ 
ನ್ಮ 


ಛ್‌ 


ಸಾರಾಂಶ. ಇನ್ನು ಇಂದು 


ಯ ಕಥೆ 


ಳಿ 


ದ ಎಂಬುದು ನಿನೆ 


6ರ) 4 


6 
G 
2 
ಬ್ರ 
Lis) 
bs: 1 
ಸ 
೧ 12 
12 G 
Ye © 
3 
ಟ್ಟೆ 


ಅಧ್ಯಾಯ ೧೭ 


WB ಬ ಘಿ 
ಡಿ % ಲ|) ¢ 1B 
೨ ಢನ ಲ್‌ 
~~ PDD 
CRS 
ಇ] 6 A 3 (ೆ 
©, «© 3" 
RS 27೫- 
“gH 
ಸ್‌ ಚಕ ಯ 
ಆ. ೫. ] 
pS 
«> p RE D 
5 ಸಂ ೧ ಭೈ ಎ1 
ಸಕಕ ಶಿಕ್ಷೆ 
ps “y 
ಗ 
PR 
4... 1 132 1% GL 
ಕ © 
&oynEe 
A (ಟಿ ಇ ಜ್ರ 5 
1 33 
ಕ್ಷ GB ೪ 
RUSRDEN 
ಭ 1 13 8 
pS EE 
ಎ 4121721. 
ು GRAS 
ಆ 1 ೪44 
ಕ ಜಸತ 
Te BG 


ಕ 


ರೆ 


4 


ಮನಿಸಲೇ ಬೇಕಾಯಿತು. 


ರ 


ಹೆಸ 


1... 
2 “Yo 
DRS 
pL 
2 3 A 
PB or 4 
Bek 
Bp 
ನ 
O 

G ದಡಿ ತಿ 
111 
1 IF 
NO 
NE 
೧ se 
LET 
2 
CR 
EB 
WOR 
ಖ೪ 2 B 
ರ 
gE 
38D 
C ೧೮ 4 : 
PRE 
Ben 
pg 
ಆ 62 ಇಲೆ 
ಬಸಿ 
ಡು ಭ್‌ 
(aw 18 


ಸೂಡುವೆಯಾ?'' ಎಂದ. ""ನಿರೋಪ'' ಎಂಬ ಶಬ್ದ ಕಿವಿಗಳ ಮೇಲೆ ಬಿದ್ದೊಡನೆ ಅವಳು 
ಅತ್ಯಂತ ಉದಾಸೀನಳಾಗಿ ನಗುನಗುತ್ತಲೇ ಹೇಳತೊಡಗಿದಳು. 

ನಾಥಾ, ನನ್ನ ನಿರೋಪವನ್ನು ನೀವು ಕೇಳುವಿರಾ ? ""ರಾಘವನೆಲ್ಲಿಯೋ 
ಅಲ್ಲಿಯೇ ಈ ಸೀತೆ.'' ನೀವೆಲ್ಲಿ ಯೋ ಅಲ್ಲಿ ಯೇ ನಿಮ್ಮ ಬೆನ್ನ ಹಿಂದೇ ನಾನಲ್ಲದೇ 
ಮತ್ತಲ್ಲಿ? ಯಾವ ಮಾರ್ಗದಿಂದ ನಿಮ್ಮ ಚರಣಗಳು ಆಜ ಸಾಗುವವೋ ಅದೇ 
ಮಾರ್ಗದಿಂದಲೇ ನನ್ನ ಅಡಿಗಳು ಮುಂದೆ ನಡೆಯುವವು ಭಾಗ್ಯ ವಿಧಾತನಾದ ನೀನೇ ನನ್ನ 
ಜೊತೆ ಇರುವಾಗ ವನವಾಸದ ಭಯವೆನಗೆಲ್ಲಿ ನಾಥಾ ? ರಘುನಾಥಾ, ನೀನು ನನ್ನ 
ಜೊತೆಯಲ್ಲಿ ಒಂದಿದ್ದರೆ ಸಾಕು. ವನವೇ ನನಗೆ ಪ್ರಸನ್ನತೆಯನ್ನಿ ಸ್ನೀಯುವುದು. ರಘುಕುಲ 
ಶೇಖರರಾದ ತಾವು 'ವನದಲ್ಲಿ ಕುಳಿತುಕೊಳ್ಳುವ ಶಿಲೆಗೇ ಜನರು ಸಿಂಹಾಸನವೆಂದೇ 
ತಿಳಿಯುವರು. ನನ್ನ ಹಿಂದೆ ಮತ್ತು ಮುಂದೆ ಇಬ್ಬರು ನೀವು ಧನುರ್ಧಾರಿಗಳು ಇರುವಿರಿ. 
ಅಂದಮೇಲೆ ವನದಲ್ಲಿಯ ಕ್ರೂರ ಮೃಗಗಳ ಭಯ ಎಳ್ಳಷ್ಟೂ ನನಗೆ ಇಲ್ಲ. 

ದೇವಾ, ಯಾವ ಚರಣಗಳ ಸಾನ್ನಿಧ್ಯಕ್ಕಾಗಿ ಎಷ್ಟೋ ವರುಷಗಳ ಕಾಲ 
ಧರಣಿಯ ಉದರದಲ್ಲಿ ಅಡಗಿದ್ದೆನೋ ಕೊನೆಗೆ ಆ ಚರಣಗಳ ವಿರಹವೇ? ಇದನ್ನು ನಾನು 
ಸಹಿಸಬೇಕೇ? ಎಂತಹ ದಿವ್ಯ ಮಾತು ಹೇಳುವಿರಲ್ಲ ನಾಥಾ! ನೀವು ವನವಾಸ ಬೋಗಿಸುತ್ತ 
ಎಲ್ಲಿಯೋ ಕಾಡಿನಲ್ಲಿ ಅಲೆಯುತ್ತಿರುವಾಗ ವಿರಹದ ಬೇಗೆಯಲ್ಲಿ ಬೇಯುತ್ತ ನಾನು 
ಅರಮನೆಯಲ್ಲಿ ಯಾರಿಗಾಗಿ ಉಳಿಯಲಿ? ಭರತನ ಮೇಲಿನ ರಾಜ್ಯ ಛತ್ರ ಕಾಣಲೆಂದೇ? 
ಕಾರಣವಿಲ್ಲದೇ ಈ ದಾಸ್ಯವೇಕೆನಗೆ 9 ಏನು "" ರಾಮ ವನವಾಸಕ್ಕೆ ಹೋಗುವಾಗ ಸೀತೆ 
ಯನ್ನು ಬಿಟ್ಟು ಹೋಗಬೇಕು''ಎಂದು ಕೈಕೇಯಿ ಮೂರನೆಯ ವರ ಪಡೆದಳೋ? ಅಥವಾ 
ಮಂಥರೆಯೇ ನಿಮ್ಮ ಅಂತರಂಗವನ್ನು ಪ್ರವೇಶಿಸಿ ಈ ರೀತಿ ನುಡಿಸುತ್ತಿರುವಳೋ 9 
ರಾಘವಾ ಯಾಕಿಷ್ಟು ಛಳಿಸುವುದು ನನ್ನನ್ನು ? ನನ್ನೊಬ್ಬಳನ್ನೇ ಯಾಕೆ ತ್ಯಜಿಸುಎರಿ ? 
ನನ್ನ ದೈವದಲ್ಲಿ ವನವಾಸವಿದೆ ಎಳದು. ಬಾಲ್ಯ "ದಲ್ಲಿ ಯೇ ನನಗೆ ಗೊತ್ತಿತ್ತು. 

""ಮಾನವ ಜನ್ಮವು ಸುಖದುಃಖಾಂಕಿತ, ಪ್ರೀತಿ ನರ ಅದೇ ದುಃಖ ಸುಖದಲ್ಲಿ 
ಪರಿವರ್ತನೆಯಾಗುವುದು''. ರಾಘವ, ಸ ಜನ್ಮದ ಗಂಟು ನಮ್ಮದು. ನೀವು ಹರಿಯ 
, ಬಹುದು. ಆದರೆ ನಾನು ಹರಿಯಲಾರೆ. ವವಾಸದಲ್ಲಿಯೂ ನಾನು ನಿಮ್ಮನ್ನು ಹಿಂಬಾಲಿ 
` ಸುವವಳೇ ಸತಿ ಪತಿಖುರು ಭಿನ್ನರೆಂದು ಭಾವಿಸುವಿರಾ ನಾಥಾ? ಸತಿಯು ಪತಿಯನ್ನು 
ಆತನ ನೆರಳಿನಂತೆ ಹಿಂಬಾಲಿಸಬೇಕು ಪತಿಯೇ ಭೂಷಣ ಸತಿಗೆ. ಸತಿಗೆ ಪತಿಚರಣಗಳ 
ಪೂಜೆ ಅಖಂಡವಾಗಿ ನಡೆಯಬೇಕೆಂಬುದು ನಮ್ಮ ಆರ್ಯರ ನಾರೀ ಜೀವನದ ರೀತಿ. 
ಇದರಿಂದ ವಹಾ ನನನು ಯಾಕೆ ಅಂತರಿಸುವಿರಿ ? 


ಶ್‌ (ON Uc VW WYSN ಲ AM Wr 


NY ಅಟ್‌ 


""ನಾಥಾ, ಯಾಕೆ ಮೂಕಾಗಿ ಕುಳಿತಿರಿ ? ಮಾತಾಡಲಾರಿರಾ? ಅ ಷ್ಟು ಸಲ 
ನಿಮ್ಮ ಚರಣಗಳ ಮೇಲೆ ನನ್ನ ಮಸಕವನ್ನಿಡಲಿ ? ಮಾತಾಡುವಾಗ ಏನಾದರೂ ತಪ್ಪಿದ್ದರೆ 
ಈ ಎ ಯಂ 
ಕ್ಷಮಿಸಿ, ಎಂದಿಷ್ಟೇ ಬೇಡಿಕೊಳ್ಳುವೆ. ಆದರೆ ರಾಘವಾನೆಲ್ಲಿಯೋ ಅಲ್ಲಿಯೇ ಈ ಸೀತೆ 
ಇರುವವಳು ಎಂಬುದು ಮಾತ್ರ ಸತ್ತ -ನಿಶ್ಲಿತ'' ಎಂದಳು. ಸೀತಾದೇವಿಯ ಈ ದೃಢ 
ನುಡಿ ಕೇಳಿ ಶ್ರೀರಾಮನ ಬಾಯಿಂದ ಮುಂದೆ ಮಾತುಗಳೇ ಹೂರಡಲಲ್ಲ 


ಅಧ್ಯಾಯ ೧೮ 
ಸುಮಂತಾ ನಿಲ್ಲಿಸೋ ರಥವನ್ನು( ಅಯೋಧ್ಯೆಯ ಪುರಜನರ ಆರ್ತ) 


ಸೀತೆಯ ಮಾತಿಗೆ ಶ್ರೀರಾಮನಿಗೆ ಉತ್ತರಿಸಲಾಗಲಿಲ್ಲ. ಅವಳ ದೃಢನಿಶ್ಚಯದ 
ಮುಂದೆ ಅವನು ಏನು ಮಾಡಿಯಾನು ? ""ಆದರೆ ಸೀತೇ ಈ ನಿನ್ನ ನಿಶ್ಚಯ ಉಭಯ 


ಕುಲಗಳಿಗೂ ಶೋಭಿಸುವಂತಹದು. ""ನೀನೀಗ ರಾಜ್ಯಾಭಿಷೇಕ ನಿಮಿತ್ತ ಧರಿಸಿದ 
ವಸ್ತ್ರಾಭರಣಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಬಿಡು, ಮತ್ತು ಸತ್ವರದಲ್ಲಿ ವನಕ್ಕೆ 
ಹೊರಡುವ ಸಿದ್ಧತೆ ಮಾಡಿಕೋ '' ಎಂದಿಷ್ನೇ ಹೇಳಿದ. 

ಕೈಕೇಯಿಯ » ಎರಡು ವರಗಳಲ್ಲಿ ಒಂದಂತೂ ಸಿದ್ದಿಸಿದಂತಾಯಿತು. ವನವಾಸಕ್ಕೆ 
ರಾಮನೊಬ್ಬನೇ ಅಲ್ಲದೇ ಅವನ ಜೊತೆ ಲಕ್ಷ್ಮಣ ಸೀತೆಯರೂ ಹೊರಟರು. ಜೂ 
ರಾಜವೇಷವನ್ನು ಕಳಚಿ ನಾರು ಬಟ್ಟೆಯನ್ನು ಧರಿಸಿದರು. ಎಲ್ಲರ ನಿರೋಪವನ್ನು ಪಡೆದು 
ಆ ಮೂವರೂ ರಥವನ್ನು ಏರಿದರು. ಸುಮಂತ ಮಂತ್ರಿ ರಥವನ್ನೇರಿದ. ಅವರ ಹಿಂದೆ 
ಅಯೋಧಾ ನಗರವೇ ನಡೆಯಿತು. ಪ್ರಜೆಗಳ ದುಃಖ ಪುಟಿದೆದ್ದು ಮಾತಾಡಲಾರಂಭಿ 


4 


ಜೆ 


ಸಿದತು. ರಥ ನದ ಬೆನ್ನು ಹತ್ತಿ ಓಡುತ್ತ ಮಂತ್ರಿ ಸುಮಂತನನ್ನು ಕೂಗಿ ಕರೆಯುತ್ತ ಶ್ರೀರಾಮನ 
ರಥವನ್ನು ನಿಲ್ಲಿಸುವಂತೆ ಭಿನ್ನವಿಸತೊಡಗಿತು. 

ಸುಮಂತಾ $s ಏಸುಮಂತಾ5, ತುಸುನಿಲ್ಲಿಸೋ ರಥವನ್ನು. ನಾವೂ ಹಿಂಬಾಲಿ 
ಸುವೆವು ರಾಮನನ್ನು, ಆತ ಹೊರಟಿರುವ ದಾರಿಯೇ ನಮಗೆ ಸತ್‌ಪಥ. ನಿಲ್ಲು ಶ್ರೀರಾಮ, 
ನಿಲ್ಲು ಜಾನಕೀ, ನಿಮ್ಮಡಿಯ ಹುಡಿಯನ್ನಾದರೂ ಕೊಡಿರಿ- ಮಸ್ತಕದಲ್ಲಿ ಧರಿಸುವೆವು ಇಂದು 
ಏನಾಯಿತಿದು ಎಂಬುದು ನಮ್ಮ ಕಲ್ಪನೆಗೆ ನಿಲುಕಲೊಲ್ಲದು. ನಿನ್ನೆ ತಾನೇ ರಾಮರಾಜ್ಯದ `' 
ಕನಸು ನಾವು ಕಂಡಿದ್ದೆವು. ಸ್ವರ್ಗಸುಖವೇ ಕಳಗಿಲ್ಲಿ ಇಳಿದು ಬರುವುದು ಎಂದು 
ಭಾವಿಸಿದ್ದೆವು, ಆದರೆ ನಮ್ಮ ಕನಸು ನನಸಾಗಲಿಲ್ಲ ನಮ್ಮ ಮನೋರಥ ಮಧ್ಯದಲ್ಲಿ ಇಳಾ 
ಭಗ್ನವಾಯಿತು. "ಗಗನ ನೀಲನಿವ '' ಶ್ರೀರಘುನಂದನ. ಸೀತಾ ಮಾತೆಯೋ 


೧ 


ಛಿ 


ಗಿ 
ಗ 


""ಉಷಃಪ್ರಭೆ''. ಇವರಿನ್ನು ಹದಿನಾಲ್ಕು ವರುಷ ಅಸ್ತಂಗತರಾಗುವರೇ 0 ಇನ್ನು 
ಹದಿನಾಲ್ಕು ವರುಷಗಳ ಕಾಲ ಶ್ರೀರಾಮನ ಕೃಪಾ ಛತ್ರ ಅಯೋಧ್ಯೆಗಿಲ್ಲ. ಈ ಅವಧಿಯಲ್ಲಿ 
ಕತ್ತಲೆಯೇ ಇರುವುದಾದರೆ, ಮೂರ್ಛೆ ಹೊಂದಿದ ಈ ಅಯೋಧ್ಯಾನಗರಕ್ಕೆ ಇನ್ನು 
ಉಳಿಗಾಲವಿದೆಯೇ 9 

ಎಲ್ಫೆ ದುಷ್ಟ ಕೃಕೇಯೀ, ಎಲ್ಲಿ ಅಡಗಿರುವಿ ? ಈ ಹೀನ ದಿಸೆಯನ್ನು ಆಕೆ ತನ್ನ 
ಕಣ್ಣುಗಳಿಂದ ನೋಡಲಿ. ಅವಳಿಂದಲೇ ಅಲ್ಲವೇ ಈ ಅನರ್ಥ ಒದಗಿ ಬಂದುದು ? 
ಒಂದು ವೇಳೆ ಭರತನ ತಾಯಿ ಅವನನ್ನು ರಾಜನನ್ನು ಮಾಡಿದರೆ ಪ್ರಯೋಜನವೇನು ? 
ಯಾಕೆಂದರೆ ರಾಮನ ಹಿಂದೆಯೇ ಜಯಲಕ್ಷ್ಮಿ ಹೊರಟಳು. ಇಂದು ಅಯೋಧ್ಯಾ ನಗರವು 
ತನ್ನ ಜೀವನದಲ್ಲಿ ಪ್ರಪ್ರಥಮವಾಗಿ ಪರಾಜಿತವಾದಂತಾಯಿತು. 

ರಾಮಾ 5 ಹೇ ಶ್ರೀ ರಾಮಾ $ ತಂದೆ ತಾಯಿಗಳಿಬ್ಬರೂ ಅರಮನೆಯಲ್ಲಿ 
ಮೂರ್ಛಹೊಂದಿ ಬಿದ್ದಿರುವರು, ನೋಡಲ್ಲಿ ಅವರಿಬ್ಬರನ್ನು ಬಿಟ್ಟುನೀನೇಲ್ಲಿಗೆ ಹೊರಟೆ? 
ನಾವೆಲ್ಲರೂ ಇನ್ನೂ ನಿರಾಶ್ರಿತರಾದೆವು. ನಮ್ಮೆಲ್ಲರನ್ನೂ ನಿನ್ನ ಜೊತೆ ಕರೆದುಕೊಂಡು 
ಹೋಗಲಾರೆಯಾ 9 ಹಾಗಾದರೆ ನಾವಿನ್ನೆಲ್ಲಿ ಹೋಗೋಣ ಇನ್ನು ? ರಾಮಾ $, ನಮ್ಮ 
ಕಣ್ಣುಗಳು ಕಂಬನಿದುಂಬಿ ಕಾಣಿಸದಂತಾಯಿತು. ಆ ನಮ್ಮ ರಾಮಾ ಆತನೆಲ್ಲಿದ್ದಾನೆ ? ಆತನ 
ರಥವೆಲ್ಲಿದೆ ? ಕಾಣಲೊಲ್ಲದು ನಮಗೆ. ರಾಮಾ ಶ್ರೀ ರಾಮಾ 5 5 ಎಲ್ಲಿ ಹೋದೆ ?”' 
ಎಂದು ಪ್ರಜೆಗಳು ಗೋಳಿಡುತ್ತಿರುವಾಗಲೇ ರಥವು ಕಾಣಿಸದಂತಾಯಿತು. ನಗರವಾಸಿಗಳ 
ಧ್ವನಿ ನಡುಗುತ್ತ ಕುತ್ತಿಗೆಯಲ್ಲಿ ಸಿಕ್ಕಿತು. 


ಅಧ್ಯಾಯ ೧೯ 
ಜಯ ಗಂಗೇ ಜಯ ಭಾಗೀರಥೀ (ನಿಷಾದ ರಾಜ - ನಾವಾಡಿಗರು) 

ನಗರದ ನಾಗರಿಕರ ಆರ್ತ ಪ್ರಾರ್ಥನೆ ಶ್ರೀರಾಮನ ರಥವನ್ನು ತಡೆಯಲು 
ಸಮರ್ಥವಾಗಲಿಲ್ಲ. ಬಂಧು ಲಕ್ಷ್ಮಣ- ಸತಿ ಜಾನಕಿಯನ್ನು ಕೂಡಿಕೊಂಡು ಶ್ರೀರಾಮನು 
ಪ್ರ ಯು ಹೊರಬಿದ್ದ. ಅಂದಿನ ರಾತ್ರಿ ಅಯೋಧ್ಯಾನಗರದ ಯಾವ 
“ಮನೆಯಲ್ಲಿಯೂ ಒಲೆ ಹೊತ್ತಲಿಲ್ಲ ಅನ್ನ ಬೇಯಲಿಲ್ಲ ದೀಪ ಬೆಳಗಲಿಲ್ಲ. ನೀರಿಲ್ಲದ 
ಸಮುದ್ರದಂತೆ ಆ ರಘು ನಗರಿಯು ಕರಾಳವಾಗಿ ಕಂಡಿತು. ನಗರ ಸೀಮೆಯನ್ನು ದಾಟದ 
ಮೇಲೆ ಅದರತ್ತ ಮುಖತಿರುಗಿಸಿ ಶ್ರೀರಾಮನು ನಗರಕ್ಕೆ ಅಭಿನಂದನೆ ಸಲ್ಲಿಸಿದ 
ಅಲ್ಲಿಯವರೆಗೂ ಹಿಂಬಾಲಿಸಿ ಬಂದಿದ್ದ ನಾಗರಿಕರಿಗೆ ನಿರೋಪವಿತ್ತು ರಥ ಮಾರ್ಗ 
ಕ್ರಮಿಸತೊಡಗಿತು. ರಥವು ಶೃಂಗವೇರ ಪುರವನ್ನು ತಲುಪಿತು. ನಿಷಾಧಿಪತಿ ಗುಹನು 


ಳಿ 


ಕ ಜಟ್‌ ಎ 
ಫಿ ಶ್ರೀ ರಾಮಾಯಣ ನಿತ್ತ ಚಿಂತನ ಸಪಾಹದ ೩ನೆಯ ದಿನ 
ಶಿ ಇವಿ 


ಶ್ರೀರಾಮನ ದರ್ಶನ ಪಡೆದ, ಮತ್ತು ಮೂವರಿಗೂ ಅತ್ಯಂತ ಭಕ್ತಿಯಿಂದ ಆದರಾತಿಥ್ಯ 
ಉಟ ಅಂದಿನ ರಾತ್ರಿ ಅವರು ಇಂಗುದೀ ವೃಕ್ಷದಡಿಯಲ್ಲಿ ಕಳೆದರು. ಬೆಳಕು ಹರಿದೊಡನೆ 
ಹನು ತನ್ನ ನೌಕೆಯನ್ನು ಸಿ ಸಿದ್ದಮಾಡಿದ. ಶ್ರೀರಾಮನು ಸುಮಂತನಿಗೆ ಮರಳಿ 
ಹ, ಮರಳಲು ಆಜ್ಞೆಯನ್ನಿತ್ತು ತಾನು ಸೀತೆ ಲಕ್ಷ್ಮಣರೊಡನೆ ಸೌಕೆಯನ್ನೇರಿದ 
ಅಂಬಿಗರು ಹುಟ್ಟು ಹಾಕತೊಡಗಿದರು. ತೆರೆಗಳು ಅಪ್ಪಳಿಸುತ್ತಿದ್ದಾಗಲೇ ನಾವೆ 
ಚಲಿಸತೊಡಗಿತು; ಮತ್ತು ನಾವಾಡಿಗರು ಹಾಡತೊಡಗಿದರು. 
ಎಲ್ಫೇ ನೌ್‌ಕೆಯೇ, ಹಿಂದಿರುಗದಿರು, ಓ ಗಂಗೆಯೇ ಮೇಲೇರದಿರು. 
ಶ್ರೀರಾಮನ ನಾಮವನ್ನು ಹಾಡುತ್ತ ಅವ ವನನ್ನು ಆಚೆಯ ದಂಡೆಗೆ ಮುಟ್ಟಿಸೋಣ. ""ಜಯ 
ಗಂಗೇ ಜಯ ಭಾಗೀರಥೀ ಜಯ. ಜಯ ರಾಮ ದಾಶರಥೀ'' ಗಂಗೇ ದೈವ ರೇಷಯಿದು 


ಎಷ್ಟು ವಿಪರೀತ! ನಮ್ಮ ಭಾಗ್ಯವನ್ನು ನಾವೇ ನಮ್ಮ ಕೈಯಿಂದಲೇ ದೂರ ಸರಸುತ್ತಿರುವೆವೆಲ್ಲಾ 


ಇಂದು |! ಭವಸಾಗರದಿಂದ ನಮ್ಮನ್ನು ಪಾರುಮಾಡುವ ಶ್ರೀವಿಷ್ಣುವಿನ ಅವತಾರನೀತ 
ಶ್ರೀರಾಮ ಸ್ಪತಃ ತಾರಕ ನೀವ ಇವನನ್ನು ಆಚೆಯ ದಂಡೆಗೆ ನಾವು ಪಾರು ಮಾಡಬೇಕೇ? 
ಆಗಲಿ ಆತನ ಪಾದ ಸ್ಪರ್ಶದಿಂದ ನಾವೂ ಭವಸಾಗರದಿಂದ ಪಾರಾಗಿ ಪುನೀತರಾಗೋಣ. 
ಜಯ ಗಂಗೇ ಜಯ ಭಾಗೀರಥೀ ಜಯ ಜಯ ರಾಮ ದಾಶರಧಥೀ. 

ಈಗ ಶ್ರೀರಾಮನು ಹೋಗುತ್ತಿರುವ ದಕ್ಷಿಣ ದೇಶದಲ್ಲಿ ಸೋಬಗೇ 
ಸೋಬಗು. ಇತ್ತ ಅಯೋಧ್ಯೆ ಅಹಲ್ಕೆಯಂತೆ ಶಿಲೆಯಾಗಿ ಬಿತ್ತು. ಅತ್ತ ಕಲ್ಪತರುಗಳು 
ಅಂಕುರಿಸುವವು ಇನ್ನು. ತಂದೆಯ ವಚನ ಪಾಲಿಸುವುದು ಮಗನಾದ ತನ್ನ ಕರ್ತವ್ಯವಂದು 
ಶ್ರೀರಾಮ ಈ ವನವಾಸವನ್ನು ತಾನಾಗಿಯೇ ಸ್ವೀಕರಿಸಿದ. ನಾವೋ ಅವನ ದಾಸರು. ಅಂದ 
ಮೇಲೆ ನಮ್ಮ ಕರ್ತವ್ಯದಿಂದ ನಾವು ದೂರ ಆಗುವುದೇ ? ಅತಿಥಿ ಇರಲಿ ಶ್ರೀರಾಮನಿರಲಿ 
ಯಾರೇ ಇರಲಿ ಅವರನ್ನು ಆಚೆಯ ದಂಡೆಗೆ ಮುಟ್ಟಿಸುವುದು ನಮ್ಮ ಕರ್ತವ್ಯ. ಒಳಿತು 
ಕೆಡಕುಗಳನ್ನು ಶ್ರೀರಾಮನೇ ಬಲ್ಲ ನಾವು ನಮ್ಮ ಕರ್ತವ್ಯವನ್ನು ಮಾಡಿದರಾಯಿತು 
ಇಷ್ಟೇ. 


ಹೇ ಗಂಗೆಯೇ, ಇಂದು ಎಂತಹ ಮಂಗಲಯೋಗವಿದು ನಿನಗೆ! ನಿನ್ನನ್ನು 


ಭೂಮಿಗೆ ತಂದ ಭಗೀರಥನ ವಂಶಜನನ್ನೇ ಇಂದು ನೀನು ಆಚೆ ದಂಡೆಗೆ ಒಯ್ಯುತ್ತಿರುವೆ. 
ಅವನ ಪಾದ ಸ್ಪರ್ಶದಿಂದ ದಕ್ಷಿಣ ದೇಶವನ್ನು ಅಮರ ಮಾಡೋಣ. ಗಂಗೆ ಪಾವನ 


ಶ್ರೀರಾಮನ ನಾಮ ಪಾವನ. ಸರ್ವ ಪಾವನ. ಪ್ರಭೋ ಶ್ರೀರಾಮಚಂದ್ರಾ, ಈ ನಿಮ್ಮ 


ಪ್ರವಾಸ ತ್ರಿದೋಷ ನಾಶಕವಾಗಲಿ. ನಾವು ನಾವಿಕರು. ಸದಾ ನಿನ್ನನ್ನು ಸ್ಥರಿಸುತ್ತಿರುವೆವು ಈ. 
- ಎಂದು ನಾವಾಡಿಗರು ಹಾಡುತ್ತಿದ್ದಂತೆಯೇ ನಾವು ಆಚೆಯ ದಂಡೆಯನ್ನು ತಲುಪಿತು. 


4 
ಹಾ 


ಅಧ್ಯಾಯ 2೪ 

"ಲಕ್ಷ್ಮಣಾ ಇಲ್ಲಿ ಪರ್ಣಕುಟಿ ನಿಲ್ಲಿಸು'' (ರಾಮ) 

ನಿಷಾದ ರಾಜ ಗುಹನ ನಾವಾಡಿಗರು ಶ್ರೀರಾಮಾದಿಗಳನ್ನು ಗಂಗೆಯ ಆಚೆಯ 
ದಂಡೆಗೆ ತಲುಪಿಸಿದರು. ಶ್ರೀರಾಮ ಸತಿ ಸಹೋದರರನ್ನು ಕೂಡಿಕೊಂಡು ವನವಾಸಿಯಾಗಿ 
ಮುಂದೆ ಸಾಗಿದ. ಹಗಲು ಮುಂದೆ ಮಾರ್ಗಕ್ರಮಿಸುವುದು ರಾತ್ರಿ ಎಲ್ಲಿಯಾದರೂ 
ಗಿಡದಡಿಯಲ್ಲಿ ಹುಲ್ಲು ಹಾಸಿಗೆಯ ಮೇಲೆ ಮಲಗಿ, ಅಯೋಧ್ಯೆಯನ್ನು ನೆನೆಯುವುದರಲ್ಲಿ 
ರಾತ್ರಿ ಕಳೆಯುವುದು. ಹೀಗೆ ಮಾರ್ಗ ಕ್ರಮಿಸುತ್ತ ಮೂವರು ಒಂದು ಸಂಜೆ ಭಾರದ್ವಾಜ 
ಮುನಿಗಳ ಆಶ್ರಮವನ್ನು ತಲುಪಿದರು. ಭಾರದ್ವಾಜ ಮುನಿಗಳು ಅವರಿಗೆ ಯಥೋಚಿತ 
ಸ್ವಾಗತ ಕೋರಿ ಆತಿಥ್ಯ ಮಾಡಿದರು. ಮತ್ತು ವನವಾಸದಲ್ಲಿ ವಾಸ್ತವ್ಯಕ್ಕಾಗಿ ಚಿತ್ರಕೂಟ 
ಪರ್ವತ ಸರ್ವಥಾ ಯೋಗ್ಯವೆಂದು ಶ್ರೀರಾಮಾದಿಗಳಿಗೆ ಮಾರ್ಗದರ್ಶನ ಮಾಡಿದರು. 
ತದನಂತರ ಅವರು ತಮ್ಮ ಪ್ರವಾಸವನ್ನು ಮುಂದುವರಿಸಿದರು. ದಾರಿಯಲ್ಲಿ ತನಗೆ 
ಪರಿಚಿತವಲ್ಲದ ಅನೇಕ ಬಗೆಯ ಹೂಗಳ ಕುರಿತು ಜಾನಕಿ ವಿಚಾರಿಸುತ್ತಿದ್ದಳು. ಶ್ರೀರಾಮನು 
ಅವಳ ಜಿಜ್ಞಾಸೆಯನ್ನು ಪೂರೈಸುತ್ತಲೇ ನಡೆದಿದ್ದ. ಇತ್ತ ಲಕ್ಷ್ಮಣ ಪುಷ್ಪಗುಚ್ಛಗಳನ್ನು ಮಾಡಿ 
ಅತ್ತಿಗೆಯ ಕೈಯಲ್ಲಿ ಕೊಡುತ್ತಲೇ ಸಾಗಿದ್ದ. 

ಹೀಗೆ ವನವಿಹಾರ ಮಾಡುತ್ತ ಮಾಡುತ್ತ ಒಂದು ದಿನ ಆ ಮೂವರೂ 
ಚಿತ್ರಕೂಟ ಪರ್ವತವನ್ನು ತಲುಪಿದರು. ಅಲ್ಲಿಯ ಒಂದು ಸಮನಾದ ಮತ್ತು 
ಮನೋಹರವಾದ ಸ್ಥಳದ ಕಡೆಗೆ ಬೆರಳು ಮಾಡಿ ತೋರಿಸುತ್ತ "" ಲಕ್ಷ್ಮಣಾ, ಇಲ್ಲಿ ಈ 
ಮಂದಾಕಿನೀ ತೀರದಲ್ಲಿ ಒಂದು ಗುಡಿಸಲು ರಚಿಸು. ಇದು ಒಳ್ಳೇ ರಮ್ಯ ಸ್ಥಳವಾಗಿದೆ 
ಅಲ್ಲವೇ ? ಚಿತ್ರಕೂಟದ ತಪೋವನವಿದು. ಇಲ್ಲಿ ಅನೇಕ ಮುನಿಗಳು, ಸಾಧಕರು 
ವಾಸಮಾಡಿರುವರು. ಜಾನಕೀ, ನೋಡೀ ಕಡೆಗೆ ನಿಸರ್ಗದ ಶೋಬೆಯನ್ನು | ನಮ್ಮನ್ನು 
ಅದು ಹೇಗೆ ಆಕರ್ಶಿಸುವುದು ನೋಡು! ಇತ್ತ ಪಲಾಶ ಅರಳಿ ನಿಂತಿದೆ. ಅತ್ತ ಬಿಲ್ವ ಬಾಗಿ 
ನಿಂತಿದೆ. ಈ ಕಡೆಗೆ ಭಲ್ಲಾತಕವು ಫಲಭಾರದಿಂದ ಬಾಗಿದೆ. ಮಾನವರ ಕರಗಳು ಇವುಗಳಿಗೆ 
ತಾಗಿದಂತೆ ಕಾಣುವುದಿಲ್ಲ ಪ್ರಿಯೇ ಈ ಬಳ್ಳಿಯನ್ನು ನೋಡಿಲ್ಲಿ! ಬದಿಯಲ್ಲಿಯ ಮರವನ್ನು 
ಅದು ಹೇಗೆ ಅಪ್ಪಿಕೊಂಡು ನಿಂತಿದೆ. ಅಪ್ಪುಗೆಯಲ್ಲಿ ಎಷ್ಟೂ ಸಡಿಲ ಇಲ್ಲ ನೋಡೇ. ಅದೆಷ್ಟು 
ತರತರದ ಹೂಗಳಿವು! ಅವುಗಳ ಬಣ್ಣಗಳನ್ನು ಎಷ್ಟೊಂದು ವರ್ಣಿಸಬಲ್ಲೆವು ನಾವು! ಏನು 
ಸುಗಂಧ ಸೂಸಿದೆ! ಏನೇನು ಬೇಕಿದಕೆ ? ಏನು ಸೃಷ್ಟಿಯ ಸೊಬಗಿದು! ವನದಲ್ಲಿ ಧ್ವನಿ 


೩೮ ಶ್ರೀ ರಾಮಾಯಣ ನಿತ್ಯ ಚಿಂತನ ಸಪ್ತಾಹದ ೩ನೆಯ ದಿನ 
ಕರ್ಣಪಟಲಗಳ ಮೇಲೆ ಬಿದ್ದೊಡನೆ ಈ ಮೂಕ ರಮ್ಯತೆ ದ್ವಿಗುಣಿತವಾಗುವುದು. 
ಲಕ್ಷ್ಮಣಾ ಕೇಳು, ಎಲ್ಲಿಂದಲೋ ಕೋಗಿಲ ಸ್ವರ ಕೇಳಿ ಬರುತ್ತದೆ ತನ್ನ ಸ್ವರವನ್ನು 
ಏರಿಸುತ್ತಲೇ ನಡೆದಿದೆ ಅದು ಗರಿಗಳ ಮೇಲೆ ರತ್ನಗಳನ್ನು ಧರಿಸಿದಂತೆ ಸಮ್ಮಿಶ್ರವಾ 
ನಾದವನ್ನು ಅದು ಮಾಡಹತಿದೆ. ಇಲ್ಲಿ ನೋಡು ಸೀತೇ | ಟೊಂಗೆ ಟೊಂಗೆಗಳಿಗೆ ಜೇನು, _ 
ಹುಟ್ಟುಗಳು! ಅವುಗಳಿಂದ ಜೇನು ಕೆಳಗೆ ಸೋರುತ್ತಿದೆ ನೋಡಿಲ್ಲಿ! ವನ ಸಂಜೀವನವಿದು, 
ಅಮೃತವಿದು ಮಕ್ಷಿಕೆಗಳು ನಮಗಾಗಿ ಇದನ್ನು ಹುಟ್ಟುಗಳಲ್ಲಿ ಸಂಗ್ರ ಹಿಸಿವೆ. ಲಕ್ಷ್ಮಣಾ 
ಸಾವಧಾನವಾಗಿರು, ನಿನ್ನ ಆಯುಧ ಸದೈವ ಸಿದ್ದವಾಗಿರಲಿ. ಅಲ್ಲಿ ಯಾವುದೋ ಪ್ರಾಣಿ 
ಕಾಣಿಸಿಕೊಂಡು ಕ್ಷಣದಲ್ಲಿ ಮರೆಯಾಯಿತು. ಇಲ್ಲಿ ಕ್ರೂರ ಪ್ರಾಣಿಗಳಿಗೇನೂ ಕಡಿಮೆ ಇಲ್ಲ 
ತಿಳಿಯಿತೇ 9 ಲಕ್ಷ್ಮಣಾ ಉಭಯತರಿಗೂ ಒಪ್ಪುವಂತೆ ಲಭ್ಯ ವನದಲ್ಲಿ. ಒಳ್ಳೇ 
ಶುಭಮುಹೂರ್ತಕ್ಕೆ ನಾವಿಲ್ಲಿಗೆ ಬಂದು ತಲುಪಿದೆವು. ಜಾನಕಿಗೆ ಲತಾಬಳ್ಳಿಗಳೇ ಭೂಷಣ. 
ನಮಗೆ ಭಕ್ಶ್ಯಕ್ಕೆ ಮೃಗಗಳಿಗೇನೂ ಕೊರತೆ ಇಲ್ಲಿಇಲ್ಲ ಲಕ್ಷ್ಮಣಾ ಕೇಳಿಲ್ಲಿ ಒಳ್ಳೇ ಗಟ್ಟ 
ಮುಟ್ಟಾದ ಕಟ್ಟಿಗೆಗಳನ್ನು ಶಿಘ್ರ ದಲ್ಲಿ ಕೂಡಿಸಿ ತಂದು ಇಲ್ಲಿ ಸುಂದರವಾದ ಒಂದು 
ಕುಟೀರವನ್ನು ನಿಲ್ಲಿಸು. ಶಾಖಾಪಲ್ಲವಗಳನ್ನೆಲ್ಲ ಅದರ ಮೇಲೆ ಹೊದಿಸು. ಲಕ್ಷ್ಮಣಾ 
ಅದರ ಸುಂದರ ಚಿತ್ರ ಆಕಾಶದಲ್ಲಿ ಬಿಂಬಿಸಬೇಕು ನೋಡು'' ಎಂದು ಶ್ರೀರಾಮಚಂದ್ರ 
ನೆಂದಾಗ ಲಕ್ಷ್ಮಣಾ ಪರ್ಣಕುಟಿ ನಿಲ್ಲಿಸುವ ಕಾರ್ಯದೆಡೆಗೆ ಹೊರಳಿದ. 


ಅಧ್ಯಾಯ ೨೧ 
""ಶ್ರೀರಾಮ ನನಗಿಷ್ಟೇ ಹೇಳಿದ'' (ಸುಮಂತ) 

ಶ್ರೀರಾಮನ ಆಜ್ಞೆಯಂತೆ ಲಕ್ಷ್ಮಣ ಬಹುಬೇಗ ಅವಶ್ಯವಿದ್ದ ಕಟ್ಟಿಗೆಗಳನ್ನು 
ಶಾಖಾಪಲ್ಲವಗಳನ್ನು ಸಂಗ್ರಸಿ ಚಿತ್ರಕೂಟ ಪರ್ವತದ ಮೇಲೆ ಬಹುಬೇಗ ಸುಂದರವಾದ 
ಶ್ರೀರಾಮಾಶ್ರಮವನ್ನು ನಿಲ್ಲಿಸಿದ. ಕೃಷ್ಣಮೃಗದ ಹವನದೊಂದಿಗೆ ಮಂತ್ರಪೂರ್ವಕವಾಗಿ 
ಪರ್ಣಕುಟಿಯ ವಾಸ್ತು ಶಾಂತಿ ಆಯಿತು. ಶ್ರೀರಾಮನು ಲಕ್ಷ್ಮಣ ಸೀತೆಯರೊಂದಿಗೆ 
ಅಂದಿನ ಶುಭಮೂಹೂರ್ತದಲ್ಲಿ ಪರ್ಣಕುಟಿಯನ್ನು ಪ್ರವೇಶಿಸಿದ. 

ಇತ್ತ ಸುಮಂತ ಶ್ರೀರಾಮನ ವಿಯೋಗದಿಂದ ಕರಾಳವಾಗಿ ಕಾಣಸುತ್ತಿದ್ದ 
ಅಯೋಧ್ಯೆಯ ಅರಮನೆಯನ್ನು ಕೆಳಮುಖಮಾಡಿಕೊಂಡು ವಿಷಣ್ಣನಾಗಿಯೇ" 
ಪ್ರವೇಶಿಸಿದ. ಸುಮಂತ ಬಂದನೆಂಬುದು ತಿಳಿದ ಕೂಡಲೇ ನೆಲಹಿಡಿದು ಬಿದ್ದಿದ್ದ. 
ದಶರಥರಾಜ ಹೇಗೋ ಸಾವರಿಸಿಕೊಂಡು ಎದ್ದು ಕುಳಿತು ಕಣ್ಣು ತುಂಬ ನೀರು ತಂದು 


ಬ ಕುತ ಗು ಹತ್‌ A 
- 


ಬೆಳೆಸಿದೆವು ಎಂದು ಹೇಳು. ಮತ್ತು ನನಗಾಗಿ ಅವರ ಪಾದಗಳಿಗೆ ವಂದನೆ ಸಲ್ಲಿಸು. 
ತಂದೆಯ ಪಾದಕಮಲಗಳು ವಂದನೀಯ, ಶತತೀರ್ಥಗಳ ಧಾಮವದು'' ಎಂದ. 

'ಮತ್ತೇನೆಂದ 9 '' ""ಸುಮಂತಾ ಅಂತಃಪುರದಲ್ಲಿಯ ಈರ್ವರು ಮಾತೆಯರು ಅತೀವ 
ದುಃಖದಲ್ಲಿ ಮುಳುಗಿರಲು ಸಾಕು. ಅವರಿಗೆ ದ್ರೈರ್ಯವನ್ನಿತ್ತು ಸಂತೈಸು. ನಾವು ವನದಲ್ಲಿ 
ಸೌಖ್ಯವಾಗಿರುವೆವೆಂದು ಹೇಳಿ ಅವರ ಶೋಕಕ್ಕೆ ವಿರಾಮವೀಯುವಂತೆ ಮಾಡು.'' ಎಂದ. 
ಸೀತೆ ಸುತರು ವನದಲ್ಲಿ ಸುಖದಿಂದ ಇರುವರೆಂದು ಮಾತೆ ಕೌಸಲ್ಯೆಗೆ ಹೇಳು ಅವಳ ಕೈಗಳು 
ನಿತ್ಯ ಟಾ ಇ ಅವಳ ಕಿವಿಗಳು ಮುನಿಗಳಿಂದ ನಿ ನಿತ್ಯ ಸಾಮವೇದವನ್ನು 

ತ "' ಲ್ಸ 

ಸಖೃದಿಂದ ನಡೆಯಲು ತಾಯಿ ಕೌಸಲ್ಯೆ ತಿಳಿಸು . ಪತಿಸೆ ೇೀವೆಯಲ್ಲಿ ಸದಾ ಮಗ್ಗಳಾಗಿರಲಿ 
ಅವಳು. ನಮ ತಂದೆಯ ಜೀವಕ್ಕೆ ವಿ ವಿಶ್ರಮಿಸಲು ಆ ಅವಳ ಹೃದಯವಲ್ಲದೇ ಅನ್ಯ ಸ್ಥಳವೆಲ್ಲಿದೆ 
ಸುಮಂತಾ ನೀನೇ ಹೇಳು 9 ಇನ್ನೊಂದು ಮಾತೆಂದರೆ ಅಭಿಷಿಕನಿಗೆ ಗುಣವಯಗಳು 


ಆಯಿ 
ಬೇಕಾಗಿಲ್ಲವೆಂಬುದನ್ನು ನೆನೆದುಕೊಂಡು ಪ್ರತಿಯೊಂದು ಸಂದರ್ಭದಲ್ಲಿಯೂ ಭರತನಿಗೆ 


ಸಾನಕೊಟ್ಟು ನಡೆಯಲು ಮಾತೆ ಕೌಸಲೈಗೆ ಹೇಳು. ಸುಮಂತಾ ಈ ಎಲ್ಲ ಮಾತುಗಳನ್ನು 
ನನ ಹೆ ಸರಿನೊಂದಿಗೆ ನಾನೇ ರುತ ಆರೇ ವಿನಯದಿಂದ ನೀನು ಹೇಳು 


""ಸುಮಂತಾ, ಯುವರಾಜನಾ ಗಿ ರಾಜಸತ್ತೆಯನ್ನು ಸ್ವೀಕರಿಸಿ ಪ್ರಜಾಜನರನ್ನು 
ಸಮತೆಯಿಂದ ನೋಡಲು ಹೇಳು ಭರತನಿಗೆ.'' ಮನ ನಿಷ್ಕಾಮವಾಗಿರಿಸಿಕೊಂಡು 
ಅಖಂಡ ರಾಜಸುಖ ಆತ ಭೋಗಿಸುವಂತಾಗಲಿ ಎಂಬುದಿಷ್ಟೇ ನಮ್ಮಗಳ ಇಚ್ಛೆ. ತನ್ನ 
ತಲೆಯ ಮೇಲೆ ತಂದೆಯ ಛತ್ರವಿದೆ ಎಂಬುದು ಆತನ ನಿತ್ಯ ಸ್ಮರಣೆಯಲ್ಲಿ ಇರಲಿ ಮತ್ತು 
'ತಂದೆಯ ವಚನವನ ನ್ನ ಪಾಲಿಸುತ್ತ ಅವನ ವೃದ್ಧಾಪ್ಯ ಇ ಗೂ 8 ಭರತನಿಗೆ 

$ಯಲು ಹೇಳು'' ಎಂದ. ಮುಂದುವರಿದು i ಜ್‌ ಇನ್ನಾರಿಗೆ ಏನು ಹೇಳಲಿ 
? ನನ್ನ ಬಂಧು ಭರತ ಶ್ರೀಮಂತ ಭಾಗ್ಯವಂತ ಉದಾರ ಧೀ ಆತ. ಎಲ್ಲ 
ತಿಳಿಯುವುದು. ಆತನಿಗೆ. ಆದರೂ ಸತು ಮಾತು ನನಗೆ ಹೇಳದೇ 


೪೦ ಶ್ರೀ ರಾಮಾಯಣ ನಿತ್ವ ಚಿಂತನ ಸಪ್ತಾಹದ ೩ನೆಯ ದಿನ 
ಇರಲಾಗಲೊಲ್ಲದು ಸುಮಂತಾ - ಅದೇನೆಂದರೆ ನ ನನ್ನ ತಾಯಿ ಪುತ್ರ ವಿಯೋಗಿನಿ . ಆತನ 
ನಡತೆಯಿಂದ ಅವಳಿಗೆ "ಭರತನೇ ರಾಮ' ಎಂದೆನಿಸಿದರಾಯಿತು. ವನದಲ್ಲಿ ಕುಳಿತು ನಾನು 
ಬಯಸುವುದಿಷ್ಟೇ ಸುಮಂತಾ'' ಎಂದ. 


ದಶರಥರಾಜರೇ, ಹೀಗೇ ಹೇಳುತ್ತಿದ್ದಂತೆಯೇ ಕಂಠ ಬಿಗಿದು ಬಂತು. ಮುಂದ» 


ಮಾತನಾಡಲು ಆಗಲಿಲ್ಲ ಅವನಿಗೆ. ಆತನ ಕಣ್ಣುಗಳು ಅಶ್ರುಪೂರಿತವಾದವು. ಗದ್ದದ 
ಸ್ವರದಿಂದಲೇ "" ಬರುವೆವು ಸುಮಂತಾ'' ಎಂದಿಷ್ಟೇ ಹೇಳಿ ಮೂವರು ಕೈ ಎತ್ತಿದರು. ಆ 
ಕರುಣ ದೃಶ್ಯ, ಸೌಮಿತ್ರೀ ಸಹಿತ ಜಾನಕಿ ರಾಮರು ಗಂಗಾತೀರದ ಮೇಲೆ ನಿಂತಿದ್ದು 
ಅವರು ಕೈ ಬೀಸಿದ್ದು ರಾಜರೇ ಈಗಲೂ ನನ್ನ ಕಣ್ಮುಂದೆ ಕಟ್ಟಿದಂತಿದೆ : ಎಂದು ತಾನು 
ಕಣ್ತುಂಬ ನೀರು ತಂದು ಸುಮಂತ ಕೆಳಗೆ ಕುಸಿದುಬಿದ್ದ. 


ಅಧ್ಯಾಯ ೨೨ 

""ಸುತ್ತಲೂ ಕವಿದಿದೆ ಕತ್ತಲು'' ( ದಶರಥರಾಜ) 

ಈ ರೀತಿಯಾಗಿ ಸುಮಂತ ಮಂತ್ರಿ ರಾಜಾ ದಶರಥನಿಗೆ ಶ್ರೀರಾಮನ 
ನಿರೋಪವರುಹಿದಾಗ ದಶರಥಮಹಾರಾಜನ ಅವಸ್ಥೆಯು ತುಂಬಾ 
ಕರುಣಾಜನಕವಾಯಿತು. ಅಶ್ರುಗಳ ಧಾರೆ ಇಟ್ಟಿತು. ಉಸಿರಾಡಿಸುವುದು ತೀವ್ರಗೊಂಡಿತು. 
ಶೋಕಾತಿಶಯದಿಂದ ಅವನ ಕಂಠ ಬಿಗಿದು ಬಂತು. ತನ್ನ ಮೇಲೆ ತಾನೇ ಕೋಪಗೊಂಡು 
ತನ್ನ ಕೈಗಳನ್ನು ತಾನೇ ಅದುಮಿ ಕೊಳ್ಳುತ್ತ ಬಡಬಡಿಸ ಹತ್ತಿದ. ಅವನ ಮೂವರು 
ರಾಣಿಯರು ಅಲ್ಲದೇ ಅರಮನೆಯಲ್ಲಿಯ ಸಮಸ್ತ ಜನರು ಆತನ ಸುತಲೂ ನೆರೆದರು. 
ಚಡಪಡಿಸಿ ಏಳುವ ಪ್ರಯತ್ನ ಮಾಡುತ್ತಿದ್ದಾಗ ಜೋಲಿ ಹೋಗಿ ಪುನಃ ಕೆಳಗೆ ಕುಸಿದ. ಪುನಃ 
ಒಮ್ಮಿ ೦ದೊಮ್ಮೆ ಅವಸಾನ ಬಂದಂತಾಗಿ ಭ್ರಮೆಯಲ್ಲಿಯೆ ಯೇ ಮಾತಾಡಲಾರಂಬಿಸಿದ 

ಲ ಸುತ್ತಲೂ ಕವಿದಿದೆ ಕತ್ತಲು. ಈ ನನ್ನ ಕ್ಷೀಣ ದೇಹ ನನ್ನಪ್ರಾ ಣಕ್ಕೆ ಆಧಾರವೀ 
ಯಲು ಸಮರ್ಥವಾಗೊಲ್ಲದು. ಹಾ। ನೆನಪಾಯಿತು ನೆನಪಾಯಿತು ಇಚ ನನಗೆ. 
ಶಬ್ದವೇಧಿಯಾದ ನಾನು, "ಅಂದು ಭೀಷಣ ಮೃಗ ಒಂದು ನೀರು ಕುಡಿಯುತ್ತಿದೆ ಎಂದು 
ಭಾವಿಸಿ, ಬಿಟ್ಟ ಬಾಣದಿಂದ ಆ ಬ್ರಾಹ್ಮಣ - ಶ್ರವಣ ಹತನಾದ. ಅಂದು ಆ ವಿಪ್ರನ ಅಂಧ _ 
ಪಿತನಿಗಾದ ಅಪಾರ ದುಃಖ ಇ-೦-ದು ನೆ-ನ-ಪಾ-ಯಿ-ತು ನ-ನ -ಗೆ. ಅಂದು 
ಕಂಪಿಸುತ್ತಿದ್ದ ಆ ವೃದ್ಧಪಿತನ ಧ್ವನಿಯು ಯಮದೂತನ ಶಂಖನಾದದಂತೆ , ಇಂದು ನನ್ನ 
ಕಿವಿಗಳಲ್ಲಿ ಗರ್ಜಿಸಹತ್ತಿದೆ! ಹಾ । ಅ-ಂ-ದು ಅ-ವ-ನಿ-ತ್ತ ಶಾ-ಪ "" ದಶರಥಾ 
ನ-ನ್ನ- ಂತೆ-ಯೇ ನೀ-ನೂ ಪು-ತ್ರ ವಿ-ಯೋ-ಗ-ದಿ-ಂದ ಬ-ಳ- ಲು-ತ್ತ 


ಮ-ರ-ಣ-ಹೊ-ಂದು'' ಎಂದುದು ನೆ-ನ-ಪಾ-ಯಿ-ತು. ತ-ಪ್ರೀ-ತೇ ಆ 
-ಬ್ಬಾ-ಹ್ಲಣ-ನಿ-ತ್ತ ಶಾ-ಪ? ಅ-ಂದ-ಮೇ-ಲೆ ಅ-ವ-ನ-ಂತೆ- ಯೇ ನಾ-ನೂ 
ಬ-ಳ-ಲು-ತ್ತ ಮ-ರ-ಣ ಹೊ-ಂದು-ವು-ದು 
ಖ-ಚಿ-ತ. ಇನು ಆ ರಾಮನ ಕರಗಳ ಸ್ಫರ್ಶವಲ್ಲಿ ನ ನಗೆ? ಅವನ 
ನಾಷಣವೆಲ್ಲಿಯದು 2? ಏನು ಎಂತಹ ಅತೃಪ್ತ ಜೀವನ 
ನನ್ನನ್ನು ೫೫... ಸಮರ್ಥ ರಾಜಕುಮಾರನನ್ನು ನಾನೇ ವನಕ್ಕೆ 
| ಎಂತಹ ದುರ್ದೈ ೯ವ ನನ್ನದು ಈ ನ ನನ್ನ ಮರಣ ಸ ಮಯದಲ್ಲಿ 
ಂತಾದನಲ್ಲ! ಎಂತಹ 'ಜನ್ಮವಿದು | 'ಆದುದೆಲ್ಲ ನಡೆದುದೆಲ್ಲ 
ಕ ವಂಚೆನೆಯಲ್ಲ ಬೇರಿನ್ನೆ ಮು ? ನನ್ನ ಜೀವನದ ಬಂಧನವು ಹರಿಯಲೊಲ್ಲದಲ್ಲ! 
ಮೋಕ್ಷದ ದ್ವಾರ ಎಂದು ಯಾವಾಗ ತೆರೆಯುವುದಿನ್ನು ? ಹಾ !ತಿಳಿಯಿತು. ಕರ್ಮದ 
ಭೋಗವಿನ್ನು ಮುಗಿಯಲೊಲ್ಲದಲ್ಲ ಎಂದು ಸಂಚಿತ ಬೆದರಿದೆ. ಅಂದಮೇಲೆ ಮೋಕ್ಟದ 
ದ್ವಾರ ಅದೆಂತು ತೆರೆದೀತು ? 
ಕುಂಡಲ ಮಂಡಿತ ನಯನ ಮನೋಹರ ಶ್ರೀ ರಾಮನ ವದನ ಸುದಾಕರನು 
ನನಗಾವರಿಸಿದ ಈ ಕಗ್ಗತ್ತಲೆಯಲ್ಲಿ ಅರಳಿ ಕಾಣಬಹುದೇ? ಆತೆ ಹಾಗೆ ಹೋಗುತ್ತಿರುವಾಗ 
; ಪಾಪಿಯ ಮೇಲೆ ತಂಪಾದ ತನ್ನ ಕಿರಣಗಳೆರಡು ಎಸೆಯಲಾರನೇ ೧? ಆ- 'ಜ-ರೇ- 
ಇಂತಹ ಅಘಟಿತ ಘಟನೆಗೆ ಅವಕಾಶವೆಲ್ಲಿದೆ ? ಸ್ವರ್ಗಸುಖವನ್ನು ನಾನೇ ದೂರ ನೂಕಿದೆ. 
ಎಲ್ಫೆ ಕೈಕೇಯೀ $s ದುಷ್ಟಳೇ 5 ಕು-ಟಿ-ಲ-ಳೇ ಕೇಳಿಲ್ಲಿ. ಭಾಗ್ಯದ ಜೊತೆ ನಿನ್ನ 
ಸೌಭಾಗ್ಯವನ್ನೂ ಕೂಡ ಈ ಕ್ಷಣದಲ್ಲಿಯೇ ಕಳೆದು ಕೊಳ್ಳವಿ. ರಾಮ ಜಾನಕಿಯರು ಮಾನವ 
ಲೋಕದ ದೇವತೆಗಳೇ ಆಗಿರುವರು ಎಂಬುದನ್ನು ಪ್ರತ್ಯಕ್ಷ ಕಾಣುವವರು ಎಂತಹ 
ಭಾಗ್ಯವಂತರು ! ಎಂತಹ ಸೌಖ್ಯ ಅವರದು ! ಸ್ವರ್ಗ ಸುಖ ಎಂಬುದು ಬೇರೆ 
ವಿನಿರಬಹುದು? 
ಎಲೇ ನನ್ನ ಅದೃಷ್ಟವೇ, ರಾಮನೆಂದು FR ug. ನೀನೇನಾದರೂ 
ಹೇಳಬಲ್ಲೆಯಾ ? ಪ್ರಿ ೫ ೫% ಸ-ಲ್ವೇ -5 ಸು-ಮಿ-ತ್ಕೇ ಉ-ರ್ಮಿ-ಳೆ-ಯ-ರೇ 
ಕ್ಹಮಿಸಿರೆನ್ನ. ಪ್ರ-ಜಾ-ಜ-ನ-ರೇ ಕ್ಚಮಿಸಿರೆನ್ನ, ಚತತ ನಾನಿನ್ನು. ಅನತಿ ದೂರ 
ಇರಟರುವೆ. ಸುಖ ದುಃಖದ ಆಚೆಗೆ ನಡೆದಿರುವ ನಾನು. ನನ್ನ ರಾಮ ತನ್ನ ತಂದೆಯನ್ನು 
ಮಿಸುವ. ಅಂತ್ಯ ಕಾಲದಲ್ಲಿಯ ಗಂಗೋದಕ ಪಾನದಂತೆ ಈ ನನ್ನ ಅಂತ್ಯ ಕಾಲಕ್ಕೆ ಪ-ತಿ- 3 


-ವ-ನ ಮೇ- ಘ-ಶ್ವಾ-ಮ ರಾಮ ಲಕ್ಷ್ಮಣ ಸೀ-ತಾ- ರಾ- ಮ” ಎಂದು ಗವ 


ಇ 
i 
NC 
| 
© 
| 
ತ 
ಇ) 
ಕಿ 
| 
0 
ಐ 
ತ್ರಿ 


ಶ್ರಿ 
ಎ೨ ಸ 
dL 
೩. GL 
&7 
೨ 
(॥ 
ಸ ) 
ತ 
L ತ್ರೆ 
೯ 
(ಕ್ಮ 
2೭ 
೨ 


ಟಿ 


ಕ್ರಿ 


“CL 
24 
a 
acl 3 

ಹ 
೨ 

i et 


QL 

21 

J 

3 

% 
ಆ 3 
98 ಮ 


ಛಃ 

et 
ಸ 
1 
6 
(Go 
ತ 
ತ 
CN 


(Ch 
GL 


de; 


3 


೩ po ತ ಪ್ರ ಇವ ದ ಇರ್‌ ದದ್‌ ಕ್ಸ ಪವ ಬಡ್‌ ಆಗ 
೪೨ ಲೀ To OE ಇತ್ತಿ ಬರಿತೆಬ ಸಹಾಹದ ಪನಿಯ ದಿನ 
ಗ ಆಸಾಡ್‌, 


ಜಯ ಜಯಕಾರ ಮಾಡುವೆ - ಪ್ರೀ ರಾಮ - ಶ್ರೀ55 ರಾಮ- ದಹ! 
ರಾ5 5 ಮ ಎಂದು ಅನ್ನುತ್ತಿದ್ದಾಗಲೇ ದಶರಥರಾಜ 


ಅಧ್ಯಾಯ ೨೩ 
""ಮಾತೆಯಯಲ್ಲ ನೀ ವೈರಿಣಿ'' ( ಭರತ) 


ಈ ಅವಸ್ಥೆಯಲ್ಲಿಯೇ ದಶ ಕಟಟ ಜನ ಪ್ರಾಹೋತ್ವ ಮಣವಾಯಿತು. 
ರಾಜನ ಮರಣದಿಂದ ನಗರದ ತುಂಬಲ್ಲ ಹಾಹಾಕಾರವೆದ್ದಿತು. ಪಸಿಷ್ಠಾದಿ ಮುನಿಗಳು 
ಎಲ್ಲರನ್ನೂ ಸಾಂತ್ವಾನ ನ ಪಡಿಸುತ್ತ ಒಳ್ಳೇ ಸಂಯಮದಿಂದ ಈಪ ಪ್ರ ಸಂಗವನ್ನು ದಾಟಿಸಿದರು. 
ಭರತನನ್ನು ಕರೆತರಲು ನಂದಿಗ್ರಾಮಕ್ಕೆ ದೂತನನ್ನು ಕಳಿಸಿ ಆಯಿತು. ದಶರಥರಾಜ ನಮರಣ 
ವಾರ್ತೆಯನ್ನು ದೂತ ಬುದ್ದಿ ಪುರಸ್ಕರವಾಗಿ ಭರತನಿಂದ ಬಚ್ಚಿಟ್ಟ. ಶ್ರೀರಾಮನ 
ಯುವರಾಜ್ಯಾಭಿಷೇಕ ಜರುಗುವುದೆಂದು ಭಾವಿಸಿ ಲಗುಬಗೆಯಿಂದ ಭರತ ಅಯೋ 
ಬಂದ. 

ಅನಾಥವಾದ ಅಯೋಧ್ಯ ಭರತನಿಗೆ ಅತ್ಯಂತ ಉದಾಸೀನವಾಗಿ ಕಂಡಿತು. 
ಕೈಕೇಯಿಯು ಭರತನನ್ನು ಕಂಡೊಡನೆಯೇ ಅವನಿಗೆ ನಡೆದ ವಿ ಜಾಸ್‌ ತಿಳಿಸಿ 
ಶೀಘ್ರದಲ್ಲಿ ಔರ್ಧ್ವ ದೈಹಿಕ ಎದಿಗಳನ್ನು ಮುಗಿಸಿ ರಾಜ್ಯ ಸಿ ಸ್ವೀಕರಿಸಬೇಕೆಂದು 
ಆಜ್ಞಾಪಿಸಿದಳು. ಕೈಕೇಯಿಯ ಈ ಸ್ವಾರ್ಥಭರಿತ ಸ ನು ಕೇಳಿ ಭರತನಿಗೆ 
ಅಸಹನೀಯ ಸಂತಾಪವಾಯಿತು. ಆತನ ಕ್ರೋಧ ಮೇರೆ ತಪ್ಪಿತು. "" ಕೈಕೇಯೀ ನೀನು 
ನನ್ನ ಮಾತೆಯಲ್ಲ, ವೈರಿಣಿ'' ಎಂದು ಗುಡುಗಿದ. ಮುಂದುವರಿದು - ' 

'"ಅಶ್ಚಪತಿಯ ಕನೈಯೂ ನೀನಲ್ಲ, ನನ್ನ ಮಾತೆಯೂ ನೀನಲ್ಲ ಮೂಡಳೇ, 
ಧರ್ಮಾತ್ಮರ ವಂಶದಲ್ಲಿ ಜನಿಸಿ ಎಂತಹ ಹೀನ ಕೃತ್ಯ ಮಾಡಿದಿ ? ಪತಿವ್ರತೆಯಾದವಳು 
ಮ ಪತಿಯ ವಧೆ ಬಯಸುವಳೇ 9) ಏನು ನಿನ್ನ ಅಧಃಪತನವಿದು! ಆತ್ಮ ಘಾತಕಿ! 
ನೀನು ಶಾಖೆಗಳೊಂದಿಗೆ ವೃಕ್ಷವನ್ನು ಕಡಿದೊಗೆದು, ಆಮೇಲೆ ಅದು ಬೆಳೆದು 
ಪಲವನೀಯಬೇಕೆಂದು ಬಯಸುವುದು 'ಆತ್ಮಘಾತ ಜ್ಞಾನ? '' ಎಂದು ವರ್ಣಿಸಿರುವರೇ 
ಹೇಗೆ ನಿನ್ನ ಆತ್ಮಘಾತಕಿ, ಜ್ಞಾನವಿದು. ಒಂದು ವೇಳೆ ನಿನ್ನ ಮಾತಿಗೆ ಒಪ್ಪಿ ನಿನಗಾಗಿ ನಾನು 
ರಾಜ್ಯ ಸ್ವೀಕರಿಸಿದರೆ ಇಕ್ಟ್ಟಾಕು ವಂಶದ ಕೀರ್ತಿಗೆ ಕಲಂಕ ತಟ್ಟೀತೆಂಬುದರ ಅರಿವಾದರೂ 
ನಿನಗಿದೆಯೇ ದುಷ್ಪಳೇ? ವನಕ್ಕೆ ನನ್ನ ಅಣ್ಣನನ್ನು ಅಟ್ಟಿದಿ. ತಂದೆಯನ್ನು ಸ್ವರ್ಗಕ್ಕೆ ಕಳಿಸಿದಿ. 
ನನ್ನ ಅಣ್ಣ ರಾಮ ವನಕ್ಕೆ ತೆರಳುವಾಗ ಅವನಿಗೆ ನಾರುಬಟ್ಟೆಯನ್ನು ಕೊಡುವಾಗ ನಿನ್ನ ಕೈಗಳು 


೭ 


ಸುಡಲಿಲ್ಲವೇ? ನೀಚಳೇ 55 ಒಂದುಕ್ಷಣ ಕೂಡ ನನ್ನೆದುರು ನಿಲ್ಲಬೇಡ. ಹೊರಡಿಲ್ಲಿಂದ 
€ಗಾಚೆಗೆ, ಅಡವಿಯ ಪಾಲಾಗಿ ಟಃ 

ಹಾಯ್‌ ! ಹಾಯ್‌! ಈ ಭರತನಿಂದು ನಿರಾಧಾರನಾದ | ಆಸರವೆಲ್ಲಿದೆ 
ಶಿವನಿಗೆ ? ನಿಪುತ್ರಿಕಳೇ ವೈಧವ್ಯದಿಂದ ಇನ್ನು ಎಲ್ಲಿ ಬೇಕಾದರೂ ಬೇಕಾದಷ್ಟು ಮೆರೆ 
ಕೋಗು. ಆದರೆ ಫಾ ನಿನ್ನ ನೆರಳು ಮಾತ್ರ ನಮ್ಮ ಈ ಪವಿತ್ರ ಪ್ರಾಸಾದದಲ್ಲಿ 
ರಘುವಂಶದ ಸಿಂಹಾಸನದ ಮೇಲೆ ಬೀಳದಿರಲಿ ಎಂದಿಷ್ಟೇ ನನ್ನ ಇಚ್ಛೆ. ಪತ ನಿನ್ನ 
ಕಂಡೊಡನೆಯೇ ಈ ನನ್ನ ಖಡ್ಗ ನಿನ್ನನ್ನು ವದೆ ಮಾಡಲು ಹಾತೊರೆಯುತ್ತಿದೆ. ಆದರೆ ನೀನು 
ರಾಮನ ತಾಯಿಯೂ ಆಗಿರುವುದರಿಂದ ನಿನ್ನ ಮೇಲೆ ಖಡ್ಗವನ್ನು ಹೇಗೆ ಎತ್ತಲಿ 9 ನಿನ್ನ 
ವದೆ ಮಾಡಿದರೆ ಆ ನನ್ನ ಇಬ್ಬರು ಮಾತೆಯರು ನನಗೆ ಕುಪುತ್ರ ಂಡಾಕಿಯ ಭಯ ನನಗೆ. 
ಇದರಿಂದಲೇ ಇಂದು ನೀನು ತ್‌ ಡೆ. 

ಮಾತೆ ಕೌಸಲ್ಯೆ, ಸೌಮಿತ್ರೆಯರನ್ನು ಹೇಗೆ ಕಾಣಲಿನ್ನು ನಾನು ? ಎಂಥ 

ಶಬ್ದಗಳಿಂದ ಮತ್ತು ಹೇಗೆ ಅವರ ಶೋಕವನ್ನು ಶಾಂತ ಮಾಡಲಿ ? ಮೂರು ಲೋಕಗಳೂ 
ಉದಾಸೀನವಾಗಿ ಕಾಣುತಿರಬಹುದು ಅವರಿಗೆ. ಇನ್ನು ನಗರವಾಸಿಗಳಿಗೆ ಯಾವ ರೀತಿಯ 
ಮಾತುಗಳಿಂದ ಸಾಂತ್ವನ ಹೇಳಲಿ ? ಅವರಿಗೆ ತಿಳುವಳಿಕೆ ಹೇಗೆ ಕೊಡಲಿ 9 ಅಣ್ಣ 
ರಾಮನಿಲ್ಲದ ಈ ಪ್ರಾಸಾದ ವನಕ್ಕಿಂತ ನಿರ್ಜನವೆನಿಸಹತ್ತಿದೆ ನನಗೆ. ಆದುದರಿಂದ 
ರಾಮನೆಲ್ಲ ಯೇ ಇರಲಿ. ವನವನ್ನೆಲ್ಲ ಲ್ಲ ತಿರುವು ಹಾಕಿ ಅವನನ್ನು ಶೋಧಿಸಿ ಮರಳಿ 
ಅಯೋಧ್ಯೆಗೆ ಅವನನ್ನು ತರುವೆ. ಇದು 'ನನ್ನಷ್ಟ ತಿಜ್ಞೆ, ನನಗಾರೂ ಅಡ್ಡಿ "ಏರಜೇಡಿರಿ ನಾನಿನ್ನು 
ತಡೆಯಲಾರೆ. ಸುಮಂತಾ ನಡೆ ಏಳು ತಡಮಾಡಬೇಡ. ಶ್ರೀರಾಮನ ಶೋಧೆಗೆ -. ಒಂದು 
ಲಕ್ಷ ಸೈನ್ಯ ಹೊರಡಬೆಕೆಂದು ಸೈನ್ಯಾಧಿಕಾರಿಗೆ ಕರೆ ಕೊಡು. ಅಭಿಷೇಕೋತ್ಸವಕ್ಕೆಂದು ವೇದ 
ಮೂರ್ತಿಗಳಾದ ಮುನಿಗಳು ಜೊತೆಗೆ ಇರಲಿ. ರಾಮನು ಎಲ್ಲಿಯೇ ಇರಲಿ. ಅವನ ಈ 
ಈ ರಾಜ ಮುಕುಟವನ್ನು ಅವನಿಗೆ ಅರ್ಪಿಸಬೇಕೆಂಬುದೇ ನನಗೆ ಧ್ಯಾಸ. ಇದೊಂದೆ ಆಸೆ 
ಈಗ ನನಗಿದ್ದುದು. 


೯ 


ಅಧ್ಯಾಯ ೨೪ 
"" ಸಾವಧಾನ ರಾಘವಾ '' (ಲಕ್ಷ್ಮಣ) 
ಈ ರೀತಿಯಾಗಿ ಇಷ್ಟು ಕಠೋರ ಶಬ್ದಗಳಿಂದ ಕೈಕೇಯಿಗೆ ನಿರ್ಭತ್ಸನ ಮಾಡಿ 
ಶ್ರೀರಾಮನ ಶೋಧಕ್ಕಾಗಿ ಚತುರಂಗ ಸೇನೆ ಸಹಿತ ಅಯೋಧ್ಯೆಯಿಂದ ಹೊರಬಿದ್ದ. 
ನಗರವಾಸಿಗಳು ಹೊರಟರಲ್ಲ ದೇ ಕೌಸ ಲೈ, ಸುಮಿತ್ರೆಯರೂ ಆತನನ್ನು ಹಿಂಬಾಲಿಸಿದರು 


ಹಿ ಸ್‌ 
ಜೊತೆ ವನವಾಸಿಯಾಗಿ ಎ ಬಃ ] ನರತನಾದರೂ ನಾರು 
ಬಟ್ಟೆಯನ್ನುಟ್ಟು ಶ್ರೀರಾಮ ಲಕ್ಷ್ಮಣರಂತೆಯೇ ತಪಸ್ವಿಗಳ ವೇಷ ಧರಿಸಿದ. ರಾಮ 
[0 ww Rod ಎ 


ಲಕ್ಷ್ಮಣರು ಹೋದ ಮಾರ್ಗದಿಂದಲೇ ಈ ಜನಸ್ತೋಮ ಸಾಗಿ ಭಾರದ್ವಾಜ ಮುನಿಗಳ 
ಆಶ್ರಮ ಚಾ 1 Wes sits ಪರ್ವತದ ಮೇಲೆ ಇರುವನೆಂದು ಭರತನಿಗೆ 
ನ್ನದೊಂದಿಗೆ ಚಿತ್ರಕೂಟ ಪರ್ವತದ 


ಇತ್ತ ರಾಮ ಲಕ್ಷ್ಮಣ ಸೀತೆಯರು ಚಿತ್ರಕೂಟ ತಮ್ಮ ಪರ್ಣಕುಟೀರದ 


ಪರಿಸರದಲ್ಲಿ ವಿಪರಿಸುತ್ತಿದ್ದರು. ಹ ಒಮ್ಮಿ ೦ದೊಮ್ಮೆ ಉತ್ತರ ದಿಕ್ಕಿನೆ ನೆಡೆಗೆ ಮುಗಿಲೆತ್ತರ 
ಹುಡಿ ಎದ್ದ 0ತೆ ಕಂಡಿತವರಿಗೆ. ಕಿವಿ ಗಡಚಿಕ್ಕುವಂತಹ ಸ ಕೇಳಿಬಂತು ಸದೈವ 
ಜಾಗರೂಕ ನಾಗಿರುವ ವೀರಬಾಹು ಲಕ್ಷ್ಮಣ ಅದನ್ನು ನಿರೀಕ್ಷಿಸಿ ತುಂಬಾ ಲಗುಬಗೆಯಿಂದ 
ಶ್ರೀರಾಮನಿಗೆ ಹೇಳಹತ್ತಿದ. 
"“ರಾಘವಾ, ಜಾನಕಿಯನ್ನು ಆಶ್ರಮದೊಳಗೆ ಕಳಿಸು, ಬಿಲ್ಲನ್ನೆತಿ ಕೈಯಲ್ಲಿ ಹಿಡಿ. 


ಯಾರೋ ಶ ಕಡೆಗೆ ನಮ್ಮ ಮೇಲೆ ಸಾಗಿ ಬರುವಂತೆ ತೋರುತ್ತದೆ. ಸಾವಧಾನ, ರಾಘವಾ 
ಕೇಳು, ಮೇಘ ಗರ್ಜನೆಯಂತೆ ಕಾನನದಿಂದ ದ್ವನಿ ಕೇಳಬರಹತ್ತಿ ದೆ. ಶ್ವಾಪದಗಳು ಪ್ರ ಧ್ವನಿಗೆ 
ಬೆದರಿ ತಿನ್ನುತ್ತಿದ್ದ ತಮ್ಮ ಭಕ್ಷ್ಯವನ್ನೇ ಬಿಟ್ಟು ಓಡಹ ಹತ್ತಿವೆ. ತನ್ನ 'ನಡುಗನ್ನು ನಿಲ್ಲಿಸಿ ಕುರುಂಗ 
ಕಿರುಚ ಹತ್ತಿದೆ. ಧೂಳು ನಭಕ್ಕೇರಿದೆ. ರಾಮಾ, ಯಾರದೋಸೆ ಸೈನ್ಯ ಬರುತ್ತಿರುವಂತೆ 
ಕಾಣಿಸ ಹತ್ತಿದೆ. ಬು] ಗುರುತು ಮಾತ್ರ ಸಿಗಲೊಲ್ಲ ಬದು. 'ಉತ್ತರದಿಕ್ಕಗೆ ಆ ಜನ 
ಏನೀ ತರ್ಕ ಮೋ. ಯಾತಕ್ಕಾಗಿ ಅವರು ಈ ಕಡೆಗೆ ಬರುತ್ತಿರಬಹುದು ರಾಘವಾ? ಮಾನವರ 
ವಸತಿಯೇ ಇಲ್ಲದ ಈ ವನದಲಿ ನಡೆಯುತ್ತ ಯಾರು ಬರುತ್ತಿರಬಹುದು? ಅದೇನೇ ಇರಲಿ. 
ಆ ತಾಲ ವೃಕ್ಷ ವನ್ನೆ ರಿ ಅದೇನಿದೇಯೋ ನೋಡುತ್ತೇನೆ ನಾನು ಆದರೆ ನೀನು ಮಾತ್ರ ಕೆಳಗೆ 
ಬಿಲ್ಲು ದಂದ ಸಿದ್ದನಾಗಿರು. ತನ್ನ ಶೌರ್ಯದ ವೈಭವವನ್ನು ತೋರಬೇಕೆಂಬುವ 
ಅದಾವ ವೀರನೋ ನೋಡೋಣ.'' 
"ಹಾ! ರಾಘವಾ ಕಾಣಿಸೀತು ನನಗೆ. ಸೈನ್ಯದ ಕಾಲ್ದಳ ಅದೆಷ್ಟೋ ಓಡಿ 
' ಬರಹತ್ತಿದೆ. ಆನೆ ಕುದುರೆಗಳು ಧಾವಿಸಹತ್ತಿವೆ. ಹಾ! ರಾಘವಾ, ರಥವು ಯಾರದಿದು? 
ರಥದಲ್ಲಿ ನಿಂತ ಶ್ರೇಷ್ಠ ಪುರುಷನಾರಿರಬಹುದು 9? ಮಹಾರಧಿಯಂತೆ ಕಾಣಿಸುತ್ತಾನೆ ಆತ. 
ರಾಮಾ ಆಕೃತಿಯಲ್ಲಿ ಧೀರ್ಫ್ಥಬಾಹು, ನಿನ್ನಂತೆ ಶ್ಯಾಮಲ. ಬಂಧುಗಳನ್ನು ಶೋಧಿಸಿ 
ಅವರೊಡನೆ ಯುದ್ದ ಮಾಡಲೆಂದು ಭರತನೇ ಬಂದನೇನು ಮತ್ತೆ? ಹೇಡಿ ಆ ಭರತ. 


€ 


ದಿ 


ಫು 


ಧ್ಯಾಯ ೨ 


ಆ 


ಲು 


ಲ. ಶತ್ರುಗಳ 


ಅವರು ಬಂದಾದಾರೂ ಬರಲಿ, ಅವರನು 


pe 


ಪ 


ಹೀನ ಜನ ಅವನನು 
ಬಿ 


ಡೋಣ. ರಾಮಾ, ಅವರು 
ತ್ತ್ವ 


a 
fe 


ಲ 


ಗ 


ಬ. 
ಬಾಲಕನೆಂದು ಕಮ್ಮ 


ದೆ ಬರಲಿ. ಅವನ ಗಂ 


ಇ 
ಠ್‌ 
ಗು 


ಭೂ ರಾಗ 
"ರಾಟೆ 
ರ್ಜಲ ಕಾಲೆ ಖಡಿ 
ದಲಿ ಶತು, 
ಲ್‌ಿ ಲ 


(ಸ, 


() | 
8 ಗ್ಗೆ 


8 
HB 
ಇ, 
lL 
ಟ್ರ 
ಮ್ತ 
ಟ್ರ ಗತ 
[3 ಬ, 
HN ೪ 
B- 
| 
6 
1 
ಸ 
5 B 
1 


೦್ಮ 


೬ 


ಬರಲೊಲ. ಆತ ಮುಂದುವರಿದು - ""ರಾಮಾ, 
€ 9 ಏನು ನಡೆದಿದೆ ಇದು ? 


J 


೯ 


ಅಂಕೆ ಮೀರಿತುರಾಮ ಅದೆಷು 


€ಧ 
ಸಿರುವ 


ದಿ 


~ 


(ಳ್‌ 
Nn 
ಕ್ರ 


೧ 
tA 


ಮ 


ೀದಿಸಿದರೂ ಆ 


ಳ್ಳ 
೧ 


. ¥_೧ 
೪ BE 
Dp 
ಎ ಶ್ರ 
ply, 
NRCC 
(2 RSS: 
೧ ವು 
Bx Bg 
3 ೪1 
SCN 
ರಜ ಭ್ರ 
ಜಡ 
5B 
ಗಾ? ಬ 
ಗಂ 
2 17 ೨ 
“ಇಳ ಟ್ರಿ be 
B48 
8 ೌ ೧೯ 
ST 
(ತ್ರಿ 
ನ ಚ್‌ಖಿ 15 
Ba 
Bx 
ಆ BBG 
ಬೆ ಲ ೧ 
ಇ ಟ್ಗ ಛಂ 
ತ 13 ಇ" 
ತ್ತ 
w 3 1 
HR 
Jd) [ತ್ತಿ 


ಸಪ್ಮಾಹದ ೩ನೆಯ ದಿನ 


1೧೧ I 


PY 


೦ ಮುಕಿಂಚ ವಿಂದತಿ ॥೧೨ 11 


po 


ಧ್ರ 


ke] 


ಭು 


é 


ಪಾತಾಲ ಭೂತಲ ವ್ಹೋಮ 


ಭಾಗ: 


೧ 


ಎಸ್ಸಿ 


ಘಿ 


ಅಧ್ಯಾಯದೊಂದಿಗೆ ಶ್ರೀರಾಮಾಯಣ ನಿತ್ಯ ಚಿಂತನ 
ಮುಗಿದುದು. 


ರಾಮರಕಾ 


Ka ಬ್‌ 
೨೭೧೦ ವಿತ್ತ ಚಿಂತವ 
ಜಿ 


py 
ನಿ 


೪ ॥ 


ಸಿ 


ಲೋಕನಾಂ ರಾಮಃ ಶ್ರೀಮಾ 


ಖಲ 


ಆರಾಮಃಕಲವಕಾಣಾಂವಿರಾಮಃ ಸಕಲಾ ಪದಾಮ್‌! 
ರಾಮ ಸೀ 


ಈ 


೦ 
4 


1 


[ 
ತ್ರೈ 
೮. 
ಗ್ಗ 
6 6 
8 8 
ಚ 
ಚೆ 
8 
ತ 
2 
Rg 
ಸಃ 
೫೫ 
x 6 
32 
ಕ್‌ 


ಜಯ ಜಯ ರಘುವೀರ ಸಮರ್ಥ 


ಸಪಾಹದ ೪ನೆಯ ದಿನ 


ಧಾನ್ಯ ಶ್ಲೋಕ :- | 
ಧ್ಯಾಯೇದಾ ಜಾನುಬಾಹುಂ --------- ಮಂಡನಂ ರಾಮಚಂದ್ರಂ 
ಇತಿಧ್ಯಾನಂ 
“ಜಯ ಜಯ ರಘುವೀರ ಸಮರ್ಥ'' 
ಪೂರ್ವಕಥಾನುವಾದ :- ಶ್ರೀರಾಮನು ಲಕ್ಷ್ಮಣನನ್ನು ಶಾಂತಗೊಳಿಸಿದ. ತಾಯಿಗೆ ವೃದ್ಧ 
ತಂದೆಯನ್ನು ನೋಡಿಕೊಂಡಿರುವುದೇ ಧರ್ಮವೆಂದು ತಿಳಿ ಹೇಳಿದ ಸೀತಾದೇವಿಯ ನಿರೋಪ ಪಡೆಯಲೆಂದು 
ಳಮಂದಿರಕ್ಕೆ ಬಂದಾಗ "" ರಾಘವನೆಲ್ಲಿಯೋ ಅಲ್ಲಿಯೇ ಸೀತೆ'' ಎಂದು ಅವಳು ವನಕ್ಕೆ ಹಿಂಬಾಲಿಸಲು 
ಅವಳು ತನ್ನ ನಿರ್ಧಾರವನ್ನು ವ್ಯಕ್ತ ಮಾಡಿದಾಗ ಶ್ರೀರಾಮನಿಗೆ ಒಪ್ಪಿಕೊಳ್ಳುವುದು ಅನಿವಾರ್ಯವಾಯಿತು. 
ಮೂವರೂ ಸುಮಂತ ಸಿದ್ದ ಮಾಡಿ ತಂದ ರಥವನ್ನೇರಿದರು. ರಥ ಚಲಿಸಿದಾಗ ""ಸುಮಂತಾ ರಥನಿಲ್ಲಿಸೆಂದು'' 
ಪ್ರಜೆಗಳ ದುಃಖ ಪುಟದೆದ್ದು ಮಾತಾಡಲಾರಂಭಿಸಿತು. ಆದರೆ ಅವರ ಆರ್ತ ಪ್ರಾರ್ಥನೆ ರಥ ತಡೆಯಲು 
ಸಮರ್ಥವಾಗಲಿಲ್ಲ 
ಅಂದು ರಾತ್ರಿ ಶೃಂಗವೇರ ಪುರ ತಲುಪಿ ಈ ಮೂವರೂ ವನವಾಸಿಗಳು ನಿಷಾಧಿಪತಿ- ಗುಹನ 
ಶಿಥ್ವದಲ್ಲಿ ಉಳಿದರು. `ಚಿಳಕು ಹರಿದೊಡನೆ ಶ್ರೀರಾಮ ಸುಮಂತನಿಗೆ ಅಯೋಧ್ಯೆಗೆ ಮರಳಲು ಆಜ್ಞೆಯಿತು 
೬... ವಿನಲ್ಲಿಕುಳಿತು ಗಂಗಾನದಿಯನ್ನು ದಾಟಿ - ಲತಾ 2 ಪುಷ್ಪಗಳಿಂದ, ಫಲವ್ಯಕ್ಷಗಳಿಂದ, ಜೇನು 
ಹುಟ್ಟುಗಳಿಂದ ಸಮ್ಮಿಶ್ರ ಶ್ರ ವಾದ ಚೆತ್ರಕೂಟ ಪರ್ವ ತತಲುಪಿದರು. ಮತು ತ್ತು ಅಲ್ಲಿಸುಂದರವಾದ ಪ ಪರ್ಣಕೂಟೀರ 
ಚಿಸಿಕೊಂಡು ಅವರು ವನವಾಸದ ದಿನಗಳೆಯ ಹತ್ತಿದರು. 
ಇತ್ತ ಸುಮಂತ ಶ್ರೀರಾಮನ ವಿಯೋಗದಿಂದ ಕರಾಳವಾಗಿ ಕಾಣಿಸುತ್ತಿದ್ದ ಅಯೋಧ್ಯೆಯ 
ಅರಮನೆಯನ್ನು ಅಧೋಮುಖನಾಗಿ ವಿಷಣ್ಣನಾಗಿ ಪ್ರವೇಶಿಸಿದ. ಸುಮಂತ ಬಂದನೆಂಬುದು ತಿಳಿದು 
ಸಾವರಿಸಿಕೊಂಡು '"ರಾಮನೇನು ಹೇಳಿದ ಸುಮಂತಾ ನಮಗೆ?'' ಎಂದು ದಶರಥರಾಜ ಕೇಳಿದ. ""ರಾಜರೇ 
ನಿಮ್ಮೆಲ್ಲರಿಗೂ ಪ್ರಣಾಮ ಸಲ್ಲಿಸಿ, ವನದಲ್ಲಿ ಸುಖದ ಪ್ರಯಾಣ ಬೆಳಿಸಿದೆವೆಂದು ಹೇಳಲು ತಿಳಿಸಿದ. 
ಪತಿಸೇವೆಯಲ್ಲಿ ಮಗ್ನ ಳಾಗಿರಲು ತಾಯಿಯನ್ನು ಹೋಂಡ ಭರತನಿಗೆ ರಾಜ ಸತ್ತೆಯನ್ನು ಸ್ವೀಕರಿಸಿ 
ಷ್ಯಾಮವಾಗಿ ರಾಜ ಸುಖ ಭೋಗಿಸಲು ಹೇಳಿದ. ಮತ್ತುತ ತನ್ನ ತಾಯಿ ಪುತ್ರ ವಿಯೋಗಿನಿ ಎಂಬುದನ್ನು ಗಮನಿಸಿ 
ಭರತನೇ ರಾಮ'' ನೆಂದು ಅವನು ವರ್ತಿಸಿದರಾಯಿತು, ಇಷ್ಟೇ ಬಯಸುವೆ ಸುಮಂತಾ'' ಎಂದು 
ರುಡಿಯುತ್ತಿದ್ದಂತೆಯೇ ಅವನ ಕಂಠ ಬಿಗಿದು ಬಂತು. ಮಾತು ಮುಂದುವರಿಸಲು ಆಗದೇ ,""ಬರುವೆವು 
ಮಂತಾ'' ಎಂದು ಮೂವರೂ ಕೈಬೀ ಸಿದುದು ಈಗಲೂ ನನ್ನ ಕಣ್ಮುಂದೆ ಕಟ್ಟಿದಂತಿದೆ ರಾಜರೇ '' ಎಂದು 
ಸುಮಂತಾ ಕಣುಂಬಿ ನೀರು ತಂದು ಇಂತಲಿ € ಕುಸಿದು ಬಿಟ, 


(5 


(i 


ಕ 


ಆ 


) 


a} 


¢ 


ಆ 


L 


> 


L 
“1 


2 


ಇ ಗು ಎರಾ ಸದರ್‌ ಲಿಜಿ ಗಾಳ ಆ 
೪೮) ಶ್ರೀ ರಾಮಾಯಣ ನಿತ್ಠ ಚಿಂತನ ಸಪಾಹದ ೪ನೆಯ ದಿನ 


ಬ 
ಕ್ಷಮೆ ಕೇಳಿಕೊಂಡು - ರಾಮ ಲಕ್ಷ್ಮಣ- ಸೀತಾರಾಮ ಶ್ರೀ 5 5 ರಾಮ ಎಂದು ಅನ್ನುತ್ತಿದ್ದಂತೆಯೇ 
ದಶರಥರಾಜನ ಪ್ರಾಣೋತ್ಸಮಣವಾಯಿತು 

ನಂದೀಗಾ,ಮದಿಂದ ಭರತನನ್ನು ಕರೆತರಲಾಯಿ ತು. ಕೈಕೇಯಿ ಅವನಿಗೆ ನಡೆದ ವಿಷಯ ವನ್ನೆಲ್ಲ ಹೇಳಿ 
ರಾಜನ ಔರ್ದ್ವದೃಹಿಕ ವಿಧಿಗಳನ್ನು ಪೂರೈಸಿ ಶೀಘ್ರವಾಗಿ ರಾಜ್ಯ ಸ್ವೀಕರಿಸಲು ಹೇಳಿದಳು. ಅವಳ ಮಾತಿಗೆ ಭರತನ 
ಕ್ರೋಧ ಮೇರೆ ಮೀರಿತು. "" ನನ್ನ ತಾಯಿಯಲ್ಲ ನೀನು, ವೈರಿಣಿ ಎಂಥ ಹೇಸಿ ಕೃತ್ವ ಮಾಡಿದಿ? ಪತಿ ವಧೆ 
ಮಾಡಿದ ಆತ್ಮಘಾತಕಿನೀನು-ನಿ ಹೇಳಿಕೆಯಂತೆ ನಾನು ರಾಜನಾ 


- ಚಿತ್ರಕೂಟ ಪರ್ವತದ ಮೇಲೆ ಮಂದಾಕಿನಿ ತಟದಮೇಲೆ ನಿಲ್ಲಿಸಿದ "" ರಾಮಾಶ್ರಯಕ್ಕೆ'' ನ್ನಸ್ಯನ 
ಭರತ ಬಂದ ಎಂಬುದು ನಿನ್ನೆಯ ಕಥೆಯ ಸಾರಾಂಶ . ಇಂದು ಇನ್ನು ಮುಂದಿನ ಕಥೆ ಕೇಳೋಣ. 


ಅಧ್ಯಾಯ ೨೫ 
ದೈವಜಾತ ದುಃಖಗಳು ತುಂಬಿಕೊಂಡಿರುವಾಗ (ಶ್ರೀರಾಮ) 

ಈ ಪ್ರಕಾರವಾಗಿ ಶ್ರೀರಾಮನನ್ನು ಎಚ್ಚರಿಸಿದ ಲಕ್ಷ್ಮಣ ಭರತನ್ನು ಕಂಡಾಕ್ಟಣ ಆತನ 
ಮೈಮೇಲೆರಲು ಧಾವಿಸಹತ್ತಿದ ಶ್ರೀರಾಮನು ಅವನನ್ನು ಬಹು ಪ್ರಯಾಸದಿಂದ ಸಾಂತ್ವನ 
ಮಾಡಿದ. ಅನಂತರ ಭರತ ಶ್ರೀರಾಮನ ಚರಣಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು 
ಹುಚ್ಚು ಹಿಡಿದವನಂತೆ ಅಳಲಾರಂಭಿಸಿದ. ಶ್ರೀರಾಮನು ಅವನನ್ನು ಹಿಡಿದೆತ್ತಿ 
ಬಿಗಿದಪ್ಪಿಕೊಂಡು ಸಮಾಧಾನ ಮಾಡಿ ಕುಶಲ ಪ್ರಶ್ನೆಗಳನ್ನು ಎಚಾರಿಸಹತ್ತಿದ. ಭರತ 
ದಿಗ್ಲೂಢನಾಗಿ ಹೇಗೋ ಸಾವರಿಸಿಕೊಂಡು ಮಾತನಾಡಲು ಬಾರದೇ ಇದ್ದರೂ ಬಹು 
ಕಷ್ಟದಿಂದ ಪಿತ್ಪ ನಿಧನ ವಾರ್ತೆಯನ್ನರುಹಿದ. ಸಮಗ್ರ ಆಶ್ರಮದ ಮೇಲಿಯೇ ದುಃಖದ 
ಛಾಯೆ ಪಸರಿಸಿತು. ಹೇಗೋ ಸಮಾಧಾನ ತಂದು ಕೊಂಡು ಶ್ರೀರಾಮನು 
ಯಥಾಕಾಲೋಚಿತವಾಗಿ ತಂದೆಯ ಶ್ರಾದ್ದ ವಿಧಿ ಮುಗಿಸಿದ. ಅನಂತರ ಭರತ,"" ರಾಮಾ, 
ನನ್ನ ತಾಯಿಯ ಮೂಢತನದಿಂದಾಗಿ ಮತ್ತುತಂದೆಗೆ ಅವಳಲ್ಲಿದ್ದ ಆಸಕ್ತಿಯಿಂದಾಗಿ ನಿಮಗೆ 
ವನವಾಸಿಯಾಗ ಬೇಕಾಯಿತು ಸರ್ವಜ್ಞನಾದ ನಿನಗೆ ನಾನಿದನ್ನು ಹೇಳಬೇಕೇ ? ಮರಳಿ 
ನಡೆ ಅಯೋಧ್ಯೆಗೆ ರಾಜ್ಯಾಭಿಷಿಕ್ಟನಾಗು'' ಎಂದು ಗಟ್ಟಿಯಾಗಿ ಅವನ ಪಾದಗಳನ್ನು ಹಿಡಿದು 
ಕೊಂಡು ಪದೇ ಪದೇ ಹೇಳಲಾರಂಭಿಸಿದ. ಆಗ ಶ್ರೀರಾಮನು ಭರತನಿಗೆ ಉಪದೇಶ 
ಮಾಡಲು ಪ್ರಾರಂಭ ಮಾಡಿದ. 


""ಭರತಾ, ದೈವಜಾತವಾದ ದುಃಖವು ತುಂಬಿಕೊಂಡಿರುವಾಗ ಯಾರದೂ 


ಅಧ್ಯಾಯ ೨೫ 

ದೋಷವಿಲ್ಲ ಮಾತೆ ಕೈಕೇಯಿ ಆಗಲಿ ಪಿತ ದಶರಥರಾಜರಾಗಲಿ ದೋಷಿಗಳಲ್ಲ ನಾನು 
ರಾಜ್ಯ ತ್ಯಾಗ ಮಾಡಿದುದು ಕಾನನ ಸೇರಿದುದು ಇವು ನನ್ನ ಪೂರ್ವಜನ್ಮದ ಕರ್ಮದಿಂದ 
ಎಂದುದವು. ಆ ನನ್ನ ಪೂರ್ವ ಸಂಚಿತದ ಆಟ ಈಗ ನಡೆದಿದೆ ಅಷ್ಟೇ. ಭರತಾ ಮತ್ತೇನೂ 
ಇಲ್ಲ ಜಗತ್ತಿನ ಚಕ್ರ ಹಾಗೆ ತಿರುಗುತ್ತಲೇ ಇರುತ್ತದೆ. ಇಂದು ಅತ್ಯುನ್ನತ ಸ್ಥಿತಿಯಲ್ಲಿದ್ದುದು 
ನಾಳೆ ಪತನವಾಗಿ ಅದರ ಅಂತ್ಯವಾಗುವುದು. :ವತ್ಪಾ, ಸರ್ವಸಂಗ್ರಹ ಪುನಃ ನಾಶ 
ಕೊಂದುವದೆಂದರೇ ಅದರ ಅಂತ್ಯ. ""ಅಗಲಿಕೆಗಾಗಿಯೇ ಮಿಲನ ''ವೆಂಬ ಜಗದ 
ನಿಯಮವನ್ನು ನೀನು ಅರಿ. ಇನ್ನು ಜನ್ಮ ಮೃತ್ಯುಗಳ ವಿಷಯವೋ, ಜನ್ಮದೊಡನೆ ಮೃತ್ಯುವೂ 
ಜನಿಸುವುದು. ಕಣ್ಣಿಗೆ ಕಾಣುವ ಈ ವಿಶ್ವವೆಲ್ಲ ನಾಶವಂತವಿದೆ. ಅಂದ ಮೇಲೆ ಹುಚ್ಚಾ 
ರಷ್ನದಲ್ಲಿಯ ಫಲಕ್ಕಾಗಿ ಯಾಕೆ ನೀನು ಈ ರೀತಿ ಶೋಕಮಾಡುವುದು 9 

ಭರತಾ, ಕೇಳಿಲ್ಲ ತಂದೆ ಸ್ವರ್ಗವಾಸಿಗಳಾದುದು, ನಿನ್ನ ಅಣ್ಣ ಅಡವಿಗೆ ಬಂದುದು 
೩ವು ಅಕಸ್ಮಾತ್‌ ಇಂದು ಯಾರ ಇವು ಅತರ್ಕ ವಾದವುಗಳೇನಲ್ಲ ಬಲ್ಲವರ 
ತರ್ಕ ಮರಣದ ಕಲ್ಪನೆ -ವರೆಗೆ ಮಾತ್ರ. ಅದರ ಮುಂದೆ ಅವರ ತರ್ಕ ಹರಿಯಲಾರದು. 
ನಿಚಾರ ಮಾಡಿ ನೋಡು ಭರತಾ ನೀನು ತಿಳಿದವನಿರುವಿ. ಜನ್ನಿಸಿದ ಯಾವ ಪ್ರಾಣಿ ಮುಪ್ಪು 
ಮತ್ತು ಮರಣಗಳಿಂದ ಮುಕವಿದೆ ಹೇಳು ನೋಡೋಣ ? ದುಃಖ ಮುಕ್ತ ಜೀವನವನ್ನು 
ಈ ಲೋಕದಲ್ಲಿ ಯಾರಾದರೂ ಜೀವಿಸಿರುವರೇ 7? ಇಲ್ಲ. ಒಂದಿಲ್ಲೊಂದು ರೀತಿಯ 
ದುಃಖ ಪ್ರತಿಯೊಬ್ಬ ಮಾನವನಿಗೂ ಉಂಟು. ಇಂದು ನಡೆಯುತ್ತಿರುವ ವರ್ತಮಾನ 
ವಿಶೇಷಗಳಲ್ಲ ಕ್ಷಯದ ಮಾರ್ಗಗಳೇ ಹೊರತು ಅನ್ಯಥಾ ಇಲ್ಲ. 

ಭರತಾ ಮಾನವರ ಮಿಲನ ಅದೆಷ್ಟು ನ ಣಿಕ''ವಿದೆ ನೋಡು | ಮರದ 
ತುಂಡುಗಳರಡು ಸಾಗರದಲ್ಲಿ ಜೊತೆಯಾಗಿ ತೇಲುತ್ತ "ನಡೆದಿವೆ ಎಂದು ತಿಳಿ. ಒಂದು ತೆರೆ 
ಬಂದು ಅಪ್ಪಳಿಸಿತೋ ಒಂದು ಎತ್ತ ಕಡೆಗೋ ಇನ್ನೊಂದು ಯಾವ ಕಡೆಗೋ ಚದುರಿ 
ಹೋಗಿ ಬಿಡುವವು. ಪುನಃ ಅವು ಒಂದನ್ನೊಂದು ಭೆಟ್ಟಿಯಾಗುವ ಮಾತೇ ಇಲ್ಲ. 
ಅದರಂತೆಯೇ ಮಾನವರ ಮಿಲನವಾದರೂ ಇಷ್ಟು ಕ್ಷಣಿಕವಾದುದು. ಯಾವಕಾಲಕ್ಕೆ 
ಒಬ್ಬರನೊಬ್ಬರು ಅಗಲಬೇಕಾಗುವದೆಂಬುದನ್ನು ಹೇಳಲು ಬರುವುದಿಲ್ಲ. ಎಲ್ಲ 
ಪರಾಧೀನ- ಅಂದರೆ ಪರಮೇಶ್ವರನ ಆಧೀನ. ಮಾನವ ಸ್ವತಃ ಪರಾಧೀನ. 

ಆದುದರಿಂದ ಭರತಾ, ನಿಲ್ಲಿಸಿನ್ನು ನಿನ್ನ ಕಂಬನಿ. ಒರೆಸಿಕೋ ಕಣ್ಣುಗಳನ್ನು. ಇಂದಿನ 
ಮಟ್ಟಿಗೆ ನಮ್ಮ ಮಾರ್ಗಗಳು ಬೇರೆಯಾಗಿವೆ ಎಂಬುದನ್ನು ತಿಳಿ. ನೀನೋ ಅಯೋಧ್ಯೆಯ 
ರಾಜ, ನಾನೋ ವನದಲ್ಲಿ ದೀನರಂಕ. ಕಾರಣ ಅಯೋಧ್ಯೆಗೆ ಮರಳಬೇಕೆಂದು ವ್ಯರ್ಥ 


೫೦ ಶ್ರೀ ರಾಮಾಯಣ ನಿತ್ತ ಚಿಂತನ ಸಪಾಹದ ೪ನೆಯ ದಿನ 


ನನ್ನನ್ನು ಇನ್ನು ಆಗ್ರಹಪಡಿಸಬೇಡಪ್ಪ ಭರತ. ಪಿತೃವಚನದಂತೆ ನೀನು 
ಅಯೋಧ್ಯಾಧಿಪತಿಯಾಗಬೇಕು. ಮತ್ತು ನಾನು ವನವಾಸಿಯಾಗಬೇಕು. ಇದನ್ನು ನೆನೆದು 
ಸ್ವರ್ಗೀಯ ಹಿತನ ವಚನ ಪಾಲಿಸಿ, ಉಭಯತರೂ ಕೃತಾರ್ಥರಾಗೋಣ. ಆಂದಮೇಲೆ 
ಪ್ರೊ ತಪಸ್ವಿಗಳ ವೇಷ ನಿನಗೇಕಿನ್ನು ? ತೆಗೆ ದೂರೆಸೆ - ಆಚೆಗೆ ಅದನ್ನು ಮುಕುಟ ಕವಚಗಳನ್ನು_ 
ಧಾರಣಮಾಡು. 

ತಮ್ಮ ಬರತಾ, ನನ್ನ ನಿಶ್ಚಯದ ಕಡೆಯ ಎರಡು ಮಾತುಗಳನ್ನು ಹೇಳುವೆ ಕೇಳು. 
ಏನೇ ಆದರೂ ಯಾವ ಕಾರಣಕ್ಕಾಗಿಯೂ ಈ ಹದಿನಾಲ್ಕು ವರುಷಗಳು 
ಮುಗಿಯುವವರೆಗೆ ನಾನು ಅಯೋಧ್ಯೆಗೆ ಬರಲಾರೆ ನನ್ನ ನಿರ್ಧಾರವಿದು. ತ್ರಿವಾರ ಸತ್ಯ. 
ರಾಜ್ಯ ಸಂಪದೆಗೆ ನೀನೇ ಸಾಮಿ ಈಗ. ಆದುದರಿಂದ ಮರಳು ಅಯೋಧ್ಯೆಗೆ. ನೀವಾರೂ 
ಇನ್ನು ಮುಂದೆ ಇಷ್ಟು ದೂರ ಈ ವನದಲ್ಲಿ ಬಂದು ಯಾವುದೇ ಸಂದರ್ಭದಲ್ಲಿ ನಮ್ಮನ್ನು 
ಕಾಣುವ ಪ್ರಯತ್ನ ಮಾಡಬೇಡಿರಿನ್ನು. ನಮ್ಮ ನಿಮ್ಮ ಪ್ರೇಮ ಭಾವ ಮನದಲ್ಲಿಯೇ 
ಜಾಗೃತವಾಗಿರಿಸಿಕೊಂಡು ನಮ್ಮ ಅಯೋಧ್ಯೆಯ ಮಾನ, ಅದರ ಅಂತಸ್ತು, ಅದರ ಕೀರ್ತಿ 
ಬೆಳೆಯುವಂತೆ ಪ್ರಯತ್ನ ಮಾಡಿರಿ. ಅದೇ ನನಗೆ ಸಮಾಧಾನ '' ಎಂದ ಶ್ರೀರಾಮ. 


ಅಧ್ಯಾಯ ೨೬ 
ರಾಮಾ ನಿನ್ನ ಪಾದುಕೆಗಳನ್ನಾದರೂ ಕೊಡು ಎಂಬುದೊಂದೇ ನನ್ನ 


| ಬೇಡಿಕೆ 

"" ಈ ನನ್ನ ಕಾನನ ವಾಸ ನನ್ನ ಪೂರ್ವ ಸಂಚಿತ ಫಲ. ಇದರಲ್ಲಿ ತಾಯಿಯಾಗಲಿ 
ತಂದೆಯಾಗಲಿ ದೋಷಿಗಳಲ್ಲ'' ಎಂದು ಭರತನಿಗೆ ಶ್ರೀರಾಮ ಹೇಳಿದ. ಅಲ್ಲದೇ ಜೀವನದ 
ನಶ್ವರತೆ ಮತ್ತು ಕ್ಷಣಿಕತೆಗಳ ಕಲ್ಪನೆ ಆತನಿಗೆ ಕೊಟ್ಟ ಈ ರೀತಿಯಾಗಿ ಅನೇಕ ಬಗೆಯಿಂದ 
ಶ್ರೀರಾಮನು ತಿಳಿಸಿ ಹೇಳಿದರೂ ಭರತನ ಕಣ್ಣೀರು ತಪ್ಪಲೊಲ್ಲದು. "" ಏನೇ ಆದರೂ 
ರಾಮಾ ರಾಜ್ಯವನ್ನಾಳಲು ನೀನೆ ಸಮರ್ಥ. ಆದುದರಿಂದ ಅಯೋಧ್ಯೆಗೆ ಹಿಂದಿರುಗು''. 
ಎಂದು ಮತ್ತ ಮತ್ತೆ ಶ್ರೀರಾಮಚಂದ್ರನನ್ನು ಆಗ್ರಹಪಡಿಸುತ್ತಲೇ ಇದ್ದ. 

ಭರತನೊಡನೆ ಬಂದಿದ್ದ ಯಷಿಮುನಿಗಳೂ ಸಾಕಷ್ಟು ಒತ್ತಾಯ ಪಡಿಸಿದರ್ಲೂ ! 
ಶ್ರೀರಾಮನು ನಮ್ರತೆಯಿಂದ ತನ್ನ ಅಸಮ್ಮತಿಯನ್ನು ವ್ಯಕಪಡಿಸಿದ. ಪುನಃ ಭರತನೆಡೆಗೆ 
ಹೊರಳಿ, "" ಭರತಾ ನಿನಗೆ ಕಡೆಯದಾಗಿ ಇನ್ನೊಮ್ಮೆ ಹೇಳುವೆ - ತಂದೆಯ ಅಪ್ಪಣೆಯಂತೆ 
ನನಗೆ ವನವಾಸ - ನಿನಗೆ ಸಿಂಹಾಸನ. ಆತನ ಅಪ್ಪ ಣೆಯನ್ನು ಪಾಲಿಸುವುದು ನಮ್ಮಗಳ 


ಹಿ 


'ರ್ತವ್ಯ ಧರ್ಮ್ಯ ಉಚಿತವಾದುದು. ಆದುದರಿಂದ ನೀನು ಅಯೋಧ್ಯೆಗೆ ಮರಳಿ 
ನಾಜ್ಯವನ್ನಾಳು. ಮತ್ತು ನಾನು ಹದಿನಾಲ್ಕು ವರುಷಗಳ ನನ್ನ ವನವಾಸವನ್ನು ಮುಗಿಸಿ 
ಕೊಂಡು ಲಕ್ಷ್ಮಣ ಸೀತೆಯರೊಡನೆ ಅಯೋಧ್ಯೆಗೆ ಮರಳಿ ಬರುವೆ. ಮತ್ತಿನ್ನೇನು 
ಹೇಳಲಿ?'' ಎಂದ ಶ್ರೀರಾಮನ ಈ ರೀತಿಯ ನಿರ್ಧಾರದ ಮಾತುಗಳಿಂದ ನಿರಾಶನಾದ 
ಭರತನಿಗೆ ದುಃಖ ಉಕ್ಕಿ ಬಂತು. ಶ್ರೀರಾಮನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು 
ಬೇಡಿಕೊಳ್ಳಲು ಪ್ರಾರಂಭಿಸಿದ. 

"" ರಾಮಾ, ತಂದೆ ತಾಯಿಗಳು ಹೋದರು ಭರತನಿಂದು ಅನಾಥನಾದ. ನಿನ್ನ 
ಅಪ್ಪಣೆಯಂತೆಯೇ ಅಯೋಧ್ಯೆಗೆ ಮರಳುವುದು ಅನಿವಾರ್ಯವಾದಂತಾಯಿತು. ಆದರೆ 
ಒಂದೇ ಒಂದು ಬೇಡಿಕೆ ನನ್ನದಿದೆ ಕೇಳು. ನಿನ್ನ ಪಾದುಕೆಗಳನ್ನಾದರೂ ಕೊಡು. ಅವುಗಳನ್ನು 
ತೆಗೆದುಕೊಂಡು ಅಯೋಧ್ಯೆಗೆ ಮರಳುವೆ. ಮತ್ತು ನಿನ್ನ ಪಾದುಕೆಗಳನ್ನು ಸಿಂಹಾಸನದ 
ಮೇಲಿರಿಸಿ ನಿನ್ನ ಪ್ರತಿನಿಧಿ ಡೆ ನಾನು ರಾಜ್ಯವನ್ನು ನೋಡಿಕೊಳ್ಳುವೆ. 

ರಾಮಾ: ಈ ಅಜ್ಜ ಭರತ ನಿನ್ನ ೦ತೆ ಸ್ವತಂತ್ರ: ವಾಗಿ ರಾಜ್ಯವನ್ನಾಳಲು ಸಮರ್ಥ ನೇ 
ಎಂಬುದನ್ನು ವಿಚಾರಿಸಿ ನೋ ಪಕ್ಷಿರಾಜನ ಹಾರಾಟದ 'ಭರಾಟೆಯನ್ನು ಮಕ್ಷಿಕೆ 
ಅದೆಂತು ಸಾಧಿಸೀತು ? ಗಜ ಹೊರಬಹುದಾದ ಭಾರವನ್ನು ಅಶ್ವವು ಸಹಿಸೀತೇ 9 
ಅದರಂತೆ ರಾಘವನ ರಾಜ್ಯವನ್ನು ಆತನೇ ಆಳಬೇಕಲ್ಲದೇ ಈ ಅಜ್ಞ ಭರತನಿಗೆ ಶಕ್ಕವಾದಿತೇ 
) ನಮ್ಮ ರಾಜ್ಯ ವಂಶದ ರೀತಿಗೆ ಅನುಸರಿಸಿ ವಾಸ್ತವಿಕವಾಗಿ ಹಿರಿಯವನು 
ಸಿಂಹಾಸನವನ್ನೇರ ಬೇಕೆಂಬುದು ನಿಯಮ. ಆದರೆ ಕಿರಿಯವನು ಸಿಂಹಾಸನವನ್ನೇರಿ 
ಹಿರಿಯವನು ಈ ರೀತಿ ವನವಾಸಿಯಾಗುವುದೇ 9? ರಾಮಾ ಇವುಗಳ ಅರ್ಥ 
ನನಗಾಗಲೊಲ್ಲದು. ಅಯೋಧ್ಯೆ ಯನ್ನು ಬಿಡುವಾಗಲೇ ನಾನು ಈ ಮುನಿಗಳ ವೇಷವನ್ನು 
ಧರಿಸಿಕೊಂಡೇ ಬಂದಿರುವೆ. ಒಂದು ವೇಳೆ ನೀನು ಅಯೋಧ್ಯೆಗೆ ಮರಳಲು ಒಪ್ಪದಿದ್ದರೆ, 
ನಿನ್ನೊಡನೆ ನಾನೂ ವನವಾಸಿಯಾಗಿ ಇಲ್ಲಿಯೇ ಉಳಿಯಬೇಕೆಂದೇ ನಿರ್ಧರಿಸಿದ್ದೆ. ಆದರೆ 
ಚಾಲಕ ನಾನು ರಾಜ್ಯ ಪರಿಪಾಲನದ ಆಜಿ ಸಿಯನ್ನು ವಿಧಿಸುವೆಯಲ್ಲ! 

ರಾಮಾ, ಇತ್ತ ನಿನ್ನ ಅಪ್ಪ ಣೆಯನ್ನು ಹೇಗಿ ಮೀರಲಿ- ಅತ್ತ ರಾಜ್ಯ ಕಾರಭಾರವನ್ನ 
ಹೇಗೆ ನಿರ್ವಹಿಸಲಿ ? ಹೀಗೆ ಇತ್ಕೆಲರುಗಳಲ್ಲಿ ಸಿಲುಕಿ ಒದ್ದಾಡುತ್ತರುವೆ. ಆದರೂ ನಿನ್ನ 


' ಪಾದುಕೆಗಳನ್ನು ಪಡೆದುಕೊಂಡೊಯ್ದು ದಶರಥರಾಜನ ಆಸನದ ಮೇಲಿರಿಸುವೆ. ಮತ್ತು 


ಅವೇ ಕೋಸಲ ಶಾಸನದ ರಾಜ್ಯ ಕತ್ಸಗಳು ಎಂದು ತಿಳಿದು ಆ ನಿನ್ನ ಚರಣ ಚಿನ್ನಗಳನ್ನು 
ಪೂಜಿಸಿ ಸಾರ್ಥಕತೆಯನ್ನು ಸಾಧಿಸಿಕೊಳ್ಳುವೆ. ರಾಮನಿಲ್ಲದ ಆ ಮಂದಿರದಲ್ಲಿ ಆತನ ಚರಣ 
ಚಿನ್ನಗಳಾದರೂ ಇರಲಿ. ನಾನು ನಗರ ಸೀಮೆಯನ್ನು ದಾಟಿ ಎಲ್ಲಿಯಾದರೂ ವಾಸಿಸುವೆ. 


ಸಂಧ್ಯಾ ಸಮಯಕ್ಕೆ ಸೂರ್ಯನ ಕಿರಣಗಳೇ ನನಗೆ ಜ್ಯೋತಿ. 

ನೀವು ಇಲ್ಲಿಂದ ಮರಳಿ ಅಯೋಧ್ಯೆಗೆ ಬರುವವರೆಗೆ ಸಂವತ್ತರಗಳನ್ನು ಎಣಿಸುತ್ತ 
ನಿಮ್ಮ ದಾರಿಯನ್ನು ಕಾಯುತ್ತ ರಾಜ್ಯವನ್ನು ನೋಡಿಕೊಂಡು ಬರುವೆ. ತೀರ್ಥದಲ್ಲಿಯ 
ಕಮಲಪತ್ರದಂತೆ ನಿರ್ಲಿಪ್ತನಾಗಿ ರಾಜ್ಯದಲ್ಲಿ ಬಾಳುವೆ. ರಾಮಾ ಒಂದು ವೇಳೆ ನಿನ್ನ 
ಚರಣಗಳನ್ನು ನಿಯಮಿತ € ಅವಧಿಗೆ ಅಯೋಧ್ಯೆಯಲ್ಲಿ ನಾನು » ಕಾಣದಿದ್ದರೆ, ಟ್ರ ಕ್ಷಣವೇ 
ನನ್ನ ಈ ದೇಹವನ್ನು ತುಚ್ಚವೆಂದು ಬಗೆದು ಇದನ್ನು ಅಗ್ನಿಗೆ ಆಹುತಿ ಕೊಡುವೆ. ಇದು ನನ್ನ 
ಪ್ರತಿಜ್ಞೆ ಇದೋ ದಕ್ಕಾಗಿ ರಾಮಾ ನಿನ್ನ ಪ ಪಾದಗಳ ಹುಡಿಯನ್ನು ನನ್ನ ಹಣೆಯಲ್ಲಿ 
ಧರಿಸಿಕೊಳ್ಳವುದೇ ಸಾಕ್ಷಿ '' ಎಂದು ನಿಯತ ಭರತ ರಾಮನ ತಿ ರಜವನ್ನು ತನ್ನ 
ಹಣೆಯ ಮೇಲೆ ಧರಿಸಿಕೊಂಡ. 


ಅಧ್ಯಾಯ ಎಶ 
ನೀನಾರು ಎಲ್ಲಿಯ ರಾಜಕುಮಾರ ನೀನು ?(ಶೂರ್ಪನಖಿ) 

ಈ ರೀತಿಯ ಕಳವಳಗೊಳಿಸುವ ತನ್ನ ಮಾತುಗಳಿಂದ ಭರತ ಪಾದುಕೆಗಳ 
ಬೇಡಿಕೆಯನ್ನು ಇರಿಸಿದಾಗ ಆತನಿಗೆ ಇಲ್ಲೆನ್ನಲಾಗಲಿಲ್ಲ. ಅನಿವಾರ್ಯವಾಗಿ ತನ್ನ 
ಪಾದುಕೆಗಳನ್ನು ಭರತನಿಗಿತ್ತ. ಶ್ರೀರಾಮನ ಚರಣಧೂಳಿಯಿಂದ ಪಾವನಗೊಂಡ ಆ 
ಸುವರ್ಣ ಮಂಡಿತ ಪಾದುಕೆಗಳನ್ನು ಭರತ ಆನೆಯ ಅಂಬಾರಿಯಲ್ಲಿರಿಸಿಕೊಂಡು 
ಮೇರೆಸುತ್ತ ಬಹು ವೈಭವದಿಂದ ಅವುಗಳನ್ನು ಅಯೋಧ್ಯೆಗೆ ಕೊಂಡೊಯ್ದ. ಅನಂತರನ 
ಯಷಿಮುನಿಗಳಿಂದ ಆ ಪಾದುಕೆಗಳಿಗೇ ರಾಜ್ಯಾಭಿಷೇಕವನ್ನು ನೇರವೇರಿಸಿದ. ಮತ್ತು ತಾನು 
ನಗರದ ಸೀಮೆಯ ಹೊರಗೆ ಒಂದು ಕುಟೀರವನ್ನು ಕಟ್ಟಿಸಿಕೊಂಡು ಅಯೋಧ್ಯೆಯ 
ರಾಜ್ಯಕಾರಭಾರವನ್ನು ನೋಡಲು ಪ್ರಾರಂಭಿಸಿದ. 

ಇತ್ತ ಶ್ರೀರಾಮಾದಿಗಳು ಚಿತ್ರಕೂಟದಲ್ಲಿ ಪ್ರವಾಸ ಮಾಡುತ್ತ ದಕ್ಷಿಣಕ್ಕೆ ಸಾಗಿದರು. 
ದಾರಿಯಲ್ಲಿ ಅಣ್ಣತಮ್ಮಂದಿರು ಸೇರಿ ವಮ ರಾಕ್ಷಸನನ್ನು ಸಂಹರಿಸಿದರು. ನಂತರ 
ಶರಭಾಶ್ರ ಮಕ್ಕೆ ಹೋಗಿ ಸ್ವರ್ಗಲೋಕ ಗಾಮಿನಿಯಾದ ಮಹಾತ್ಮಾ ಶರಭ ಯಷಿಯ 
ದರ್ಶನವನ್ನು ಡರು. ಶರಭಂಗಾಶ್ರಮದಲ್ಲಿ ವಾಸಿಸುತ್ತಿದ್ದ ಯಷಿ ಜನರು "" ರಾಕ್ಚಸರ_ 
ಕಾರಣದಿಂದಾಗಿ ಅನಾನ್ವಿತ ಕಷ್ಟ ಪರಂಪರೆಗಳಿಗೆ ನಾವು ಗುರಿಯಾಗುವೆವು. ಸಮರ್ಥ 
ರಾಜರಾದ ತಾವು ಧರ್ಮ ರಕ್ಷಣೆ ಮಾಡಬೇಕು '' ಎಂದು ನಮ್ರರಾಗಿ ವಿನಂತಿ 
ಮಾಡಿಕೊಂಡರು. ಅವರಿಗೆ ಅಭಯವನ್ನಿತ್ತು ಶ್ರೀರಾಮ "" ಮುನಿವರ್ಯರೇ ತಪಸ್ವಿಗಳ 
ಚಿರ ಶತ್ರಗಳಾದ ಈ ರಾಕ್ಷಸರನ್ನು ನಿರ್ನಾಮ ಮಾಡುವುದು ನಮ್ಮ ಕರ್ತವ್ಯ ತಾವು ನಿಶ್ಚಂತರಾಗಿ 


ಉಳಿಯಿರಿ '' ಎಂದು ಧೈರ್ಯವನ್ನಿತ್ತು ಮುನ್ನಡೆದರು. 
ಈ ರೀತಿಯಾಗಿ ಖಷಿಗಳಿಗೆ ಅಭಯವಚನವನ್ನಿತ್ತು ಶ್ರೀರಾಮನು 
ಲಕ್ಷ್ಮಣಸೀತೆಯರೊಂದಿಗೆ ಸಂಚಾರ ಮಾಡಹತ್ತಿದ. ಮತ್ತು ಸುತೀಷ್ಟಾಶ್ರಮ ಪಂಚಾಪ್ಪರ 


“ಸರೋವರ ಈ ಭಾಗಗಳಲ್ಲಿ ಅವರು ಹತ್ತು ವರ್ಷಗಳವರೆಗೆ ಆನಂದದಿಂದ ಸಂಚಾರ 


ಮಾಡಿದರು. ಅನಂತರ ಸುತೀಷ್ಟ ಮುನಿಗಳ ಆಜ್ಞೆ ಯಂತೆ ಅವರು ಅಗಸ್ತಾಶ ಶ್ರಮದ 
ಮಾರ್ಗವನ್ನು ಹಿಡಿದರು. ಸುತೀಷ್ಮ. ಮತ್ತು ಅಗಸ್ತ್ಯ ಮಹರ್ಷಿಗಳು ಶ್ರೀರಾಮಲಕ್ಕ ರಿಗೆ 
ವ್ಯಾಯುಧಗಳನ್ನು ಅರ್ಪಿಸಿದರು. 

ಹತ್ತು ವರುಷಗಳ ನಂತರ ಅವರು ಪಂಚವಟಿಗೆ ಬಂದು ತಲುಪಿದರು. ಆ 
ಮನೋಹರವಾದ ವನ ಪ್ರದೇಶದಲ್ಲಿ ಅವರ ಕುಟೀರವು ಅತ್ಯಂತ ಶೋಭಾಯ 
ಮಾನವಾಗಿತ್ತು. ಇಲ್ಲಿರುವಾಗ ಒಮ್ಮೆ ಪರ್ಣಶಾಲೆಯ ಮುಂಭಾಗದಲ್ಲಿ ಶ್ರೀರಾಮನು 
ಲಕ್ಷ್ಮಣ ಸೀತೆಯರೊಡನೆ ಒಳ್ಳೇ ವಿನೋದದಲ್ಲಿ ಕುಳಿತಿದ್ದ ಸಮಯವದು. ಹಾಗೆ ಅದೇ 
ದಾರಿಯಿಂದಸಾಗಿದ್ದರಾಕ್ಟಿಸಿ ಶೂರ್ಪನಖಿಗೆ ನಯನ ಮನೋಹರವಾದ ಶ್ರೀರಾಮ ಕಂಡ. 
ಇಂತಹ ಸುಂದರ ಮನೋಹರ ಶ್ಯಾಮಲ ಮೂರ್ತಿಯನ್ನು ಅವಳೆಂದೂ ಈ ವರೆಗೂ 
ಕಂಡಿರಲಿಲ್ಲ. ಮುಂದೆ ಹೆಜ್ಜೆ ಇಡಲು ಆಗಲೊಲ್ಲದು ಅವಳಿಗೆ. ಶ್ರೀರಾಮನಿಗೆ 
ಮನಸೋತಳವಳು. ಆಗ ಮಾಯಾವೀ ರಾಕ್ಷಸಿಯು ತತ್‌ಕ್ಷಣ ಒಬ್ಬ ಸುಂದರ ಯುವತಿ 
ಯಾಗಿ ಆಶ್ರಮದ ಅಂಗಳವನ್ನು ಪ್ರವೇಶಸಿದಳು, ಮತ್ತು ಶ್ರೀರಾಮನಲ್ಲಿ ಅನುರಕ್ತಳಾದಂತೆ 
ಅಂಗವಿಕ್ಷೇಪ ಮಾಡುತ್ತ ಮದೋನ್ಮತ್ತ ನಯನಗಳಿಂದ ಆತನನ್ನು ನೋಡತೊಡಗಿದಳು. 
ಶ್ರೀರಾಮ ಸುಮ್ಮನಿದ್ದುದನ್ನು ಗಮನಿಸಿ ಇನ್ನೂ ತುಸು ಮುಂದೆ ಬಂದು ಆತನೊಡನೆ ಒಳ್ಳೇ 
ಮೃದು ಮಂಜುಳ ಸ್ವರದಲ್ಲಿ ಮಾತನಾಡ ಹತ್ತಿದಳು. 

""ನೀನಾರು ಯಾವ ದೇಶದ ರಾಜಕುಮಾರ ನೀನು ? ಅದೆಷ್ಟು ಸುಂದರ ನೀನು! 
ಶ್ಯಾಮನೇ ನಾನು ನಿನಗೆ ಮನ ಸೋತಿರುವೆ. ಈ ದೇಹವನ್ನೆ € ನಿನಗೆ ಅರ್ಪಿಸಬೇಕೆನ್ನು ವೆ. 
ನೀನಾರೆಂಬುದು ತಿಳಿಯಲೊಲ್ಲದು ನನಗೆ, ಯಾಕೆಂದರೆ ನಿನ್ನ ಸ್ವರೂಪದಲ್ಲಿ 
ರಾಜಲಕ್ಷಣಗಳು ತುಂಬಿವೆಯಾದರೂ ರುದ್ರಾ ಕ್ಷಿಗಳು ಕರ್ಣಭೂಷಣಗಳಾಗಿರುವವಲ್ಲ | 


| ಯೋಗಿ ! ಅನ್ನಲಾ ನಿನಗೆ? ನಿನ್ನ ಸುತ್ತಲೂ ಈ ಪರಿವಾರ ಹರಡಿದೆ! ಹಾಗಾದರೆ ನೀನಾರು 


ಹೇಳಲಾರೆಯಾ9 ಯಾವ ಕನಕದ ಪಸ ವನಕ್ಕೆ ಬಂದುದಾಗಿದೆ? ಹೀಗೇಕೆ 

ವಿನೋದದಿಂದ ನಗುವಿರಿ ? ಇಲ್ಲಿ ನಮ್ಮದು ಚ್‌ ಅಧಿಕಾರವಿದೆ ಎಂಬುದು 

ಗೊತ್ತಿಲ್ಲವೇ ನಿಮಗೆ? '' 
ನೀನಾರೆಂಬುದು ಈ ವರೆಗೂ ನನಗೆ ತಿಳಿಯಲೊಲ್ಲದು. ಆದರೂ 


೫೪ (ಶ್ರೀ ರಾಮಾಯಣ ನಿತ್ನ ಚಿಂತನ ಸಪ್ತಾಹದ ೪ನೆಯ ದಿನ 


ನಾನಾರೆಂಬುದು ಗೊತ್ತೇ ನಿಮಗೆ ? ರಾವಣನ ಭಗಿನಿ ಶೂರ್ಪಣಖಿ ನಾ. ಈ ವನಕ್ಕೆಲ್ಲ 
ನಾನೇ ಸ್ವಾಮಿನಿ. ಅಗಣಿತ ರೂಪಗಳನ್ನು ಧರಿಸುತ್ತ ವನದಿಂದ ವನಕ್ಕೆ ಸಂಚಾರ 
ಮಾಡುತ್ತಿರುತ್ತೇನೆ. ಹಾಗೇ ಸಂಚಾರ ಮಾಡುತ್ತಿದ್ದಾಗ ನಿನ್ನ ಈ ಮನೋಹರ ರೂಪ ನನ್ನ 
ಕಣ್ಣಿಗೆ ಬಿತ್ತು. ಈ ನಿನ್ನ ರೂಪ ಕ ಮೋಹಿಸಿ ಸುಂದರ ಯುವತಿಯಾಗಿ ನಿನ್ನೆದುರು ಈಗ 
ನಿಂತಿರುವೆ ನೋಡು. "ನನಗೆ ಹ ಹದಿನಾರು ಮಾತ್ರ. ಮಧುರ ಭಾಷಿಣಿ. ನಿನ್ನನ್ನು 
ಕಾಣತ್ತಲೇ ಮನದಲ್ಲಿ ಮನ್ಮಥನು ಜಾಗೃತನಾಗಿ ಹುಂಕಾರ ಕೊಡುತ್ತಿದ್ದಾನೆ. ಬಾ ಸ್ವೀಕರಿಸು 
ನನ್ನನ್ನು ನಿನ್ನ ಮಿನುಗುವ ಚೆಂದುಟಿಗಳ ಸವಿಯನ್ನು ಏಕಾಂತದಲ್ಲಿ 
ಸವಿಯಬೇಕೆನ್ನುವೆ.ಈಗಾದರೂ ನೀನು ಯಾರೆಂಬುದನ್ನು ಹೇಳು '' ಎಂದಳು 
ಶೂರ್ಪನಖಿ. ಆಗ ಶ್ರೀರಾಮ ""ಶೂರ್ಪನಖೀ ನಾನು ಅಯೋಧ್ಯಾಪತಿ ದಶರಥರಾಜನ 
ಮಗ ರಾಮ ನಾನು'' ಎಂದ. 

ಆ ದಶರಥರಾಜನ ಮಗ ರಾಮನೇ ನೀನು! ರಾಜಾ ದಶರಥನನ್ನು ನಾನರಿಯೇ. 
ಆದರೆ ಅವನ ಸುತನಾದ ನೀನು ಇಂದು ನನ್ನ ಮನವನ್ನೆಲ್ಲ ಆವರಿಸಿರುವೆ. ನನ್ನ 
ಪ್ರಾಣನಾಥನಾಗು ರಾಮಾ, ಸೌಖ್ಯ ದಿಂದ ಸಂಸಾರ ರಾ ಈ ಕುರೂಪಿ ಕೃಶಾಂಗೀ 
ನಿನ್ನ ಅರ್ಥಾಂಗಿನಿಯೇ? ನಿನ್ನ ಚಂ ಬಜ ಇವಳೆಂತು ಶೋಭಿಸುವಳು9 ನಿನ್ನ 
ಸಮೀಪ ಪದಲ್ಲಿ ಕುಳಿತ ಇವಳನ್ನು ನೂಕಾಚೆಗೆ. ಕ್ಹಣದಲ್ಲಿ ಅವಳನ್ನು ಸಂಹರಿಸಿಬಿಡುವೆ. 
ಅನಂತರ ಅವಿರತವಾಗಿ ನನ್ನ ಸಂಗದಲ್ಲಿದ್ದು ನಿನ್ನ ಏಕಪತ್ನೀ ವ್ರ ತವನ್ನು ಪ ಪಾಲಿಸು ಬೇಕಾದರೆ. 
ರಾಮಾ, ನಿನ್ನನ್ನು ಆನಿಂಗಿನ ಸಬ್ಬೇಕೆನ್ನುವ ಆಸೆ ತನುಮನಗಳಲ್ಲಿ ಅವಿರತವಾಗಿ 
ಹೊರಹೊಮ್ಮತ್ತಿದೆ. ಇದನ್ನು ನಾನು ತಡೆಯಲಾರೆ ಬಾ ರಾಮಾ '' ಎಂದು ಶೂರ್ಪನಖಿ 
ಇನ್ನೂ ತುಸು ರಾಮನೆಡೆಗೆ ಸರಿದಳು. 


ಅಧ್ಯಾಯ ೨೮ 
ಸೇಡು ತೀರಿಸಿಕೋ ಲಂಕಾಪತಿ (ಶೂರ್ಪನಖಿ) 

ಈ ರೀತಿಯಾಗಿ ಶ್ರೀರಾಮನನ್ನು ಕಂಡು ಮೊಹಿಸಿ ಸವಿಮಾತುಗಳನ್ನು ಆಡುತ್ತ 
ಆಡುತ್ತ ಮತ್ತೆ ಮತ್ತೆ ಪ್ರಶ್ನಿಸುತ್ತ ತೀರಾ ಆತನ ಬಳಿಸಾರಿ ಬಂದಳು. ಆಗ ಶ್ರೀರಾಮನು'" 
ವಿನೋದದಿಂದ ""ಶೂರ್ಪನಖೀ, ನಾನು ವಿವಾಹಿತ. ಇವಳೇ ನನ್ನ ಹೆಂಡತಿ. ಆ ನನ್ನ ತಮ್ಮ 
ಲಕ್ಷ್ಮಣ ಮಾತ್ರ ಇನ್ನೂ ಅವಿವಾಹಿತ. ನಿನಗೇನಾದರೂ ಆತನು ಒಲಿಯುವನೋ ಹೇಗೆ 
ತ ಮಾಡಿ ಸ ಬೇಕಾದರೆ '' ಎಂದ. ಆಗ ಶೂರ್ಪನಖಿ ಸಾರಿ ಲಕ ಣನ 


ಅಧ್ಯಾಯ ೨೮ ೫೫ 


ಕಡೆಗೆ ಹೊರಳಿತು. ಆಗ ನಗುತ್ತಲೇ ಲಕ್ಷ್ಮಣ "" ಶೂರ್ಪನಖೀ, ನಾನು ಅಣ್ಣ ಶ್ರೀರಾಮನ 
ಚರಣ ದಾಸ, ನನ್ನ ಹೆಂಡತಿ ಆಗುವುದೆಂದಂರೆ ದಾಸನ ದಾಸಿ ಆದಂತೆ ನೀನು, ನಿನಗೊಂದು 
ಯುಕ್ತಿ ಸೂಚಿಸುವೆ. ಆ ರೀತಿ ಮಾಡು. ಶ್ರೀರಾಮನ ಚಿಕ್ಕ ಹೆಂಡತಿಯಾಗು. ಬಹಳ ಆದರೆ 
ಆತ ತನ್ನ ಮೊದಲಿನ ಹೆಂಡತಿಯನ್ನು ಬಿಟ್ಟಾನು ಆದಕ್ಕೂ ಹೆಚ್ಚಿಗೇನಾದೀತು 7'' ಎಂದ 

ಶೂರ್ಪನಖಿಗೆ ಲಕ್ಷ್ಮಣನ ಮಾತಿನಲ್ಲಿಯ ವಿನೋದದ ಅರ್ಥವಾಗಲಿಲ್ಲ. ಅವನ 
ಸಲಹೆಯಂತೆ ಅವಳು ಪುನಃ ಶ್ರೀರಾಮನ ಹತ್ತಿರ ಬಂದು ಕಾಮಾಂಧಳಾಗಿ "" ರಾಮಾ ನೀನು 
ಸರ್ವಸ್ವವಾಗಿಯೂ ನನ್ನವನಾಗಿಯೇ ಉಳಿಯಬೇಕೆಂದು ನಿನ್ನ ಸಮಕ್ಷಮದಲ್ಲಿಯೇ ನಿನ್ನ 
ಹೆಂಡತಿಯನ್ನು ಭಕ್ಷಿಸಿಬಿಡುವೆ '' ಎಂದು ಅವಳು ಜಾನಕಿಯ ಮೇಲೆ ಏರಿ ಹೋದಳು. 
ಆಗ ಮಾತ್ರ ಪೀರಾಮನಿಗೆ ಸಹಿಸಲಾಗಲಿಲ್ಲ. "" ಲಕ್ಷ ಣಾ ಈ ರಾಕ್ಟಸಿಯನ್ನು ವಿರೂಪ 
ಗೊಳಿಸಿ ಬಿಡು, ಹೋಗುತ್ತಾಳೆ'' ಎಂದು ಆಜಾ ಹಿಸಿದ್ದ. 

ಅಣ್ಣನಾಜ್ಞೆ ಯಂತೆ ಲಕ್ಷ ನನು ತತ್‌ಕ್ಷಣ ಖಡ್ಗವನ್ನು ಹಿರಿದು ಶೂರ್ಪಣಖಿಯ 
ಮೂಗು ಕಿವಿಗಳನ್ನು ಕತ್ತರಿಸಿಬಿಟ್ಟ. ಆಗ ರಾಕ್ಚಸಿಯು ಭಯಂಕರವಾಗಿ ಆಕ್ರೋಶ ಮಾಡುತ್ತ 
ಶಪಿಸುತ್ತ ವನದಲ್ಲೆಲ್ಲಾ ಓಡಾಡಿದಳು. ತನ್ನ ಬಂಧುಗಳಾದ ಖರ ಮತ್ತು ದೂಷಣ ಇವರ 
ಹತ್ತಿರ ಹೋಗಿ ತನ್ನ ದುಃಖವನ್ನೆಲ್ಲಾ ತೋಡಿಕೊಂಡಳು. ಇದನ್ನ ಕೇಳಿ ಸಿಡಿದೆದ್ದು ಆ 
ಬಂಧುಗಳೀರ್ವರು ತಮ್ಮ ರಾಕ್ಷಸ ಸೈನ್ಯ ಸಮೇತ ದಂಡೆತ್ತಿ ಬಂದು ತ್ರೀರಾಮನೊಡನೆ 
ಹೋರಾಡಲು ಧಾವಿಸಿದರು. ಆದರೆ ಮಹಾಧನುರ್ಥರ ಶ್ರೀರಾಮನು ಕ್ಷಣಾರ್ಧದಲ್ಲಿ 
ಅವರೀರ್ವರನ್ನು ಅವರ ಸ್ಫನ್ಯ ಸಮೇತ ಸಂಹರಿಸಿದ. ಒಬ್ಬನೇ ಒಬ್ಬ ಶ್ರೀರಾಮ ಖರ 
ದೂಷಣ ತ್ರಿಶರರನ್ನಲ್ಲದೇ ಹದಿನಾಲ್ಕು ಸಾವಿರ ಸೈನ್ಯವನ್ನು ವಧೆ ಮಾಡಿದ್ದನ್ನು ಕಣ್ಣಾರೆ 
ಕಂಡ ಆ ಶೂರ್ಪನಖಿಗೆ ದಂಗು ಬಡಿದು ಬೇರಿನ್ಯಾವ ಉಪಾಯವನ್ನು ಕಾಣದೆ ಅಣ್ಣ 
ರಾವಣನನ್ನು ಕಾಣಲೆಂದು ನೇರವಾಗಿ ಲಂಕೆಗೆ ಜಾ ಶೂ ಸರ್ವ ಅಮಾತ್ಯ ರೊಂದಿಗೆ 
ನಡೆದ ರಾವಣನ ಸಭೆಯಲ್ಲಿ ಮೂಗು, ಕಿವಿಗಳನ್ನು ಕೊಯಿಸಿಕೊಂಡು ರಕ್ತ ಸೋರಿಸುತ್ತ 
ವಿದ್ರೂಪಳಾದ ಈ ರಾಕ್ಷಸಿಯಪ್ರ ವೇಶದಿಂದ ಎಲ್ಲರೂ ಸಖೇದಾಶ್ಚರ್ಯದಿಂದ ಒಮ್ಮೇಲೇ 
ಏನಿದೇನೆಂದರು ! ಆಗ ಸರ್ವರ ಸಮ್ಮುಖದಲ್ಲಿ ದುಃಖಿಸುತ್ತ ಹೇಳಲಾರಂಭಿಸಿದಳು. 

ಈ ಅಣ್ಣಾ ಲಂಕಾಧಿಪತಿ ರಾವಣನೇ, ನಿನ್ನ ತಂಗಿಯಾದ ಈ ಶೂರ್ಪನಖಿಯ 
ಅವಸ್ಥೆಯನ್ನು ನೋಡಿದೆಯಾ ? ಈ ರೀತಿಯಾಗಿ ನನ್ನನ್ನು ವಿರೂಪ ಮಾಡಿದವ ಯಾರು 
ಗೊತ್ತೇ ನಿನಗೆ ? ದಶರಥರಾಜನ ಮಗ ಆ ರಾಮನ ಕೃತ್ಯವಿದು, ನೋಡವನ ಒಂದು ಕೈ. 
ಸೇಡು ಸಾಧಿಸು ಅಣ್ಣಾ ಏನು ನಿನ್ನ ರಾಜ್ಯದಾಡಳಿತವಿದು ? ಎಂತಹ ಜನಪಾಲ ನೀನು? 


೫೬ ಶ್ರೀ ರಾಮಾಯಣ ನಿತ್ನ ಚಿಂತನ ಸಪಾಹದ ೪ನೆಯ ದಿನ 


ಈ 
poe 


ಆ ರಾಮನು ನಮ್ಮ ದಂಡಕವನವನ್ನು ಜಯಿಸಿ ತನ್ನ ಸ್ವಾಧೀನ ಮಾಡಿಕೊಂಡ! ಎಲ್ಲಿರುವಿ 
ನೀನಿನ್ನು ? ಅಣ್ಣಾ ಸತ್ತಾಂಧನಾದ ನಿನಗೆ ನಿನ್ನ ಕರ್ತವ್ಯದ ಸ್ಮೃತಿಯಾದರೂ ಇರುವುದೇ 9 

ನಿನಗಿದ್ದ ಆ ಇಪ್ಪತ್ತು ಕಣ್ಣುಗಳನ್ನೂ ತೆರೆದು ಈ ನಿನ್ನ ತಂಗಿ ಶೂರ್ಪನಖಿ ದುರ್ದೆಸೆ 
ನೋಡೊಮ್ಮೆ. ಆ ರಾಮನ ಪರಾಕ್ರಮದಿಂದ ಹತ್ತು ದಿಕ್ಕುಗಳೂ ಕಂಪಿಸತೊಡಗಿವೆ. ನಿನ್ನ _._ 
ಗುಪ್ತಚಾರರೆಲ್ಲಿ ? ಅವರು ಬಂದು ಈ ವಾರ್ತೆಯನ್ನು ನಿನಗೆ ಹೇಗೆ ಹೇಳಲಿಲ್ಲ? 
ಜನಸ್ಥಾನದಲ್ಲಿ ಕೋಲಾಹಲವೆದ್ದಿದೆ. ಖರ ದೂಷಣ ತ್ರಿಶರರಲ್ಲದೇ ಹದಿನಾಲ್ಕು ಸಾವಿರ 
ರಾಕ್ಷಸರು ಅಳಿದರು. ನಿನಗಿದು ಭೂಷಣವೇ ಅಣ್ಣಾ ರಾವಣಾ ?) ಆ ಜನಸ್ಥಾನದಲ್ಲಿ 
ಯತಿ ರಾಮನೆಂದು ದೇವರಂತೆ ಪೂಜ್ಯನೆನಿಸಿದ್ದಾನೆ. ನಿನ್ನ ಸಚಿವರೊಡನೆ ನೀನಿಲ್ಲಿ 
ಕೈಜೋಡಿಸಿ ಕುಳಿತಿರುವೆ. ಆದರೆ ನಿನ್ನದೇ ರಾಜ್ಯದಲ್ಲಿ ಆ ನರ ನಿನಗಿಂತ ಪೂಜ್ಯನಾದ! 
ಇನ್ನೇನಾಗಬೇಕು? ಎಚ್ಚರವಿದೆಯೇ ನಿನಗೆ ? ನಾಳೆಯೇ ಆತನ ಕೀರ್ತಿ ನಿನ್ನ 
ಸಿಂಹಾಸನವನ್ನೆ € ಸುಟ್ಟು ಹಾಕೀತು ಎಚ್ಚ ರಿಕೆ. 

ಅಣ್ಣಾ ನಿನ್ನ ಕಾರ್ಯವನ್ನು ನಾನೆಂತು ಬಣ್ಣಿಸಲಿ ? ಸುದರ್ಶನಕ್ಕೆ ನಿನ್ನ 
ಎದೆಯನ್ನೊಡ್ಡಿದ ಎದೆಗಾರ ನೀನು | ವ್ಯರ್ಥವಾಗಿ ದೇವರನ್ನು ಮರ್ದಿಸಿ ಶೌರ್ಯದಿಂದ 
ರಜತಾದ್ರಿ ಪರ್ವತವನ್ನು ಎತ್ತಿದ್ದು ನೀನೇ ಅಲ್ಲವೇ? ನೀನೇ ಏನು ಆ ಧರ್ಮೋಚ್ಛೇದಕ 
ಆಜಿಂಕ್ಕ ಸೇವಾಪತಿ? ಅಣ್ಣಾ ನೀನೇ ಅಲ್ಲವೇನೋ ಕುಬೇರನ ಪುಷ್ಪಕ ವಿಮಾನವನ್ನು ಗೆದ್ದು 
ಮನೆಗೊಯ್ದವ 9 ತಕ್ಷಕ ನೃಪ ಸುಂದರಿಯರನ್ನು ವರಿಸಿದವ ನೀನೇ ಅಲ್ಲವೇನಣ್ಣಾ ? 
ಮೃತ್ಯುವಿನ ಭಯವೇ ಇಲ್ಲದವ ನೀನೇ ಅಲ್ಲವೇ. 

ಅಣ್ಣಾಕೇಳಿಲ್ಲಿ ಹೇಳುತ್ತೇನೆ- ಆ ರಾಮನ ಕಥೆ. ಬಾಣ ಬಿಡುವಾಗ ಅವನ ಕರಗಳಲ್ಲಿ 
ವಿದ್ಯುಲ್ಲತೆ ಸಮ ಮಿನುಗೇನು ! ಆತನ ಶಸ್ತ್ರ ನಿಪುಣತೆ ಕಂಡು ಅವನ ಗುಂಗು ಹಿಡಿಯಿತು 
ನನ್ನ ಈ ಮನಕ್ಕೆ. ಏನು ರೂಪವಂತನವ! ಆ ಶಾಮಲ! ಇನ್ನು ಅವನ ಹೆಂಡತಿ ಜನಕರಾಜನ 
ಮಗಳು ರತಿಗಿಂತ ಸುಂದರಳವಳು. ನಿನಗೆ ಒಪ್ಪುವಂತಹ ಮೋಹಕ ಯುವತಿ ಆಕೆ. 
ಆದುದರಿಂದ ನಿನಗಾಗಿ ಅವಳನ್ನು ಓಡಿಸಿಕೊಂಡು ಬರಬೇಕೆಂದು ಆ ಪರ್ಣಕುಟಿಗೆ 
ಹೋದವಳು ನಾನು. ಇಲ್ಲದಿದ್ದರೆ ನನ್ನದೇನಿತ್ತು ಅಲ್ಲಿ ಕಾರ್ಯ ? ಆದರೆ ಆತ ಈ 
ರೀತಿಯಾಗಿ ನನ್ನ ಮೂಗು ಕಿವಿಗಳನ್ನ ಕೊಯ್ದು ವಿರೂಪ ಮಾಡಿ ಅಪಹಾಸ್ಯಕ್ಕೆ ಗುರಿಮಾಡಿದ 
ಅಣ್ಣಾ! 

ಅಣ್ಣಾ ಇನ್ನೂ ಕೂಡುವೆಯಾ ? ಏನು ನೋಡುವಿ? ಬೇಗನೆ ಹೋಗಿ ಆ ಇಬ್ಬರು 
ಅಣ್ಣ ತಮ್ಮಂದಿರನ್ನು ತುಂಡರಿಸಿ ಬಾ. ನಾನು ವಿದ್ರೂಪವಾದುದನ್ನು ಕಂಡು ಆ ಜನಕ ಕನ್ನೆ 
ನಕಳು ತಿಳಿಯಿತೆ? ಹರಣ ಮಾಡಿ ತಾ ಅವಳನು'' ಎಂದು ಶೂರ್ಪನಖಿ ಅಣ ರಾವಣನನು 


ಅಧ್ಯಾಯ ೨೯ ೫೭ 


ಪಿ 


ಎಚ್ಚರಿಗೊಳಿಸಲು ಪ್ರಯತ ಮಾಡಿದಳು. 
ಬ ಎ ಹ 


ಅಧ್ಯಾಯ ೨೯ 
"" ಆ ಸುಂದರವಾದ ಚಿಗರೆಯನ್ನು ತಂದು ಕೊಡು ನನಗೆ '' 


(ಸೀತಾದೇವಿ) 

ಈ ರೀತಿಯ ಶೂರ್ಪನಖಿಯ ಆರ್ಭಟದಿಂದ ಅವಳ ಎರಡು ವಿಚಾರಗಳು 
ರಾವಣನ ತಲೆಯಲ್ಲಿ ಪೂರ್ಣವಾಗಿ ಬಿಂಬಿಸಿದವು. ಮೊದಲನೆಯದು ಸೀತೆ ರತಿಗಿಂತ 
ಸುಂದರಳು ಸರ್ವಥಾ ನನಗೇ ಒಪ್ಪುವಂತಹವಳು. ಎರಡನೆಯದು ಅವಳನ್ನು ಸುಲಭವಾಗಿ 
ಹರಣಮಾಡಿ ತರಬಹುದು. ಈ ಎರಡು ವಿಚಾರಗಳಿಂದ ತುಂಬಾ ಚೋದಿತನಾದ 
ದಶಾನನ ರಾವಣ, ರಾಮನ ಸಂಗಡ ಯುದ್ಧಮಾಡಿ ಸೀತಾ ಹರಣದ ಉದ್ಯೋಗಕ್ಕೆ ಹತ್ತಿದ. 
ಇದಕ್ಕಾಗಿ ಆತ ಮಾರೀಚನ ನೆರವು ಬೇಡಿಕೊಂಡ. ಮಾರೀಚನಿಗೆ ಶ್ರೀರಾಮನ ಪರಾಕ್ರಮದ 
ಪೂರ್ಣ ಅರಿವಿತ್ತು. ಆದುದರಿಂದ ""ರಾವಣಾ, ಶ್ರೀರಾಮ ಮಹಾಪರಾಕ್ರಮಿ ಆತ ಅವನ 
ಸಂಗಡ ಯುದ್ಧಮಾಡಬೇಕೆಂಬ ಈ ನಿನ್ನ ವಿಚಾರ ನಮ್ಮೆಲ್ಲರ ಸರ್ವನಾಶಕ್ಕೆ ಕಾರಣವಾದೀತು 
ಎಚ್ಚರಿಕೆ. ಈ ರೀತಿಯಾಗಿ ಒಬ್ಬ ಪರಸ್ತ್ರೀಯಳನ್ನು ಹರಣ ಮಾಡುವಂತಹ ಪಾಪದ ಕೆಲಸಕ್ಕೆ 
ಕೈಹಾಕಬೇಡ. ಈ ಹವ್ಯಾಸವನ್ನು ಬಿಡು ಎಂದು ನಾನು ಹೇಳುತ್ತೇನೆ.'' ಹೀಗೆ ಮಾರೀಚ 
ರಾವಣಾನನ್ನು ಈ ದುಷ್ಟ ಎಂದಿ ಪರಾವೃತ್ತ ಗೊಳಿಸಲು ಪ ಪ್ರಯತ್ನ ಮಾಡಿದ . ಆದರೆ 
ಅದರಿಂದ ಯಾವ ಪ ಪ ಪ್ರಯೋಜನವೂ ಆಗಲಿಲ್ಲ, 

ಯಾವ ರೀತಿಯಂದ ಈ ಕಾರ್ಯಸಾಧಿಸಬೇಕಾಯಿತು ಎಂಬ ವಿಚಾರದಲ್ಲಿ 
ಮಗ್ನನಾದ ರಾವಣನಿಗೆ, ಸರಳವಾದ ಮಾರ್ಗದಿಂದ ಸುಲಭವಾಗಿ ಈ ಕಾರ್ಯ 
ಕೈಗೂಡಿತೆಂದು ಆತನಿಗೆ ಅನಿಸಲಿಲ್ಲ ಹಾಗಾದರೆ ಕಪಟದಿಂದ ಈ ಕಾರ್ಯ ಕೈಗೂಡಲು 
ಸಾಧ್ಯವಾದರೆ ನೋಡಬೇಕೆಂದು ಬಯಸಿ, ರಾವಣ ಒಂದು ಯುಕ್ತಿಹುಡುಕಿದ. ಮರೀಚನಿಗೆ 
ಒಂದು ಸುಂದರ ಮೃಗವಾಗಿ ಶ್ರೀರಾಮನ ಪರ್ಣಕುಟಿಯದರು ಸುಳಿದಾಡಲು ಹೇಳಿದ, 
ಮತ್ತು ತಾನು ಒಬ್ಬ ಯಾಚಕ ಯತಿಯ ವೇಷವನ್ನು ಹಾಕಿಕೊಂಡು ಅವನ ಹಿಂದೆಯೇ 
ಪಂಚವಟಿಗೆ ತೆರಳಿದ. 

ಮಾರೀಚ ಅಭೂತಪೂರ್ವ ಒಂದು ಸುಂದರ ಸುವರ್ಣ ಮೃ ಗವಾಗಿ 
ಪರ್ಣಕುಟಿಯ ಹತ್ತಿರ ಸುಳಿದಾಡ ಹತ್ತಿದ - ಸೀತಾದೇವಿ ಈ ಮೃ ಗವನ್ನು ಕಂಡು 
ಬಹುಬೆರಗಾಗಿ ಪರ್ಣಕುಟಿಯ ಒಳಗೆ ಫವಡಿಸಿದ್ದ ಶ್ರೀರಾಮನೆಡೆಗೆ ಧಾವಿಸಿ ನಾಥಾ 


೫೮ ಶ್ರೀ ರಾಮಾಯಣ ನಿತ್ತ ಚಿಂತನ ಸಪ್ಮಾಹದ ೪ನೆಯ ದಿನ 


ನೋಡಿಲ್ಲಿ ಬಾ ಹೊರಗೆ, ನೋಡು ಈ ಸುಂದರ ಹರಿಣವನ್ನು. ನಾನು ಹಾಗೇ 
ಹೂವುಗಳನ್ನು ಹರಿಯುತ್ತ ಇಲ್ಲಿ ನಿಂತಾಗ ಸಹಜವಾಗಿ ಆ ಹುಲ್ಲಿನಲ್ಲಿ ಇದನ್ನು ಕಂಡೆ. 
ಅದೆಷ್ಟು ಸುಂದರವಿದೆ ಇದು! ಏನು ಅದರ ಮೈಬಣ್ಣ! ಏನು ಆದರ ಮೆರಗು! ನನಗೆ 
ಬೇಕದು, ಹಿಡಿದು ತರುವಿಯಾ ನಾಥಾ?'' ಎಂದಳು ಸೀತೆ. 

ಅದರ ಶೃಂಗದ ಮೇಲಿದ್ದ ರತ್ನಗಳು ಥಳಥಳ ಹೊಳೆಯುತ್ತಿವೆ ನೋಡಿಲ್ಲ. 
ಯಾರಾದರೂ ಮೋಹಗೊಳ್ಳುವಂತಹ ಸುವರ್ಣಹೂಗಳನ್ನೇ ತನ್ನ 
ಮೈಮೇಲಿರಿಸಿಕೊಂಡಿದೆ! ಕಣ್ಣು ಕುಕ್ಕುವಂತಹ ಮೈಬಣ್ಣ ಅದರದು ! ಅದರ ಬಾಲ 
ನೋಡು ಇಂದ್ರನ ಚಾಪವೇನೋ ಎಂಬಂತೆ ತೋರುತ್ತದೆ. ನಾಥಾ, ಅದು ನಮ್ಮ 
ಪರ್ಣಕುಟಿಯ ಬಳಿ ಹಲವಾರು ಸಲ ಸುಳಿದಾಡಿತು, ಇದು ನೋಡು ಅದರ ಹೆಜ್ಜೆಗಳ 
ಹೊಂಬಣ್ಣವನ್ನು ! ಬಾಳೇ ಕಂಬಕ್ಕೆ ಅದು ಕೋಡು ತಿಕ್ಕಿತೋ ಏನೋ, ಅದು 
ಸುವರ್ಣದಂತೆ ಮೆರಗುತ್ತಿದೆ! ನೋಡಿಲ್ಲಿ ಮೈದುನಾ ಕಾಂತಾ, ಅದು ಮೆಲ್ಲಗೆ ತನ್ನ ಕತ್ತನ್ನು 
ಹೊರಳಿಸುತ್ತ ತ್ವರಿತದಲ್ಲಿ ಸಾಗಿರುವುದು ನೋಡಿರಿ; ಅದರ ಕಣ್ಣುಗಳು ಲಕ್ಷಣ ಭಾವದಿಂದ 
ತುಂಬಿದಂತಿದೆ ನಾಥಾ, ಈ ಮೃಗ ತುಂಬಾ ನನ್ನ ಮನ ಸೆಳೆದಿದೆ. ಹುಲ್ಲಿನಲ್ಲಿ ಇದನ್ನು 
ಕಂಡಾಗಿನಿಂದ ಹುಚ್ಚಳೇ ಆಗಿರುವೆ ನಾನು, ಹೇಗಾದರೂ ಮಾಡಿ ಹಿಡಿದು ತನ್ನಿರದನ್ನು. 
ನನಗಾಗಿ ಯಾರೂ ಎತ್ತಲಾಗದಂತಹ ಶಿವಧನಸ್ಸನ್ನು ಮುರಿದವ ನೀನು. ಅಂದ ಮೇಲೆ 
ಈ ಮೃಗವೊಂದನ್ನು ಹಿಡಿದು ತರುವದು ನಿನಗೆ ಆಗಲಾರದು ಎಂದು ನಾನು ಹೇಗೆ 
ಅನ್ನಲಿ) ಇಕೋ ನಿನ್ನೀ ಚಾಪ ಬಾಣಗಳನ್ನು ನಿನ್ನ ಬೆನ್ನಿಗೆ ಕಟ್ಟಿರುವೆ, ತ್ವರೆ ಮಾಡು ಧಾವಿಸು 
ನಾಥಾ. 

ಈ ಸುವರ್ಣ ಮೃಗವನ್ನು ಕಂಡು ಅಯ್ಯೋಧ್ಯೆಯ ಕೋಶದಲ್ಲಿಯ ಧನಲಕ್ಷ್ಮೀ 
ನಿನ್ನ ಈ ಚರಣಗಳಿಗಾಗಿ ಈ ವನವನ್ನರಸುತ್ತ ಬಂದಳೇನೋ ಎಂದು ನನಗೆ ಅನಿಸುತ್ತದೆ. 
ಆರ್ಯರೇ ಹೋಗಿರಿ ಆ ಹರಿಣವನ್ನು ಈ ಕುಟೀರದಲ್ಲಿ ತಂದಿರಿಸಿರಿ ಈಗಲೇ, 
ಅಲ್ಲಿಯವರೆಗೆ ನಿಷ್ಠ ತಮ್ಮ ಕುಟೀರವನ್ನು ಕಾಯುತ್ತಿರುತ್ತಾನೆ. 

ನಾಥಾ, ಸಜೀವವಾಗಿ ಈ ಮೃಗವು ನಮ್ಮ ಸ್ವಾಧೀನವಾದರೆ ಏನು ಹೇಳಲಿ? ಅದರ 
ಮೈಮೇಲಿನ ರತ್ನಗಳೇ ಜ್ಯೊತಿಗಳಾಗಿ ರಾತ್ರಿಯಲ್ಲಾ ಈ ವನದಲ್ಲಿ ನಮಗೆ 
ಪ್ರಕಾಶವನ್ನೀಯುವವು, ನಾವು ಅಯೋಧ್ಯೆಗೆ ಮರಳುವಾಗ ಇದನ್ನು ನಮ್ಮ 
ಜೊತೆಯಲ್ಲಿಯೇ ಒಯ್ಯೋಣವಂತೆ. ಅಲ್ಲಿಯವರಿಗೆಲ್ಲ ಅಚ್ಚರಿಯಾದೀತು. ಒಂದು ವೇಳೆ 
ನೀನು ಬಾಣದಿಂದ ಆ ಮೃಗವನ್ನು ಹೊಡೆದೆಯಾದರೆ, ಮೈದುನ ಅದರ ಚರ್ಮವನ್ನು 


ಅಧ್ಯಾಯ ೨೯ ೫೯ 


ತೆಗೆಯುತ್ತಾನೆ. ಆ ಸುವರ್ಣಮಯ ಚರ್ಮದ ಮೇಲೆ ನೀವು ಆಸೀನರಾದರೆ, ಇಂದ್ರನಂತೆ 
ಶೋಭಿಸುವಿರಿ. ನಾಥಾ ನೋಡಿಲ್ಲಿ, ಆ ಮೃಗವು ಆ ಕಡೆಗೆ ಸಾಗಿತು, ಆ ದಿನ್ನಿಯನ್ನೇರ 
ಹತ್ತಿತು. ಎಲ್ಲಿಯಾದರು ಕಣ್ಮರೆಯಾದೀತು. ಧನುರ್ಧರಾ ತ್ವರೆ ಮಾಡು, ಯಾಕೆ ನಿಂತುದು 
ಇನ್ನೂ?'' ಎಂದು ಸೀತಾದೇವಿ ನುಡಿದಾಗ ಶ್ರೀರಾಮನಿಗೆ ಲಗುಬಗೆಯಿಂದ ಆ ಮೃಗದ 
ಬೆನ್ನ ಟ್ಟುವದು ಅನಿವಾರ್ಯವಾಯಿತು. 

ಈ ರೀತಿಯಾಗಿ ಆ ಸುವರ್ಣ ಮೃಗ ಬೇಕೇಬೇಕೆಂದು ಸೀತಾದೇವಿ ಹಟ 
ಹಿಡಿದಳು. ಆಗ ಶ್ರೀರಾಮನಿಗೆ ಬಿಲ್ಲು ಬಾಣಗಳೊಂದಿಗೆ ಆ ಮಾಯಾಮೃಗದ ಬೆನ್ನು ಹತ್ತಿ 
ಧಾವಿಸುವುದು ಅನಿವಾರ್ಯವಾಯಿತು, ತುಸು ದೂರ ಅದನ್ನು ಬೆನ್ನಟ್ಟಿ ಹಿಡಿಯಲು ಆತ 
ಪ್ರಯತ್ನ ಮಾಡಿದ. ಆದರೆ ಅದು ಕೈಗೆ ಸಿಗುವಂತೆ ಅನಿಸಲಿಲ್ಲ. ಆಗ ಅವನು ಗುರಿ ಹಿಡಿದು 
ಬಾಣವನ್ನು ಬಿಟ್ಟ ಶ್ರೀರಾಮನ ಬಾಣ ಆ ಮಾಯಾಮೃಗದ ಮರ್ಮಸ್ಥಳಕ್ಕೆ ತಾಗಿದಾಕ್ಟಣ 
ಶ್ರೀರಾಮನ ದನಿಗೆ ಹೋಲುವಂತೆಯೇ ದನಿತೆಗೆದು "" ಹಾ ಲಕ್ಷ್ಮಣಾ! ಹಾ ಸೀತೇ।'' 
ಎಂದು ಕೂಗಿ ಪ್ರಾಣವನ್ನು ಬಿಟ್ಟಿತು. ಪರ್ಣಕುಟಿಯಲ್ಲಿದ್ದ ಸೀತಾದೇವಿಗೆ ಈ ದನಿ ಕಿವಿಗೆ 
ಬಿದ್ದಾಕ್ಷಣ ಅವಳ ಮೈಯಲ್ಲಿ ನಡುಗು ತುಂಬಿತು, ಗಾಬರಿಯಾದಳು, ಶ್ರೀರಾಮನಿಗೆ 
ಏನೋ ಅಪಘಾತವಾಗಿರಬೇಕೆಂಬ ಕಲ್ಪನೆಯಿಂದ ""ಲಕ್ಷ್ಮಣಾ ಓಡು, ಶ್ರೀರಾಮನಿಗೆ 
ಏನೋ ಆಯಿತು ನೋಡು, ಓಡು ಬೇಗ''ಎಂದು ತ್ವರಿತವಾಗಿ ನುಡಿದಳು. 

ಲಕ್ಷ್ಮಣ ವಿವಂಚನೆಗೊಳಗಾದ. ಸೀತೆಯ ರಕ್ಷಣೆಗಾಗಿ 
ಪರ್ಣಕುಟೀರದಲ್ಲಿರಬೇಕೆಂಬ ಶ್ರೀರಾಮನಾಜ್ಞೆಯನ್ನು ಪಾಲಿಸಬೇಕೋ, ಅಥವಾ' 
ಸೀತಾದೇವಿಯ ತುರ್ತದ ಅಪ್ಪಣೆಯಂತೆ ತ್ವರಿತವಾಗಿ ಶ್ರೀರಾಮನ ಕಡೆಗೆ ಧಾವಿಸಬೇಕೋ, 
ಏನು ಮಾಡಲಿ ಎಂದು ಆತ ಹಿಂದು ಮುಂದು ನೋಡಲು ಪ್ರಾರಂಭಿಸಿದ. ಆದರೆ 
ಸೀತಾದೇವಿಗೆ ಲಕ್ಷ್ಮಣನ ಈ ಎಲಂಬ ವೃತ್ತಿ ಸಹಿಸಲಾಗಲಿಲ್ಲ, ಆಗ "ಲಕ್ಷ್ಮಣಾ ಧಾವಿಸಲು 
ಯಾಕೆ ಹಿಂಜರಿಯುತ್ತಿರುವಿ? ನಿನ್ನ ಮನಸ್ಸಿನಲ್ಲಿ ಏನಾದರೂ ವಿಪರೀತ ಕಲ್ಪನೆಯೋ? 
ಏಳಿಲ್ಲಿಂದ ಮೊದಲು, ನಾನು ಹೇಳುತ್ತೇನೆ ಧಾವಿಸು ರಾಮನೆಡೆಗೆ, ಎಂತಹ ಭ್ರಾತೃ ಪ್ರೇಮ 
ನಿನ್ನದು | ನನ್ನ ಅಪ್ಪಣೆಯನ್ನು ಮೀರಿ ಇಲ್ಲಿ ಉಳಿಯಬೇಕೆನ್ನುವೆಯಾ?'' ಎಂದು 
ಕರೋರವಾಗಿಯೇ ಸೀತಾದೇವಿಯು ನುಡಿದಾಗ, ಅನಿವಾರ್ಯವಾಗಿ ಲಕ್ಷಣ 
ಪರ್ಣಕುಟೀರದಿಂದ ಹೊರ ಬಂದು ಒಂದು ಗೆರೆಯನ್ನು ಅಭಿಮಂತ್ರಿಸಿ ಎಳೆದು "ತಾಯೀ 
ಈ ಗೆರೆ ಮಾತ್ರ ದಾಟಿ ಆಚೆಗೆ ಹೋಗಬೇಡ ''ಎಂದು ಹೇಳಿ ಶ್ರೀರಾಮನ ಶೋಧೆಗಾಗಿ 


ಧಾವಿಸಿದ. 


೬೦ ಶ್ರೀ ರಾಮಾಯಣ ನಿತ್ಯ ಚಿಂತನ ಸಪಾಹದ ೪ನೆಯ ದಿನ 


ಅಧ್ಯಾಯ ೩೦ 
""ಯಾಚಕನೇ ಬಾಗಿಲ ಮುಂದೆ ನಿಲ್ಲಬೇಡ (ಸೀತಾದೇವಿ)'' 

ಇತ್ತ ಆಶ್ರಮದಲ್ಲಿ ಸೀತಾದೇವಿ ಒಬ್ಬಳೇ ಉಳಿದ ಸಂಧಿಯನ್ನೇ ಸಾಧಿಸಿ 
ಯತಿವೇಷದಲ್ಲಿದ್ದ ರಾವಣನು ಮುಂದೆ ಬಂದ. ತುಸುಹೊತ್ತಿನಲ್ಲಿಯೇ ತಾನು ಬಂದ 
ಹೇತುವನ್ನು ಪ್ರಕಟಿಗೊಳಿಸಿ ಅವಳೆಡೆಗೆ ಸಾಗಿ ಬಂದುದನ್ನು ಕಂಡು, ಅಮಹಾ ಪತಿವೃತೆ 
ಮೈಥಿಲಿ ಕಾತರ ಸ್ವರದಿಂದ ರಾವಣನಿಗೆ ಎಚ್ಚರಿಕೆಯನ್ನೀಯಲು ಪ್ರಾರಂಭಿಸಿದಳು. 

""ಯಾರಯ್ಯ ಯಾಚಕ ನೀನು? ಸರೆ ದೂರ ಆಚೆಗೆ. ಬಾಗಿಲದ ಬಳಿ 
ನಿಲ್ಲಬೇಡಿರಿ. ಆ ಘನ ನೀಳನ ಮಿಂಚು ನಾನು. ಸುಟ್ಟಾವು ನಿನ್ನ ಕೈಗಳು ಎಚ್ಚರಿಕೆ ಮೂಢಾ, 
ಕಾಮ ವ್ಯಥೆಯ ಮದಿರಾಪಾನ ಮಾಡಿ ಬಂದ ಮದದಿಂದ ವ್ಯರ್ಥ ನಮ್ಮ ಈ ಅಂಗಳದಲ್ಲಿ 
ಕುಣಿದಾಡಬೇಡ. ಜನಕಸುತಳು ನಾನು, ನನ್ನ ಉಗುರು ಸ್ಪರ್ಶ ಕೂಡ ಸ್ಪಪ್ಪದಲ್ಲಿಯೂ 
ನಿನಗೆ ಅಶಕ್ಕ ಎಂಬುದನ್ನು ತಿಳಿ. 

ಹುಚ್ಚಾ ಕಾಮಾಂಧಾ, ನಾನೊಬ್ಬಳೇ ಇರುವೆನೆಂದು ಭಾವಿಸಿರುವೆಯಾ? ಇಲ್ಲಾ 
ಇಲ್ಲಾ ನಾನೊಬ್ಬಳೇ ಇಲ್ಲ ನನ್ನ ಸುತ್ತು ಶ್ರೀರಾಮಕೀರ್ತಿಯ ಆಕೃತಿ ಇದೆ. ಶಕ್ತಿ ಇದೆ. 
ಇದು ನಿನ್ನಾಕಣ್ಣುಗಳಿಗೆ ಕಾಣಲ್ಲೊಲ್ಲದು ಇಷ್ಟೇ. ಅದು ನಿನ್ನನ್ನು ಸಂದೇಹವಾಗಿ ನರಕಕ್ಕೆ 
ಅಟ್ಟೀತು ಎಚ್ಚರಿಕೆ. ಠಕ್ಕ ನರಿಯಂತೆ ಏನು ನಿನ್ನ ನಗು ಇದು? ನನ್ನನ್ನು ಹೀಗೆ ದಿಟ್ಟಿಸಿ 
ಯಾಕೆ ನೋಡುತ್ತಿರುವಿ? ನನ್ನ ಈ ಕಣ್ಣುಗಳಲ್ಲಿ ಶ್ರೀರಾಮನ ಹೊರತು ಅನ್ಯವೇನೂ 
ಕಾಣಲಾರದು. ನೀನು ಈ ಸೀತೆಯ ಪ್ರೇಮವನ್ನು ಇಚ್ಚಿಸುವದೆಂದರೆ ಕಾಲಕೂಟ ವಿಷದಿಂದ 
ಪ್ರೇಮವನ್ನು ಬಯಸಿದಂತೆ ಎಂದು ತಿಳಿ. ಹತ ಭಾಗ್ಯನೇ ಚಂದ್ರ ಸೂರ್ಯರನ್ನು ಕೈಯಿಂದ 
ಹಿಡಿಯಲು ನೋಡುವಿಯಾಗ? 

ಎಲಾ ನೀಚ, ಹೀಗೇಕೆ ಮುಂದೆ ಮುಂದೆ ಸಾಗಿ ಬರುತಿರುವಿ? ನಿರ್ಜನವಾದ ಈ 
ವನದಲ್ಲಿ ನನ್ನೊಬ್ಬಳನ್ನೇ ಕಂಡು ಬಲಾತ್ಕರಿಸಿ ನನ್ನನ್ನು ಎತ್ತಿ ಒಯ್ಯಲು 
ಹವಣಿಸುತ್ತಿರುವೆಯಾ?) ಪ್ರದೀಪ್ರವಾದ ಅಗ್ನಿಯನ್ನು ನಿನ್ನ ಪದರಿನಲ್ಲಿ ಕಟ್ಟಿಕೊಂಡು 
ಹೋಗುವಿ ಮೂಡಾ ಎಚ್ಚರಿಕೆ. ನಾನು ಅಬಲೆ ಎಂದು ಭಾವಿಸಿ ನಿನ್ನಲ್ಲಿರುವ ಬಲದಿಂದ 
ನನ್ನನ್ನು ಬಲಾತ್ಕರಿಸಲು ನೀನು ಕ ಮುಂದೆ ಚಾಚುವಿಯಾದರೆ, ನಿನ್ನ ಕೃಗಳ ಶಕ್ತಿಯ 
ಮುಂದೆ ನನ್ನ ಕೈಗಳು ಈಗಿನ ಮಟ್ಟಿಗೆ ದುರ್ಬಲವೆಂದಾದರೂ ಶ್ರೀರಾಮನ ಬಾಣಗಳು 
ಮಾತ್ರ ನಿನ್ನ ಮೇಲೆ ವಜ್ರಾಘಾತ ಮಾಡುವವು ಎಚ್ಚರಿಕೆ. 

ಮತ್ತೆ ಮುಂದೇಕೆ ಸಾಗಿ ಬರುತ್ತಿರುವಿ ಪಾಪಿಯೇ ನಿನ್ನ ಚರಣಗಳೇ ನಿನ್ನನ್ನು 


ಅಧ್ಯಾಯ ೩೧ ೬೧ 


ತಡೆಯುತ್ತಿವೆ ನೋಡು. ನಿನ್ನ ಚರಣಗಳಲ್ಲಿದ್ದ ಸಾವಧಾನತೆ ನಿನ್ನ ತಲೆಯಲ್ಲಿ 
ಲ.ಕಾಮಾಂ , ರಹುವರಾs ರಘಫನಾದಾss ಧಾವಿಸು 5s ಧಾವಿಸು 55 ಕಮಲದ 
li ಭಟ ; ಮದ ದವೇರಿದ ಗಜ ಬರುತ್ತಿದೆ! ತ್ರೀರಾಮಚಂದ್ರಾ55 ನಿನೆಲ್ಲಿದ್ದರೂ 
ಯ ಆಕ್ರಾಂತವನ್ನು ನೀನು ಕೇಳು ಪ ಪ್ರಭೋತs'' ಎಂದು ಸೀತಾದೇವಿ 

ಮಾಡುತ್ತಿದ್ದ ದಂತೆಯೇ ಜ.೫ ತನ್ನ ಕಾರ್ಯವ ವನ್ನು ಸಾಧಿಸಿಯೇ ಬಿಟ್ಟ 


ಅಧ್ಯಾಯ -೩೧ 
""ಜನಕನಂದಿನಿ ಸೀತೆ ಅದೆಲ್ಲಿ ಲಕ್ಷ್ಮಣ?'' 

ಕಾಮಾಂಧನಾದ ರಾವಣ, ಸೀತೆಯ ಅಕ್ರೋಶ ಸಂತಾಪಗಳತ್ತ ಎಷ್ಟೂ ಗಮನ 
ಕೊಡದೆ, ಅವಳ ಮಾತಿಗೆ ಎಷ್ಟೂ ಸೊಪ್ಪು ಹಾಕದೇ, ಅವಳನ್ನೆತ್ತಿ ತನ್ನ ರಥದಲ್ಲಿ 
ಹಾಕಿಕೊಂಡು ಲಂಕೆಯ ಡಾರಿ ಹಿಡಿದ. 

ಇತ್ತ ಮಾಯಾವಿ ಮಾರೀಚನನ್ನು ವಧೆ ಮಾಡಿ ಮರಳಿ ಬರುತ್ತಿದ್ದ ಪ್ರೀ ರಾಮ, 
ಧಾವಿಸಿ ಇದುರಾಗಿ ಬರುತ್ತಿದ್ದ ಲಕ್ಷ್ಮಣನನ್ನು ಕೆಂಡ. ಸೀತೆಯೊಬ್ಬಳನ್ನೇ 
ಪರ್ಣಶಾಲೆಯಲ್ಲಿಬಿಟ್ಟು ಈತ ಬರುತ್ತಿದ್ದಾನೆಂಬುದು ಆತನ ಲಕ್ಷಕ್ಕೆ ಬಂದು ಗಾಬರಿಯಾಗಿ, 
“ಲಕ್ಷಣಾ, ಜಾನಕಿ ಒಬ್ಬಳನ್ನ ಪರ್ಣಕುಟಿಯಲ್ಲಿ ಬಿಟ್ಟು ನೀನು ಹೀಗೇಕೆ ಬಂದೆ? ಈ 
ಮಾಯಾವೀ ರಾಕ್ಷಸ ನನ್ನಂತೆಯೇ ದನಿಮಾಡಿ "ಹಾ ಲಕ್ಷ್ಮಣಾ, ಹಾ ಸೀತೆ'' ಎಂದು 
ಕೂಗಿ ಪ್ರಾಣ ಬಿಟ್ಟ. ಅದರಿಂದಾಗಿ ನೀವು ಮೋಸ ಹೋಗಲಿಲ್ಲವಷ್ಟೇ? ನನ್ನ ಶರ 
ಸಂಧಾನದಿಂದ ಯಾವ ಪ್ರಾಣಿಗಾದರೂ ಪಾರಾಗುವುದು ಶಕ್ಕವಾದೀತೇ 7'' ಎಂದು 
ಶ್ರೀರಾಮ ನುಡಿದ. ಆಗ ಲಕ್ಷ್ಮಣ ನಮ್ರದಿಂದ ""ರಾಮಾ ಇದೆಲ್ಲವನ್ನೂ ನಾನು ದೇವಿ 
ಜಾನಕಿಗೆ ಹೇಳಿದೆ. ಅದರ ಮೇಲೆ ಅವಳು ಅತ್ಯಂತ ಕಠೋರ ನುಡಿಗಳನ್ನಾಡಿದಳು. 
ಆದುದರಿಂದ ಅವಳ ಇಚ್ಛೆಯ ಮೇರೆಗೆ ನಿನ್ನನ್ನು ಶೋಧಿಸಲು ನನಗೆ ಇಲ್ಲಿಯವರೆಗೆ 
ಬರುವ ಭಾಗ ಬಿತ್ತು''ಎಂದು ಉತ್ತರಿಸಿದ. ಆಗ ಶ್ರೀರಾಮನು ""ಹುಚ್ಚಾ ಲಕ್ಷ್ಮಣಾ, 
ಒಬ್ಬ ಸ್ತ್ರೀಯ ಕ್ಷಣಿಕ ಕೋಪದ ಮಾತುಗಳನ್ನು ನೀನು ಸತ್ಯವೆಂದು ಬಗೆದೆಯಾ? ಏನೇ 
ಇರಲಿ, ಅವಳೊಬ್ಬಳನ್ನೆ ಕುಟೀರದಲ್ಲಿ ಬಿಟ್ಟು ನೀನೆಲ್ಲಿಗೆ ಬಂದದು ಎಷ್ಟು ಒಳ್ಳೆಯದನ್ನು 
ಮಾಡಲಿಲ್ಲ. ಇರಲಿ, ನೀನು ಬೇಗ ಪರ್ಣಶಾಲೆಯ ಕಡೆಗೆ ನಡೆ ಹೋಗೋಣ ಯಾಕೋ 
ನನ್ನ ಎಡಗಣ್ಣು ಹಾರಹತ್ತಿದೆ . ಮೈಯಲ್ಲಿ ನಡುಗು ಹುಟ್ಟಿತು. ಸೀತೆ ಕುಟೀರದಲ್ಲಿ... 
ಕುಶಲಳಾಗಿ ಇರಬಹುದಲ್ಲವೆ ಲಕ್ಷ್ಮಣಾ?'' ಎಂದು ನುಡಿದು ಹಾಗೇ ಲಗುಬಗೆಯಿಂದ 


ಈ 


py! [1 * 
ತ | 1] (1 ಸೈ] ಟಾ 
[ಜ್‌ ಅ ತೆ ml 2) ೧ °K 
(| ತ01]1 ಕ | 1 ELD » | ಬ | ಜ್‌ 
a PE ಇ `|; ‘ vk y (2 ಈ (, } ಸ 17 ೬1೪ 83 121 1) 
ಆ ೬. ಬ ಕ ಜ್‌ ಡ್ಯ 2 ಟ 571 (ಬಿ ಗ (4 ಹ 
ಕೆ IM 12 HW» 14 ಸ) ಅತಿ) ¥ 13 ೪ 5 ಗಿ) ತಗ ¥- () vp [Oy 
| ತ ಸ ಶಿ 1 1} “MW ಛ್‌ GC | «ಸ ಅಳಿ { ಕಾಫ್‌ 1 | | (ಪ y ತಿ 
ಕೆ ಕಿ ೪ £3 ತ ಷಿ ಕ್ಕ ಪ ತೆ | ಕಟ 3 ಕಕ್ಕ (ಸ ಮ | ) ಸ 4) ಳೌ 3 1 14 
ಕ್ಸ ಚ } ಟೋ: ( (5 ಅ ¢ 4 ಸ pS ( ya 1) ps 4 1), 4 #೫) (| ಸ್ಯ (7] 2» | 
" "» 4 1 *} ; }) 3 ಕ 1 ಸ (ಕ್‌ | ತಿ: % (2 ಸ 1) | ಟಿ th 12 (9 6) 
\ ಜೆ ಸ 4 ಟ್ಟ 44 | ¥ || ` 8) ‘n) \¢ ಚಿ ] | 1} 1 ಸ 
“yp $4 ಇ [ಸ ಆ Up | 4) ಆ) (? (35 ಜು 4) ತೆ ೪» 1 HT |] ಆಟ 1] yu 
NS SY 1 | 9) ಟು ಗ C೨ ೫೪ (ಗೃ 2 ಸ (3 ಟಟ್ಫಿ N 
[1 1 ಕ ¥ 6 ೈ “¥ 4) 3 | ಇಷ್ಟ ಛಿ 1. "| ?] 4 2 ತ] : ಲ್ವ 1) [3 ‘3 
ರ್‌ ಗ ಇ ಚ| 1 4) (1 » 1 # w3 [1] | Cy A . [ಗೆ ಟ್‌ ಟು 
3 ಸೆ Mi 4.1) ನ. ೆ [3 *) 13 14° 1೫ i 11 ಗ) foo t W 5 ಂಛ೯್ಥೆ 
ಗಜ ೧೫ ಛೈ |! ME 4 ಓಜ 88 ne 
i SM TE i ಭು ( 1 137 (4 ky 4) 4 w 1 1 1 
YE hs ಗೆ ಜಗ್ಗ ಟು ಆ ॥| 18.1.4 ಡೆ 1೨ ( { W =e 
i yt Hp gD cH iy WE - 
4 ಚ ಗೆ pA, I Bre Dap 1 yp ಗೆ 4 REL 
eh mB 4 yf en BW 
(1; 11 i (% * WP yp Mf J ಗೆ WD W# {4 ಬ ಜ್ನ 
|) 18 Ww 0) ಸೆ ॥) 2 [es € ಸ ಗ (೧ Fk 2 ಬ್ರಾ ಗ Fe ೮ ಫೀ 
4 K 4 ೪. ತ - ಚಿ | ನ್‌ pe df Jed ಢ ( 
MS G4 Hel Ne HGS 
೧. {Gad Wn (1) YSN ಟ್ಟ ಣಾ 
ನ 1. (|| ald 1%) m3 1 1% 0 ೪ fH Nxt: 3, *t, [2 
೪) RA ಕ dy 1 Y ವಿ d ಗೆ ಳ್ಳಿ d ) A (3 | ೮) | epd ಗೆ 1 
1 | ಟ್ಟ ಬ ( ¥ 1 yy 64 4 ಕು ¥3 f 2% ಇಳಿ ಇ T ಗ್ಗೆ WB © ಳೆ 1 
ಬ ೪-1 0 ಛಲ PC ಜಿ ೫ © 1) Ye ಕ n 12 ಲ > ು 4 © 1 kel Te. 
ww ಟಿ ಐ ೪ 4 ಇಂ ಲ ಟೇ ೪ ಸ್ಯ ಳೂ (9 ee ಗ್ದ (2) 12 C 
ಎ ೫ ೯ n Ve. Ya ೪9) ೬ ತ 32 ( H BD ಕೊ | 
ಕ್ಲ)“ 4 1 ಶಮಾ ಓಗಿ ತ 4 4೨ w ಕ 17 
[5 < y ದ್ಧಿ 4, 1 ಕ್‌ 
ಇ ಜಬ 43 


ie 1 ‘}) “p) WY ತ 
(3 ೫2 ನ 0 1 Ne 0 ನ 1) ಕ್ಕ (ಸ 3) ¥ 
Way De ರ 1? 

ಚ 


11] 6 

WE ಬಟ 
BE Hl: © Ka 
EERSTE 
EET ESTEE 
4) 1 ne Bree) 9) K ಗ ವಾ w p 
ಹ a) 5 1 131 ಟೆ ಹ 1 ನ 11 ತಿ || 1, ೫ | i ಗ pE D £ Ww p 
5 UES oT B SEE ಗಜ ಜಟ. 43 
4 ೪ ಟ್‌ ತೆತ್ಟಿ 4) 16. B ಸೆ 7 31) ಈ) 191 10 ) le K e+ G D 

ಟು (ಛಿ ಟಿ 1 ೧. | ೧ 4 Q f ಪ್ರ Ve ಇ ಥ್ರ 0 
F 7 pr Ke ಭೆ i ಕ್ಕ (ಸ ದ್‌ £ ತ 1 
€s YT ಈ 1b 3 ಡಿ [4 a3 


ಅಧ್ಯಾಯ ೩೨ ೬೩ 


-ಗ-ಳಿ- ಸಿ-ತು. ಘಾತದ ಮೇಲೆ ಆಘಾತ -ಆಪದಗಳು. ಗಾಯದ ಮೇಲೆ ಬರೆಯಲ್ಲದೇ 
ಮತ್ತೇನಿದು? ನಮ್ಮ ಎಲ್ಲ ಕಾರ್ಯ ಸಂಪದವು ತನ್ನ ಪ್ರತಿಭೆಯನ್ನು ಕಳೆದುಕೊಂಡು 
ಕಳೆಗುಂದಿಹೋಯಿತು. ಇನ್ನು ಉಳಿಯಿತೇನು 9 ತಮ್ಮ ಲಕ್ಷಣ ಮರಳಿ ನಗರಕ್ಕೆ 
ಹೋಗೋಣನಡೆ. ಭೋಗ- ಭೋಗ ಅನ್ನುತ್ತಾರಲ್ಲ ಲಕ್ಷ್ಮಣಾ, ನಾವು ಭೋಗಿಸಬೇಕಾದು 
ಏನು ಉಳಿಯಿತಿನ್ನು? ನಾಲ್ಕು ದಿನಗಳ ಚರಿತ್ರೆ ಆಯಿತು. ದು:ಖಸಾಗರಕ್ಕೆ ಭರತಿ 
ಬಂದಂತಾಯಿತು. ಕೊಚ್ಚಿಹೋಗಲಿ ಈ ರಾಮ ಅದರಲ್ಲಿ ಮತ್ತೇನಿನ್ನು?'' ಎಂದ ರಾಮ. 


ಅಧ್ಯಾಯ - ೩೨ 
“ಲಕ್ಷಣಾ ಸೀತೆಯ ಮುಡಿಯಲ್ಲಿಯ ಹೂಗಳಿವು'' 

ಜಾನಕಿಯ ವಿರಹದಿಂದ ಹೀಗೆ ತುಂಬಾ ವ್ಯಾಕುಲನಾದ ಶ್ರೀರಾಮ ದಾರಿಯಲ್ಲಿ 
ಕಂಡ ಗಿಡಬಳ್ಳಿಗಳನ್ನು ಹೊಳೆಹಳ್ಳಗಳನ್ನು , ವನ್ಯ ಮೃಗಗಳನ್ನು ಕೂಡ ಪ್ರಶ್ನಿಸಿದ. ಆದರೆ 
ಅವಾವೂ ಆತನಿಗೆ ಉತ್ತರಕೊಡಲು ಸಮರ್ಥವಾಗಲಿಲ್ಲ ವಿರಹವ್ಯಾಕುಲನಾದ 
ಶ್ರೀರಾಮನನ್ನು ಲಕ್ಷ್ಮಣ ಅನೇಕ ಮೃದು ಶಬ್ದಗಳಿಂದ ಸಾಂತ್ವನ ಮಾಡಿದ. ಶ್ರೀರಾಮನು 
ಅತ್ತಿತ್ತ ದೃಷ್ಟಿಹರಿಸುತ್ತಿದ್ದಾಗ ಆಶ್ರಮದ ನೆರೆಯಲ್ಲಿ ವಾಸಿಸುವ ಮೃಗಗಳು ದಕ್ಷಿಣ ದಿಕ್ಕಿಗೆ 
ತಮ್ಮ ಮುಖಗಳನ್ನು ಮಾಡಿದ್ದನ್ನೂ ಕಂಡು, ಹಾಗಾದರೆ ಸೀತೆ- ದಕ್ಷಿಣ ದಿಕ್ಕಿಗೆ 
ಹೋಗಿರಬಹುದು ಎಂದು ಆಶಿಸಿ ಇಬ್ಬರು ಅಣ್ಣತಮ್ಮಂದಿರು ಜಾನಕಿಯ ಶೋಧಗಾಗಿ 
ದಕ್ಷಿಣ ದಿಕ್ಕಿನತ್ತ ಸಾಗಿದರು. ಮಾರ್ಗದಲ್ಲಿ ಶ್ರೀರಾಮನು ಸೀತೆ -ಸೀತೆ ಎಂದು ಎಡಬಿಡದೇ 
ಕೂಗುತ್ತಲೇ ಇದ್ದ. ನಿರಾಶೆಯಿಂದ ಬಿಕ್ಕಳಿಸುತ್ತಿದ್ದ ತುಸು ಮಾರ್ಗ ಕ್ರಮಿಸಿದ ಮೇಲೆ 
ಕೆಲವು ಹೂಗಳು ದಾರಿಯಲ್ಲಿ ಬಿದ್ದುದನ್ನು ಶ್ರೀರಾಮ ಕಂಡ. ಒಮ್ಮೆಲೇ ಎತ್ತಿ ಅವುಗಳನ್ನು 
ಕೈಯಲ್ಲಿ ಹಿಡಿದು ""ಹಾ! ಲಕ್ಷ್ಮಣಾ ನೋಡಿಲ್ಲಿ. ಸೀತೆ ಮುಡಿದ ಹೂಗಳಿವು. ಇವುಗಳನ್ನು 
ಅವಳ ಮುಡಿಯಲ್ಲಿ ನಾನೇ ಮುಡಿಸಿದ್ದೆ'' ಎಂದ. ಆ ಹೂವುಗಳು ಕಣ್ಣಿಗೆ ಬಿದ್ದೊಡನೆ 
ಆತನಿಗೆ ದು:ಖ ಉಕ್ಕಿ ಬಂತು. ಗದ್ಗಗದ ಕಂಠಿತನಾಗಿ ""ಲಕ್ಷ್ಮಣಾ, ಸೀತೆಯ ಹೆಳಲಿನಲ್ಲಿಯ 
ಹೂಗಳಿವು. ಚಃ ಈ ಹೆಜ್ಜೆಗಳು. 

ಸೀತೆಯ ಪಾದಗಳನ್ನು. ಛೇಧಿಸಿ ಯಾವೂದೋ ಒಂದು ರಾಕ್ಚಸಪಾದ ಚಿನ್ಹೆ | 
ಸಾಗಿದಂತಿದೆ. ನೋಡಿಲ್ಲಿ. ತಿಕಾ ಿಟದಲ್ಲಿ ಸಿಕ್ಕ ಅವಳ ಪಾದ ಚಿನ್ನೆಗಳು ಹರಿದ 
ಕಮಲದಲಗಳಂತಾಗಿವೆ. ಖಚಿತ ಲಕ್ಷ್ಮಣಾ ಖಚಿತ. ಇಲ್ಲಿಯೇ ಇದೇ ಸ್ಥಳದಲ್ಲಿಯೇ 
ಯಾವೂದೋ ನಿಶಾಚಾರ ರಾಕ್ಷಸ ಮೈಥಿಲಿಯನ್ನು ತುಂಬಾ ಹಿಂಸಿಸಿ ಬಲಾತ್ವರಿಸಿ ಒಯ್ದಂತೆ 
ತೋರುತ್ತದೆ. ಆ ರಾಕ್ಷಸನ ಸಾಮರ್ಥ್ಯವು ಪತಿವ್ರತೆಯಳಾದ ನನ್ನ ಈ ಸತಿಯ 


ಏಳು ಪೀ ರಾಮಾಯಣ ನಿತ್ಯ ಚಿಂತನ ಸಪ್ತಾಹದ ೪ನೆಯ ದಿನ 


ಸಾಮರ್ಥ್ಯವನ್ನು ಮಿಕ್ಕಿಸಿತೇ ? 

ಲಕ್ಷ್ಮಣಾ, ಇದು ನೋಡಿಲ್ಲಿ ಯಾರದೋ ಮುರಿದ ಧನುಷ್ಯಕ್ಕೆ ರತ್ನಮಣಿಗಳ 
ಭೂಷಣಗಳಿವೆ. ಕದನ ಯಾರೊಳು ನಡೆದಿರಬಹುದಿಲ್ಲಿ 9 ೬, ವೈಢೂರ್ಯಾಂಕಿತ ಕವಚ 
ಯಾರದಿದು? ಅದರ ಮಣಿಯೊಂದು ಹುಡಿಯಲ್ಲಿ ಮುಳುಗಿದೆಯಲ್ಲ! ರಾಕ್ಷಸನನ್ನು 
ಇಲ್ಲಿ ಯಾರು ತರುಬಿರಬಹುದು? ಏನಿದೆಲ್ಲ[ 

ಲಕ್ಷ್ಮಣಾ ಇಲ್ಲಿ ನೋಡು ಮಡಿದು ಬಿದ್ದ ರಥದ ಸಾರಥಿಯನ್ನು ! ಹರಿದ 
ಲಗಾಮು ಇನ್ನೂ ಆತನ ಕೈಯಲ್ಲಿದೆ. ಆದರೆ ಅವನ ಮುಖವೆಲ್ಲ ರಕ್ತದಲ್ಲಿ ಮುಳುಗಿ 
ಎಕಾರವಾಗಿ ತೋರುತ್ತಿದೆ. ಹುಡಿಯಲ್ಲಿ ಹುದುಗಿದ ಈ ಛತ್ರವನ್ನು ನೋಡಲ್ಲಿ! ಅದರ 
ದಂಡ ಮುರಿದು ಆ ಕಡೆಗೆ ಬಿದ್ದಿದೆ. ಈ ಎಲ್ಲ ಕೃತ್ಯ ಯಾರದಿರಬಹುದು! ಏನು 
ನಡೆದಿರಬಹುದಿಲ್ಲಿ? ಎಷ್ಟು ಅಸ್ತಾವ್ಯಸ್ತ ಇದೆಲ್ಲ! ರಥದ ಅಚ್ಚು ಮುರಿದಿದೆ. ಚಕ್ರಗಳು 
ಭಂಗವಾಗಿವೆ. ಸಮೀಪದಲ್ಲಿಯೇ ಬಾಣ ಕಳಚಿ ಬಿದ್ದಿದೆ. ರಾಸಭ ಸತ್ತುಬಿದ್ದು ತಣ್ಣಗಾಗಿ 
ನಭದ ಕಡೆಗೆ ದೃಷ್ಟಿ ತಿರುಗಿಸಿದೆ. ಈ ರಥ ಯಾರದಿರಬಹುದು ಲಕ್ಷ ಣಾ? ಈ; ರಥವನ್ನು 
ಹೀಗೆಯೇ ಇಲ್ಲಿಯೇ ಬಿಟ್ಟು ಅವರು ಯಾವ ಮಾರ್ಗದಿಂದ ಮುಂದೆ 
ಹೋಗಿರಬಹುದು? 

ಲಕ್ಷ್ಮಣಾ, ಅಂತೂ ನನ್ನ ಪ್ರಿಯ ಜಾನಕಿಯನ್ನು ಯಾರು ಎತ್ತಕಡೆಗೆ ಎತ್ತಿಕೊಂಡು 
ಹೋಗಿರಬಹುದು? ಇದನ್ನು ಅನುಮಾನಿಸಲು ಬರಲೊಲ್ಲದು ನನಗೆ! ಸೀತೆಗಾಗಿ 
ಯಾರಿಬ್ಬರಲ್ಲಿ ಇಲ್ಲ ಕಾಳಗ ನಡೆದಿರಬಹುದು? ಅವಳೇನು ಹೃತಳೋ, ಜಿತಳೋ 
ಅಥಾವಾ ಮೃತಳೋ , ಏನು ಭಕ್ಷಿತಳೋ ಎಲ್ಲಿ ಹೇಗಿರಬಹುದು ನನ್ನ ಸೀತೇ 9 
ಗೂಢವಿದು ಲಕ್ಷ್ಮಣಾ ಇದಾವುದೂ ನನಗೆ ತಿಳಿಯದಾಗಿದೆ. ಇಲ್ಲಿ ಕೇಳು ನನ್ನ ಸೀತೆ 
ಅವಳಲ್ಲಿಯೇಇರಲಿ, ಹರಣ ಮಾಡಿದವನು ಯಾರೇ ಇರಲಿ, ನನ್ನ ಸ್ವಾಮಿನಿಯನ್ನು ನನಗೆ 
ಆತ ತಂದು ಒಪ್ಪಿಸಬೇಕು. ಇಲ್ಲದಿದ್ದರೆ ಅವನಿಗೆ ಉಳಿಗಾಲವಿಲ್ಲ. ಇದೋ ನೋಡು, 
ಕ್ಲಾತ್ರ ಬಲವು ಸ್ಟುರಿಸಹತ್ತಿದೆ. ಯಾವನೇ ಇರಲಿ ಆತ, ಸ್ವರ್ಗೀಯ ದೇವನಿದ್ದರೂ ಸರಿ, 
ಅಮಾನುಷ ರಾಕ್ಷಸನಿದ್ದ ರೂ ಸರಿ, ಅವನನ್ನು ಸುಡಲು ನನ್ನ ಪಾರುಷಕ್ಕೆ ಉಕ್ಕು 
ಬಂದಂತಾಗಿದೆ. ನನ್ನ ಬಲದಿಂದ ಮೂರು ಲೋಕಗಳನ್ನು ನಡುಗಿಸುವೆ "ಕೀಡು 
(ಶ್ರೀರಾಮ ಗುಡುಗಿದ ಎಂದು ಗೀತಾರಾಮಾಯಣದ ೩೨ನೆಯ ಅಧ್ಯಾಯದೊಂದಿಗೆ 
ಶ್ರೀ ರಾಮಾಯಣ ನಿತ್ಯ ಚಿಂತನ ಸಪ್ತಾಹದ ನಾಲ್ಕನೆಯ ದಿನ ಮುಗಿದುದು. 

ಶ್ರೀರಾಮಚಂದ್ರಾರ್ಪಣ ಮಸ್ತು 


K 
(2 


ರಾಮರಕ್ಷಾ Q 


pos 
ರ 


ಗ್ಯ 
ಕ್‌ 


ತರುಣ್‌ ರೂಪಸ 


ಜೀರ ಕೃಷ್ಣಾ ಜೀವಾಂಬ 


11೧೮ 


: ಪಥಿ ಸದೈವ ಗಚ್ಛತಾಮ್‌ ॥೨೦॥ 


ಜಾನಕೀ ಜೀವನ ಸ್ಮರಣ ಜಯ ಜಯ ರಾಮ 


ಶ್ರೀರಾಮ ಜಯ ರಾಮ ಜಯ ಜಯ ರಾಮ (೧೦ ಸಾರೆ) 


“ಜಯ ಜಯ ರಘುವೀರ ಸಮರ್ಥ'' 


೬೬ ಶ್ರೀ ರಾಮಾಯಣ ನಿತ್ಯ ಚಿಂತನ ಸಪಾಹದ ಚಿನೆಯ ದಿನ 


ಸಪ್ತಾಹದ ೫ ನೆಯ ದಿನ 
ಶ್ರೀರಾಮ ಜಯರಾಮ ಜಯ ಜಯರಾಮ (೧೦ಸಾರೆ) 
“ಜಯ ಜಯ ರಘುವೀರ ಸಮರ್ಥ'' 
ಧಾನ್ಯ ಶ್ಲೋಕ :- 
ಧ್ಯಾಯೇದಾ ಜಾನುಬಾಹುಂ --------- ಮಂಡನಂ ರಾಮಚಂದ್ರ 
ಇತಿಧ್ಯಾನಂ 


ಪೂರ್ವಾಕ ಥಾನುವಾದ 

ಭರತಗೆ ವನದಲ್ಲಿ ಶ್ರೀ ರಾಮನ ದರ್ಶನ ವಾಯಿತು. ಪಿತೃ ನಿಧನದ ವಾರ್ತೆ ಭರತನಿಂದ 
ತಿಳಿದು ರಾಮಾಶ್ರಯದ ಮೇಲೇ ದುಖ:ದ ಛಾಯೆ ಪಸರಿಸಿತು. ಅಯೋಧ್ಯೆಗೆ ಮರಳಬೇಕೆಂದು ಭರತ 
ಶ್ರೀರಾಮನನ್ನು ಪರಿಪರಿಯಿಂದ ಬೇಡಿಕೊಂಡ. ಪಿತೃ ವಚನದಂತೆ ನೀನು ರಾಜ್ಯ ಪಾಲನೆ ಮಾಡು, ನಾನು 
ವನವಾಸಿಯಾಗಿಯೇ ಉಳಿಯುವೆ, ಈ ರೀತಿಯಾಗಿ ತಾತನ ವಚನ ಪಾಲಿಸಿ ಉಭಯತರು ಕೃತಾರ್ಥರಾಗೋಣ. 
ಹದಿನಾಲ್ಕು ವರುಷದ ನಂತರ ಲಕ್ಷ್ಮಣ ಸೀತೆಯರೊಂದಿಗೆ ತಾನು ಅಯೋಧ್ಯೆಗೆ ಮರಳುವೆ ಎಂಬ 
ನಿರ್ಧಾರದ ಮಾತು ಶ್ರೀರಾಮನು ಹೇಳಿದ. ಭರತನು ಶ್ರೀರಾಮನ ಪಾದುಕೆಗಳನ್ನು ಪಡೆದುಕೊಂಡು 
ಅಯೋಧ್ಯೆಗೆ ಮರಳಿದ. 

ಮುಂದೆ ರಾಮಾದಿಗಳು ಚಿತ್ರಕೂಟದಲ್ಲಿ ದಕ್ಷಿಣಕ್ಕೆ ಸಾಗಿದರು. ಆಗ ರಾವಣನ ಭಗಿನಿ 
ಶೂರ್ಪನಖಿ ಕಾಮಾತುರಳಾಗಿ ಅಸಭ್ಯ ರೀತಿಯಿಂದ ವರ್ತಿಸಿದಳು. ಶ್ರೀರಾಮನ ಆಜ್ಞೆಯಂತೆ ಲಕ್ಷ್ಮಣ ಅವಳ 
ಮೂಗು ಕತ್ತರಿಸಿ ವಿರೂಪ ಮಾಡಿದ. ಅವಳ ಬಂಧುಗಳಾದ ಖರಧೂಷಣರು ತಮ್ಮ ಹದಿನಾಲ್ಕು ಸಾವಿರ 
ರಾಕ್ಷಸ ಸೈನ್ಯದೊಂದಿಗೆ ಎದುರಾದರು. ಶ್ರೀರಾಮಲಕ್ಷ್ಮಣರು ಅವೆರಲ್ಲರನ್ನೂ ಸಂಹಾರ ಮಾಡಿದರು. ಇದನ್ನು 
ಕಣ್ಣಾರೆ ಕಂಡ ಶೂರ್ಪನಖಿ ನೇರವಾಗಿ ಲಂಕೆಗೆ ಧಾವಿಸಿ ರಾವಣನನ್ನು ಮೊರೆ ಹೋಗುತಾಳ. ""ಅಣ್ಣಾ 
ನಿನಗಿದ್ದ ಇಪ್ಪತ್ತು ಕಣ್ಣುಗಳನ್ನು ಒಮ್ಮೆ ತೆರೆದು ನಿನ್ನ ತಂಗಿ ಶೂರ್ಪನಖಿಯ ದುರ್ದುಶೆ ನೋಡೊಮ್ಮೆ.'' 
ಶ್ರೀರಾಮನ ಶಸ್ತ್ರನಿಪುಣತೆಯನ್ನು - ಖರ ದೂಷಣರಲ್ಲದೇ ಹದಿನಾಲ್ಕು ಸಾವಿರ ರಾಕ್ಷಸ ಸಂಹಾರ ಮಾಡಿದ 
ವಿಷಯ ಹೇಳಿದಳು. ಅಲ್ಲದೇ ಶ್ರೀರಾಮಲಕ್ಷ್ಮಣರನ್ನು ಸಂಹರಿಸಿ, ಸೀತೆಯನ್ನು ಹರಣಮಾಡಿತಾ'' ಎಂದಳು 
ಶೂರ್ಪನಖಿ. ಸೀತೆ ರತಿಗಿಂತ ಸುಂದರಳು, ತನಗೆ ಒಪ್ಪುವವಳು ಮತ್ತು ಅವಳನ್ನು ಸುಲಭವಾಗಿ ಹರಣ 
ಮಾಡಿ ತರಬಹುದು ಎಂಬ ಎರಡು ವಿಚಾರಗಳಿಂದ ಚೋದಿತನಾದ ರಾವಣ ತನ್ನ ಕಾರ್ಯಕ್ಕೆ ಮಾರೀಚನ : 
ನೆರವು ಕೇಳಿದ. ರಾಮನ ಸಂಗಡ ಯುದ್ಧ ಮಾಡುವದು ನಮ್ಮೆಲ್ಲರ ನಾಶಕ್ಕೆ ಕಾರಣವಾದೀತೆಂದೂ ಒಬ್ಬ ಪರ 
ಸ್ತ್ರೀಯಳನ್ನು ಹರಣ ಮಾಡುವಂಥಹ ಹೀನ ಕಾರ್ಯಕ್ಕೆ ಕ ಹಾಕುವುದು ಬೇಡ ಎಂದೂ ರಾವಣನನ್ನು ಈ 
ದುಷ್ಟ ವಿಚಾರಗಳಿಂದ ಪರಾವೃತ್ತಗೊಳಿಸಲು ಮಾರೀಚ ಪ್ರಯತ್ನ ಮಾಡಿದ. ಆಗ ರಾವಣ ಕಪಟದಿಂದ ಕಾರ್ಯ 


ಯರ ಅ ಯ ಇ ಇರೆ ಅ ಯಕೆ ಅಗಷ್ಟ ಅ ಉ್ಯಚ್ಯಾಕಲ್ಸ ದ್ರ ರದ ರಾ ಯ ಜ್ರ ಅ ಪೆರಿ ಧಧೆ ಅಗಷ್ಟ ಜು ಭಾರ ಗಾಳ ಆನಾ ಭಾರ ಅಾಾಧಲ್ನ ಳೆ ಗಾಜಷ್ಸಾ ಸ್ಮ ನ ಉಾಳ್ನ ಲ್‌ SN ES ಸುಂಕೊ 


ಅಧಾಯ ೩೩ ಚಿಸ್ತಿ 


ಶಿ 


ಹಚ್ಚಿದ. ಸೀತಾದೇವಿ ಆ ಸುಂದರ ಮೃಗಕ್ಕೆ ಮನಸೋತಳು, ಆ ಸುಂದರವಾದ ಮೃಗವನ್ನು ಹಿಡಿತರಲು 
ಟಿ ಹೋದ. ಅದು ಕೈಗೆ ಸಿಗದು ಎಂದು ತಿಳಿದಾಗ ಬಾಣ ಬಿಟ್ಟ. ಆ ಮಾಯಮೃಗದ 
ಣ""ಹಾ ಲಕ್ಷ್ಮಣಾ ಹಾ ಸೀತೆ'' ಎಂದು ರಾಮನಂತೆ ಧ್ವನಿಮಾಡಿ ಆ ಮೃಗ 
ಕೂಗಿತು. ಆಗ ರಾಮನಿಗೇ ಏನೋ ಆಘಾತ ಎಂದು ಸೀತಾದೇವಿ ಭಾವಿಸಿ ಲಕ್ಷ್ಮಣನನ್ನು ಓಡಿಸುತ್ತಾಳೆ. 
2 ಸಿ 0 ಹರಣಮಾಡಿಕೊಂಡು ಹೋದ. ಧಾವಿಸುತ್ತ 
ಬಂದ ಲಕ್ಷ್ಮಣನನ್ನು ಕಂಡು ರಾಮ "ಲಕ್ಷ್ಮಣಾ, ಸೀತೆಯೊಬ್ಬಳನ್ನೇ ಪರ್ಣಕುಟಿಯಲ್ಲಿ ಬಿಟ್ಟು ಬಂದದು 
ಸ ಲ್ಲ ಇಬ್ಬರು ಪರ್ಣಕುಟಿಗೆ ಬಂದು ನೋಡಿದಾಗ ಸೀತಾದೇವಿಯ ಇರಲಿಲ್ಲ 
ಶ್ರೀರಾಮನಿಗೆ ದು:ಖವಾಗಿ, ಇಬ್ಬರೂ ಕೂಡಿ ಸೀತಾದೇವಿಯ ಶೋಧೆಗಾಗಿ ನಡೆದರು. ದಾರಿಯಲ್ಲಿ ಕಂಡ 
ಗಿಡಬಳ್ಳಿ- ಕೊಳಹಳ್ಳ ಅಲ್ಲದೇ ವನ್ಯ ಮೃಗಗಳನ್ನೂ ಕೇಳುತ್ತಾ ಪ್ರೀ ರಾಮ ಹೊರಟ. ಹಾಗೆ ಮುಂದೆ ಸಾಗಿದಾಗ 
ರಥದ ಸಾರಥಿ ಸತ್ತುಬಿದ್ದುದನ್ನು ರಥ ಮುರಿದು ಬಿದ್ದಿದ್ದನ್ನು ಕಂಡ. ಸೀತಾದೇವಿಯನ್ನು ಇಲ್ಲಿಯೇ ಹಿಂಸಿಸಿ 
ಬಲಾತ್ವರಿಸಿ ಒ ರ್ಹಂತೆ ಅವನಿಗೆ ಅನಿಸಿತು. ಜಾನಕಿಯನ್ನು ಯಾರು ಎತ್ತ ಕಡೆಗೆ ಎತ್ತಿಕೊಂಡು ಹೋದರೆಂಬುದು 
ತಿಳಿಯದಾಗಿ-"" ಲಕ್ಷ್ಮಣಾ ಕೇಳಿಲ್ಲಿ, ನನ್ನ ಸೀತೆ ಅವಳು ಎಲ್ಲಿಯೇ ಇರಲಿ- ಹರಣ ಮಾಡಿದವ ಯಾರೇ 
ಇರಲಿ, ಅವಳನ್ನು ನನಗೆ ತಂದು ಒಪ್ಪಿಸದಿದ್ದರೆ ಅವನಿಗೆ ಉಳಿಗಾಲವಿಲ್ಲ'' ಎಂದು ಶ್ರೀರಾಮ ಗುಡುಗಿದ 
ಎಂಬುದು ನಿನ್ನಿನ ಕಥೆ ಇನ್ನು ಮುಂದಿನ ಕಥೆ ಇಂದು ಕೇಳೋಣ. 


ಅಧ್ಯಾಯ -೩೩ 
""ರಘುನಾಥಾ ರಾವಣ ಸೀತೆಯನ್ನು ಹರಣ ಮಾಡಿಕೊಂಡು ಗಗನ 
ಮಾರ್ಗದಿಂದ ಹೋದ '' 

ಹೀಗೆ ಕ್ಲಾತ್ರವೃತ್ತಿ ಉಕ್ಕೇರಿ ಬಂದ ಶ್ರೀರಾಮ ಸೀತಾ ಶೋಧನೆಗೆ 
ಲಕ್ಷಣನೊಡನೆ ಮುಂದೆ ನಡೆದ. ಅಷ್ಟರಲ್ಲಿ ರಕ್ತದಲ್ಲಿ ಮುಳುಗಿ ನೆಲದಮೇಲೆ 
ದ್ದುಕೊಂಡಿದ್ದ ಪಕ್ಷಿಶ್ರೇಷ್ಠನನ್ನು ಕಂಡು ಈ ಗೃದ್ರರೂಪಧಾರಿ ರಾಕ್ಷಸನೇ ಸೀತೆಯನ್ನು 
ಸಿರಬೇಕೆಂದು ಕಲ್ಪನೆ ಮಾಡಿಕೊಂಡು ಶ್ರೀರಾಮನು ಕ್ಷರ ಸಂಜ್ಞರ ಬಾಣವನ್ನು ಆ 
ಪಕಿರಾಜನ ಮೇಲೆ ಪ್ರಯೋಗಿಸಿದ. ನೊರೆಯೊಂದಿಗೆ ನೆತ್ತರವನ್ನು ಕಾರುತ್ತಿದ್ದ ಆ ಪಕ್ಚಿರಾಜ 
""ಜಟಾಯು'' ಶ್ರೀರಾಮನಿಗೆ ಕೇಳುತ್ತಾನೆ. ""ಮರಣೋನ್ಮುಖನಾದ ನನ್ನ ಮೇಲೆ ಯಾಕೆ 
ನಿನ್ನ ಈ ಬಾಣ ಪ್ರಯೋಗ ರಘುನಾಥಾ? ರಾವಣ ಸೀತೆಯನ್ನು ಹರಣಮಾಡಿಕೊಂಡು 
ಎಹೋಗುವಾಗ ಆತನನ್ನು ತಡೆದುದರ ಪರಿಣಾಮದಿಂದ ನಾನು ಹೀಗೆ ಉರುಳಿ 
ಬಿದ್ದಿರುವೆ'' ಮುಂದುವರಿದು ಜಟಾಯು ಹೇಳುತ್ತಾನೆ - "ರಥದಲ್ಲಿ ರಾವಣನೊಡನೆ 
ಸೀತಾದೇವಿ ಯನ್ನು ಕಂಡೆ. ರಾಘವನಿಲ್ಲದಲೆ ರಾಜ್ಞಿಸೀತೆ! ಏನು ವಿಚಿತ್ರ ವಿದು! ಮೈದುನ 
ಲಕ್ಷ್ಮಣ ಕೂಡ ಜೊತೆಗೆ ಇಲ್ಲವೆಂದು ತುಂಬಾ ಕಳವಳವಾಯಿತೆನೆಗೆ. ಆ ದೃಶ್ಯವನ್ನು 
ಕಣ್ಣುಗಳಿಂದ ನೋಡಿ ನನಗೆ ಸಹಸಲಾಗಲಿಲ್ಲ ನನ್ನಲ್ಲಿಯ ಸರ್ವಬಲದಿಂದ ಹಾರಿ ರಥದ 


2 
9 


£ 


ಕ್ರ 


ಸಪಾಹದಚಿನೆಯದಿನ 


pS 
ಹ 


ಕರಿ 
(3 
(@ 
ಗಿ 
ಲ್ಲ 
ತ 
ತ್ತಿ 
ಜಿ 
೪೨ 
ಆ! 
[7a 
6) 
GL 
21 


ಮಾರ್ಗವನ್ನು ತಡೆಗಟ್ಟ ಅದನ್ನು ನಿಲ್ಲಿಸಿದೆ. 

'ಕಾಮಿಯಾದ ಆ ನೃಶಂಸ ರಾವಣ ಸೀತಾದೇವಿಯನ್ನು ಯಾತಕ್ಕಾಗಿ ತನ್ನ 
ಮನೆಗೆ ಸಾಗಿಸಿಕೊಂಡು ನಡೆದಿರುವನೆಂಬುದನ್ನಲ್ಲ ಮನಸಿನಲ್ಲಿತಿಳಿದೆ. ತಡೆಯಲಾಗಲಿಲ್ಲ 
ನನಗೆ. ಆ ದುಷ್ಪನ ಕೈಗಳನ್ನು ಕಚ್ಚಿದೆ. 

ರಾಮರಾಜ್ಞಿಯನ್ನು ರಕ್ಷಿಸಲೆಂದು ಆ ಕಾಮುಕ ರಾವಣನ ಜೊತೆ ಬಹು 
ಘೋರವಾಗಿ ಹೆಣಗಿದೆ. ಆತನ ಮುಕುಟ ಕವಚಗಳನ್ನು ಮುರಿದೆ. ಬಾಣ ಬತ್ತಳಿಕೆಗಳನ್ನು 
ಪುನಃ ಅವನಿಗೆ ಸ್ಪರ್ಶ ಮಾಡಗೊಡಲಿಲ್ಲ ನಾನು. 

ವಜ್ರಕ್ಕೆ ಸಮಾನಾದ ನನ್ನ ಪಕ್ಕಗಳನ್ನು ಬೀಸಿ ಆತನ ಸರ್ವಾಂಗಕ್ಕೂ ನೋವು 
ಮಾಡಿದೆ. ಈ ತಿಕ್ಕಾಟದಲ್ಲಿ ದಣಿದನವ. ಅವನ ಸಾರಥಿಯನ್ನು ಕೆಳಗೆ ಕೆಡಹಿದೆ. 
ಸೀತಾದೇವಿಯನ್ನು ದೂರ ಸರಿಸಿ ರಥದ ಅಕ್ಷವನ್ನು ಮುರಿದು ಚಲ್ಲಿದೆ. ಅದರ ಚಕ್ರಗಳನ್ನೂ 
ಭಗಿಸಿದೆ. ಆಗ ರಾವಣನ ಛತ್ರ ಧರೆಗೆ ಉರುಳಿತು. ನಮ್ಮಿಬ್ಬರ ಮಧ್ಯ ನಿಕರದ ಕಾಳಗ 
ನಡೆಯಿತು. ಆಗ ರಾವಣನಿಗೆ ಸಹಿಸಲಾಗಲಿಲ್ಲ. ಹಲ್ಲು ತಿನ್ನುತ್ತ ನನ್ನ ಮೇಲೆ ಸಾಗ? 
ಬಂದು ತನ್ನ ಖಡ್ಗದಿಂದ ನನ್ನ ರೆಕ್ಕೆಗಳನ್ನು ಕತ್ತರಿಸಿಬಿಟ್ಟ. 

ಆಗನಾನು ಭೂಮಿಗೆ ಬಿದ್ದೆ. ಸೀತಾದೇವಿ ಗದಗದ ನಡುಗುತ್ತಾನಿಂತುದನ್ನು 
ಕಂಡು ಕಡು ಮಿಡುಕಿದೆ ನಾನು. ಆ ದುಷ್ಟ ಅವಳನ್ನು ಅವಚಿ ಹಿಡಿದೊಡನೆ ಅವಳು 
ಚೇರಾಡಿ ವಿಲಿವಿಲಿ ಒದ್ದಾಡಿದಳು ಆ ವೈದೇಹಿ. ಆದರೆ ಕಾಮಾಂಧನಾದ ರಾವಣನಿಗ 
ಅದರ ಪರಿವೇ ಇರಲಿಲ್ಲ. 

ಆಗ ನನ್ನ ಜೀವ ಕಣ್ಣುಗಳಲ್ಲಿ ಮಾತ್ರ ಇತ್ತು ಆ ಮಾಯಾವಿ ರಾವಣ ನಿನ್ನ 
ಪ್ರೀತಿಯ ಸಾಮ್ರಾಜ್ಞಿಯನ್ನು ಗಗನ ಮಾರ್ಗದಿಂದ ಎತ್ತಿಕೊಂಡು ಹೋದನೆಂಬುದನ್ನು 
ಕಣ್ಣಾರ ಕಂಡೆ. ಹೋಗುವಾಗ ಅವಳು ಒಂದೇ ಸವನೆ ಆಕ್ರಂದನ ಮಾಡುತ್ತಿದ್ದಳು'' 
ಎಂದು ಮರಣೋನ್ಮುಖನಾದ ಜಟಾಯು ನುಡಿದ. 

ರಾವಣ ಸೀತೆಯನ್ನು ನಿಶ್ಚಯವಾಗಿಯೂ ಗಗನ ಮಾರ್ಗದಿಂದ ಲಂಕೆಗೆ 
ಅಪಹರಿಸಿಕೊಂಡು ಹೋದನೆಂಬದನ್ನು ಪಕ್ಚಿರಾಜ ಜಟಾಯು ಹೇಳಿ ಅಸುನೀಗಿದ. ಅವನ 
ಮೃತದೇಹದ ಸಂಸ್ಕಾರವನ್ನು ಯಥೋಚಿತವಾಗಿ ಮಾಡಿ, ರಾಮಲಕ್ಷ್ಮಣರು ಮುಂದೆ 
ನಡೆದರು. ಅನಂತರ ತುಸು ಮಾರ್ಗ ಕ್ರಮಿಸುವಷ್ಟರಲ್ಲಿ ಅವನಿಗೆ ಕಬಂಧನೆಂಬ ಒಬ್ಬ 
ಶೀರ್ಷಹೀನ ರಾಕ್ಷಸ ಭೆಟ್ಟಯಾದ. ವಾಸ್ತವಿಕವಾಗಿ ಅವನು ಮಹಾತೇಜಸ್ವಿಯಾದ 
ದನುಪುತ್ರನಾಗಿದ್ದ ಅವನು ರಾಮಲಕ್ಚ್ಮಣರನ್ನು ಗುರುತಿಸಿ * ಶ್ರೀರಾಮನು ಲಕ್ಷ್ಮಣ 
ಸಮೇತನಾಗಿ ಈ ವನಕ್ಕೆ ಬಂದಾಗ ಅವನು ನಿನ್ನ ಕೈಗಳನ್ನು ಕತ್ತರಿಸಿದಾಗ ನೀನು ಸ್ವರ್ಗಕ್ಕೆ 


ಅಧ್ಯಯ ೩ಳ A 


ಹೋಗುವಿ'' ಎಂದು ಇಂದ್ರನು ನನಗೆ ಹೇಳಿದ್ದಾನೆ. ಆದುದರಿಂದ ಶ್ರೀರಾಮಾ, ನನ್ನ 
ವಧೆ ಮಾಡಿ ದಹನ ಮಾಡಿ ಬಿಡು!'' ಎಂದು ಬೇಡಿಕೊಂಡ. ಆಗ ಶ್ರೀರಾಮ '' ಆಗಲಿ 
ನಿನ್ನ ಅಪೇಕ್ಷಿ ಯಂತೆ ಮಾಡುವೆ. ಆದರೆ ಯಾವನೋ ಲಂಕಾಪತಿ ರಾವಣನಂತೆ ಆತ ನನ 

ಸೀತೆಯನ್ನು. ಹರಣಮಾಡಿಕೊಂಡು ಹೋದನೆಂದು ಪಕ್ಚಿರಾಜ ಜಟಾಯು ನ ನಗೆ ತಿಳಿಸಿದ. 
"ಈ ಕುರಿತು ಸಾದ್ಯ ೦ತ ವಿವರವನ್ನೆ ೇನ್ನ್ನಾ ದರೂ ಕೊಡಬಲ್ಲಿ ಸೆ ಎಂಬುದಕ್ಕೆ 
"" ಶ್ರೀರಾಮಚಂದಾ, ನನ್ನ ದೇಹ ದಹನವಾಗಲಿ ಮೊದಲು. ಅನಂತರ ಎಲ್ಲ ವಿವರವನ್ನು 
ನಿನಗೆ ನಾನು ಕೊಡಬಲ್ಲೆ' ' ಎಂದನಾ ಕಬಂಧ. ಅದರಂತೆ ಶ್ರೀ ರಾಮಲಕ್ಷ್ಮಣರು ಸೇರಿ 
ಅವನನ್ನು ಒಂದು ತಗ್ಗಿನಲ್ಲಿ ಹಾಕಿ ದಹನ ಮಾಡಿದರು. ಆಗ ಅವನು ಪ ಸನರ್ಜಾತನಾಗಿ 
ಅಗ್ನಿಕುಂಡದಿಂದ ಹೊರಬಂದು ಶ್ರೀರಾಮನಿಗೆ "" ಶ್ರೀರಾಮಚಂದ್ರ ನೀನು ಕಿಷ್ಠಿಂಧಾಪತಿ 
ಸುಗ್ಗಿ ವನ ಸಖ್ಯ ಬೆಳೆಸು. ನಿನ್ನ ಪತ್ನಿ ಯನ್ನು ಶೋಧಿಸುವ ಕಾರ್ಯದಲ್ಲಿ ಆತನು ನಿನಗೆ 
ನೆರವು ಸಹನ: '' ಎಂದು "ನಿವೇದಿಸಿ ಮಾರ್ಗದರ್ಶನ ಮಾಡಿ ಅದ್ಭಶ್ಯನಾದ. 


ಅಧ್ಯಾಯ -೩೪ 
""ನಿನ್ನ ದರ್ಶನದಿಂದ ಶಬರಿ ಧನ್ಯಳಾದಳು'' (ಶಬರಿ) 

ಶ್ರೀ ರಾಮಲಕ್ಷ್ಮಣರು ಹಾಗೇ ಮುಂದೆ ಸಾಗಿ ಪಂಪಾಸರೋವರದ ಪಶ್ಚಿಮ 
ತೀರವನ್ನು ತಲುಪಿದಾಗ ಅವರಿಗೆ ಶಬರಿಯ ಆಶ್ರಮ ಹತ್ತಿತು. ಆ ತಪಸ್ವನಿಯು 
ಅವರ್ಣನೀಯ ಉತ್ಸಾಹದಿಂದ ಪ್ರೀರಾಮನೆದುರು ಬಂದು ನಿಂತು ನಮಸ್ಕರಿಸಿ 
ಸದ್ಭಾವನೆಯಿಂದ ಪುಲಕಿತಳಾಗಿ "" ಶ್ರೀರಾಮ ನಿನ್ನ ಚರಣಗಳು ನನ್ನ ಈ ಆಶ್ರಮವನ್ನು 
ಸ್ಪರ್ಶಿಸಿದವು. ಧನ್ಯಳಾದಳು ಈ ಶಬರಿ'' ಎಂದು ಶ್ರೀರಾಮಚಂದ್ರನ ಪಾದಗಳ ಮೇಲೆ 
ಮಸ್ತಕವನ್ನಿಟ್ಟು ಮಾತು ಮುಂದುವರಿಸಿದಳು. 

“ಪೀ ರಾಮಚಂದ್ರ ನಿನ್ನ ಮಹತಿಯನ್ನೆಂತು ವರ್ಣಸಲಿ ನಾನು! 
ಚಿತ್ರಕೂಟಕ್ಕೆ ನಿನ್ನ ಲೀ ಚರಣಗಳು ತಲುಪುವದೊಂದೇ ತಡ ಅದೆಷ್ಟು ಜನ ಮುನಿಗಳು 
ಮುಕ್ತರಾದರೆಂಬುದು ಗೊತ್ತೇ ನಿನಗೆ? ಅಪ್ಪಾ ರಾಮಾಚಂದ್ರಾ, ಈ ವೃಕ್ಷದಡಿಯಲ್ಲಿ 


ನಮ ಕ್ಷಣ ನಿಲ್ಲುವೆಯಾ? ನಿನ್ನನ್ನು ಪೂಜಿಸುವೆ. “ಹೀಗೆ ನಿಲ್ಲು'' ಎಂದು ನುಡಿದೆ ನಿನಗೆ, 


ಮೂಢಳನ್ನು ಕ್ಷಮಿಸು. 
"ಇದೋ ನನ್ನ ನಯನಗಳಿಂದ ಆನಂದಾಶ್ರುಗಳು ಧಾರೆ ಹರಿದು ಬರುತ್ತಿದೆ. 
ಆದರಿಂದ ನಿನ್ನ ಪಾವನ ಪಾದಗಳ ಪ್ರಕ್ಟಾಲನವಾಗಲಿ. ಇದರಿಂದ ಪ್ರವಾಸದಲ್ಲಿ 


“ ಮಧುರವಾಗಿರುವ ಈ ಬದರೀ ಫಲಗಳ 


Rad jy ನಾ ಧಗ ಕೂ ಭ 
೬ ಪ್ರೀ ಶಾಪ ಬತ್ತ ತನ ನಿಲಯದ) ಮು! 
ಡಾಗು ಗ್ರಾ ವ ಕ್‌ ಪರಿಹಾರವಾ ಇ 
ನಿಮಗಾದ ಶ್ರಮ ತುಸು ಪರಿಹಾರವಾದೀತು. 


ಇನ್ನು ಇದು ಚಂದನ. ಬ ಸೇವೆಯಲ್ಲಿಯೇ ನನ್ನ ಜೀವನವನ್ನು 
ತೇಯ್ದು ಇಟ್ಟಿರುವೆ. ವಿಲೇಪನಕ್ಕೆ ಅದೇ ನಿನಗೆ ಚಂದನ. ರೋಮಾಂಚನಗಳೇ 
ಪುಷ್ಪಗಳು. 

ನಿಜ ಜ್ಞಾನದ ದೀಪವನ್ನು ಹಚ್ಚಿ ಇಟ್ಟಿರುವೆ. ಅದೇ ದೀಪ ನಿನಗೆ. ಆರತಿ” 
ಅದು. ಶ್ಯಾಮ ವರ್ಣದ ಅನಂತನೇ ಇಂದು ನನ್ನೆದುರು ನಿಂತಿದ್ದಾನೆ. ಏನು ಭಾಗ್ಯ 
ನನ್ನ ದು! ಅವನಿಗೆ ಆತ್ಮನಿವೇದನ ಮಾಡುವೆ. 

ಇನ್ನು ನೈವೇದ್ಯಕ್ಕೆ ನಾನೇನು ಇಡಲಿ ಪಜಭುವಿಗೆ? ಪಸಾದವೆಂದು ಆತನಿಂದ 
ನಾನು ಏನು ಪಡೆಯಲಿ? ಚಕೋರನ ಮನೆ 
ಬಂದಂತಾಗಿದೆ. ನನಗೇನುಕೊರತೆಇಲಿ? ಕಂದ ಮೂಲಗಳಿವೆ. ಬೋರೆಯ ಹಣ್ಣುಗಳಿವೆ 


ಗ್‌ 


ಎಂದು, ಶಬರಿಯು ""ರಾಮಚಂದ್ರಾ, ಈ ಕಂದಮೂಲಗಳನ್ನು ಭಕ್ತಿಸು. ಪಕ್ಷವಾಗಿರುವ 


ಬೆ 


pe 
ತ 
೭1 
"ಗಿ 
£9 


ಇದೇನು ಈ ಬದರೀ ಫಲಗಳನ್ನು ಹಕ್ಕಿಗಳು ಕಚ್ಚಿದಂತಿವೆಯಲ್ಲ ಎಂದು 
ಅನುಮಾನಿಸುವೆಯಾ? ಅಲ್ಲ ದೇವಾ, ಹಕ್ಕಿ ಕಚ್ಚೆ $ದವುಗಳಲ್ಲಾ ಇವು. ಸಿಹಿ ಇವೆ 
ಎಂಬುದನ್ನು ಅರಿಯಲು ನಾನೇ ಕಚ್ಚಿ ನೋಡಿ. ಸಿಹಿ ಇದ್ದವುಗಳನ್ನು ಮಾತ್ರ 
ನಿನ್ನೆದುರು ಇಟ್ಟಿರುವೆ. ಮೋಸವಲ್ಲವಿದು, ಪ್ರೇಮ -ರಾಮಚಂದ್ರಾ'' 

ಆಗ ಲಕ್ಷಣ ಬದರೀ ಫಲಗಳ ಕಡೆಗೆ ನೋಡಿ ಸಂಶಯ ದೃಷ್ಟಿ ತಾಳಿದ್ದನ್ನು 
ಗಮನಿಸಿ ಶಬರಿ ""ಯಾಕೆ ಸೌಮಿತ್ರೀ, ಏನು ಸಂಶಯ ನಿನಗೆ ? ಎಂಜಲವೆಂದು 
ತಾನೇ? ಅಲಪ್ಪ ಅಲ್ಲ. ಅಭಿಮಂತ್ರಿಸಿದ ಬದರೀ ಫಲಗಳಿವು. ನಿಃ ಸಂಕೋಚದಿಂದ 
ಸೇವಿಸು. ಈ ಶಬರಿಯ ವನದಲ್ಲಿ ನಿತ್ಯ ವೇದದ ಮಾಧುರ್ಯವಿರುತ್ತದೆ ಬಲ್ಲೆಯಾ?” 
ಹೀಗೆ ಅನ್ನುತ್ತಿದ್ದಂತೆಯೇ ಶ್ರೀರಾಮನ ದರ್ಶನದಿಂದ ಪಾವನಳಾದ ಶಬರಿ ತನ್ನ 
ಇಚ್ಛೆಯಂತೆ ಅತ್ಯಾನಂದದಿಂದ ಗುರುವಿನ ಅನಂತನಲ್ಲಿ ಲೀನವಾಗಿ ಹೋದಳು. 


ಅಧ್ಯಾಯ - ೩೫ 
""ಸುಗ್ರೀವನಿಂದು ರಾಘವನ ಸನ್ಮಿತ್ರನಾದ'' (ಸುಗ್ರೀವ) 
ಶ್ರೀರಾಮಲಕ್ಷ್ಮಣರು ಶಬರಿಯ ಆಶ್ರಮದಿಂದ ಹಾಗೇ ಮುಂದೆ ಸಾಗಿ 
ಯಷ್ಯಮೂಕ ಪರ್ವತಕ್ಕೆ ಬಂದರು. ರಾಜ್ಯಪದಭ್ರಷ್ಟನಾದ ಕಪಿ ಶ್ರೇಷ್ಠ ಸುಗ್ರೀವ 


ಅಲ್ಲಿಯು AN 4. 


ಹನುಮಂತನನ್ನೊಳಗೊಂಡು ತನ್ನ ಮಂತ್ರಿಗಳ ಸಮೇತ ತಲೆ ತಪ್ಪಿಸಿಕೊಂಡು ಇದೇ 
ಪರ್ವತದ ಮೇಲೆ ತಿರುಗುತ್ತಿದ್ದ. ಸುಗ್ರೀವನ ಅಣ್ಣ ವಾಲಿಯು ಆತನ ಪತ್ನಿಯನ್ನು 
ಬಲಾತ್ಕಾರದಿಂದ ಅಪಹರಿಸಿ ಅವನನ್ನು ಕಿಷ್ಟಿಂಧದಿಂದ ಹದ್ದು ಪಾರು ಮಾಡಿದ್ದ. 
ರಾಮಲಕ್ಷ್ಮಣರು ಬರುತ್ತಿರುವುದನ್ನು ದೂರದಿಂದಲೇ ಕಂಡ ಸುಗ್ರೀವ ಅಣ್ಣ ವಾಲಿಯೇ 
' ತನ್ನ ಮೇಲೇರಿ ಬರಲು ಇಬ್ಬರು ಧನುರ್ಧರನ್ನು ಕಳುಹಿಸರಬೇಕೆಂಬ ಶಂಕೆಯಿಂದ ಆತನು 
ಮಲಯ ಪರ್ವತ ಮೇಲೆ ಒಡ ಹೋಗಿ, ವಸ್ತುಸ್ಥಿತಿಯನ್ನು ಅರಿತುಕೊಂಡು ಬರಲು ತನ್ನ 
ಮಂತ್ರಿ ಹನುಮಂತನನ್ನು ಕಳುಹಿಸಿದ. ಸಚಿವೋತ್ರಮ. ಹನುಮಂತ ಶ್ರೀರಾಮನನ್ನು 
ಮೊದಲ ಸಲ ಸಂಧಿಸಿದ ಸಂದರ್ಭವಿದು. ಈ ಪ್ರಥಮ ದರ್ಶನದಲ್ಲಿಯೇ ಶ್ರೀರಾಮ ಮತ್ತು 
ಹನುಮಂತ ಇವರಲ್ಲಿ ಸ್ನೇಹ ಭಾವ ನಿರ್ಮಾಣವಾದುದು. ಇಬ್ಬರೂ ಪರಸ್ಪ 
ಆಕರ್ಷಿಸಿದರು. ಹನುಮಂತನೇ ಶ್ರೀರಾಮನಿದ್ದಲ್ಲಿಗೆ ಸುಗ್ರೀವನನ್ನು ಕರೆತಂದು ಪರಸ್ಪರ 
ಪರಿಚಯ ಮಾಡಿಕೊಟ್ಟ . ಇಬ್ಬರೂ ಸಮಯೋಚಿತವಾಗಿ ಮಾತು ಆಡಿದರು, ವಿಚಾರ 
ಎನಿಮಯವಾಯಿತು. ಇಬ್ಬರೂ ಪರಸ್ಪರರನ್ನೂ ಅರಿತುಕೊಂಡರು. ಸಮದುಖಿಃಗಳಾದ 
ಇಬ್ಬರಲ್ಲಿ ಸ್ನೇಹ ದೃಢವಾಯಿತು. ಇಬ್ಬರೂ ಕೈ ಕುಲಕಿದರು. ಸಮ್ಮುಖದಲ್ಲಿ ಪ್ರಜ್ವಲಿತ 
ಅಗ್ನಿನಾರಾಯಣನ ಸಾಕ್ಷಿಯಾಗಿ ಸುಗ್ರೀವ ಶ್ರೀ ರಾಮನಿಗೆ ಹೇಳಲು ಪ್ರಾರಂಭಿಸಿದ. 

""ವ್ಯೋಮ ಪೃಥ್ವಿಗಳಿಗೆ ಅಗ್ನಿನಾರಾಯಣನಿಗೆ ಸಾಕ್ಟಿಯಾಗಿ ಹೇಳುತ್ತೇನೆ. ಈ 
ಸುಗ್ರೀವ ಇಂದು ರಾಘವನ ಸನ್ಠಿತ್ರನಾದ.'' 

ಶ್ರೀರಾಮ ನಾನಾದರೂ ನಿನ್ನಂತೆಯೇ ವನವಾಸಿ ಆಗಿರುವೆನೆಂಬುದು ನಮ್ಮ 
ಸಚಿವೋತ್ತಮ ಹನುಮಾನನಿಂದ ನಿನಗೆ ಸಾದ್ಯಂತ ವಿಷಯ ತಿಳಿದಿರಲು ಸಾಕು. 
""ದುಃಖಿತನಿಗೆ ದುಃಖದಲ್ಲಿ ದುಃಖಿಯಾದವನೇ ಸಹಾಯವಾಗುತಾನೆ'' ಎಂಬುದು 
ಳೃಲ್ಪ 


ಬಿ 


ಶ್ರೀರಾಮಾ, ಏನು ಹೇಳಲಿ ನನ್ನ ಸ್ಥಿತಿಯನ್ನು? ನನ್ನಾ ಬಂಧುವೇ ನನಗೆ 
ವೈರಿಯಾದ . ಆತ ನನ್ನ ಸುಶೀಲ ಭಾರ್ಯೆಯನ್ನೇ ಬಲಾತ್ಮರಿಸಿ ನನ್ನನ್ನು ಕಿಷ್ಟಿಂಧದಿಂದ 
ಹದ್ದು ಪಾರು ಮಾಡಿದ. ಅವನನ್ನು ನರಕಕ್ಕೆ ಕಳಿಸೋ ಮೊದಲು ನೋಡೋಣ. 

ರಾಹುವಿನ ಬಾಹುಗಳಲ್ಲಿ ನಿಸ್ತ ಗರ ಆದರೆ ಕಳೆದು ಹೋದ ರಾಜ್ಯ 
`` ಪುನ: ಲಭಿಸಲಿ ನೋಡು. ರಾಮಾ, ಆಗ ನಾನು ತುಂಬಾ ಶಕ್ತಿ ಶಾಲಿಯಾಗುವೆ. ನನ್ನ 
ಶೌರ್ಯವನ್ನು ನನ್ನ ಮುಖದಿಂದ ನಾನೇ ವರ್ಣನೆ ಮಾಡಲಾರೆ. ಪ್ರತಕ್ಷದಲ್ಲಿ ನೀನೇ 
ನೋಡುವಿಯಂತೆ. ಆ ನಮ್ಮ ವಾನರ ಸೈನ್ಯ ಮರಳಿ ನನ್ನ ಕೈಗೆ ಬರಲಿ ನೋಡು, ಅವರೆಲ್ಲರೂ 
ರಾವಣನ ಶತ್ರುಗಳಾದಾರು. ಗುಡ್ಡಗಳನ್ನು ಅಗಿಯುವರು, ಸಮುದ್ರವನ್ನು ದಾಟುವರು, 


ಆಡಿ ಪ್ರೀ ರಾಮಾಯಣ ನಿತ್ತ ಚಿಂತನ ಸಪಾಹದ೫ನೆಯ ದಿನ 


ಮತ್ತು ಸೀತಾದೇವಿಯನ್ನೂ ಅವರೇ ಶೋಧಿಸಿ ತರುವರು. ಇದರಲ್ಲಿ ಸಂದೇಹವೇನೂ 
ಇಲ್ಲ. ಶ್ರೀರಾಮಚಂದ್ರಾ ನನ್ನ ವಾನರ ಸೈನ್ಯದ ಸ್ವಾಮಿಭಕ್ತಿ ಸ್ವಾಮಿನಿಷ್ಠೆ ಇವು ಅವರಲ್ಲಿ 
ತುಂಬ ಜಾಗೃತ. ಪರೀಕ್ಷಿಸಿ ನೋಡು ಬೇಕಾದರೆ, ಸರ್ವಸ್ವವನ್ನೂ ಅರ್ಷಿಸಲು ಅವರು 
ಸಿದ್ಧರಾಗುವರೆಂಬುದನ್ನು ಒಮ್ಮೆ ಕಣ್ಣುಗಳಿಂದಲೇ ನೋಡುವಿ. 

ಸ ನಮ್ಮಿಬ್ಬರಲ್ಲಿ Ra ನ ke ಹಿಡಿ ನಿನ್ನ ಕೈಯಲ್ಲಿ ತ 


ಸಿದ್ದನಾಗು ಎಂದಿಷ್ಟೇ ನಾನು ನಿನ್ನನ್ನು ಕೇಳಿಕೊಳ್ಳುವುದು. 
ಸೀತಾದೇವಿ ಅವಳೆಲ್ಲಿ ಲ್ಲಿಯೇ ಇರಲಿ ಪೃಥ್ವಿಯನ್ನೇ ತಿರುವಿಹಾಕಿ, ಅವಳನ್ನು 


ಥಿ iu ಬಸ್ಸ 
ಶ್ರೀರಾಮಚಂದ್ರನ ಸಾಮೀಪ್ಯಕ್ಕೆ ತಂದು ಇಡುವೆ, ಈ ನನ್ನ ಪ್ರತಿಜ್ಞೆಗೆ ಅಡ್ಡ ಬಂದವರನ್ನು 
ಸ್ಪರ್ಗಕಟುವೆ. 
ಮ ರ 


ಈ ವರೆಗೆ ಸಚಿವರಾಗಿದ್ದ ಹನುಮಾನ, ಅಂಗ ಮೊದಲಾದವರೇ ಕೇಳಿರಿ. 
""ನೀವಿನ್ನು ನನಗೆ ಸಚಿವರಲ್ಲ ಎಂಬುದನ್ನು ತಿಳಿಯಿರಿ. ನಿಮ್ಮ ಸುಗ್ರೀವನು 
ನಿಮ್ಮಂತೆಯೇ ಒಬ್ಬ ಮಂತ್ರಿ ಯೇ ಇನ್ನು. ಈ ಭೂಮಿಗೆಲ್ಲ ಅರಸು ನನ 
ಶ್ರೀರಾಮನೇ. ಆದುದರಿಂದ ಶ್ರೀರಾಮನಾಜ್ಞೆ ಯೇ ನಮ್ಮೆಲ್ಲರಿಗೂ ಇನ್ನು 
ಸನ್ಮಾನ್ಯ'' ಎಂದು ಸುಗ್ರೀವ ಸಾರಿದ. 


ಅಧ್ಯಾಯ - ೩೬. 
` “ವಾಲಿಯ ವಧವಲ್ಲ ಖಲ ನಿರ್ಧಲನ ದುಷ್ಟತನದ 
ನಿರ್ಮೂಲನವಿದು'' (ಶ್ರೀರಾಮ) 


ಸುಗ್ರೀವನು ಈ ರೀತಿಯಾಗಿ ಅಗ್ನಿಸಾಕ್ಟಿಯಾಗಿ ಸನ್ಮಿತ್ರನಾಗಿ 
ಶ್ರೀರಾಮಚಂದ್ರನ ಸಾಮಿತ್ವವನ್ನು ಸಾರಿದ ನಂತರ ಶ್ರೀರಾಮ ಆತನಿಗೆ ಸಹಾಯ 
ಮಾಡಲು ವಚನವಿತ್ತ ಸುಗ್ರೀವ ವಾಲಿಗೆ ಯದ್ದದ ಆವಾಹನವನ್ನಿತ್ತ. ವಾಲಿ ಸುಗ್ರೀವರ 
ನಡುವೆ ನಿಖರದ ಕಾದಟ ನಡೆಯಿತು. ಆದರೆ ಯುದ್ದದಲ್ಲಿ ಸುಗ್ರೀವನು ಪರಾಜಿತನಾಗುವ' 
ಚಿನ್ಹೆಗಳು ತೋರಿದೊಡನೆ ಶ್ರೀರಾಮನು ಮರೆಯಲ್ಲಿ ನಿಂತು ವಾಲಿಗೆ ಬಾಣ ಬಿಟ್ಟ ಆಗ 
ವಾಲಿಯು ಮೃತ್ತಪ್ರಾಯವಾಗಿ ಭೂಮಿಯ ಮೇಲೆ ಉರುಳಿದ. ತಾನು ಶ್ರೀರಾಮನಿಗೆ 
ಯಾವುದೇ ರೀತಿಯ ಅಪರಾಧ ಮಾಡದಿರುವಾಗ ಆತನ ಬಾಣದಿಂದ ತನಗೆ ಮರಣ 
ಸನ್ನಿಹಿತವಾದುದು ತಿಳಿಯಿತವನಿಗೆ. ಕಳವಳಗೊಂಡು ಶ್ರೀರಾಮನಿಗೆ "" ರಾಮಾ, ನಾನು 


ನಿನ್ನೆದುರು ಯುದ್ಧಕ್ಕೆ ನಿಲ್ಲದಿರುವಾಗ ಮರದ ಮರೆಗೆ ನಿಂತು ನನ್ನನ್ನು ವಧೆ ಮಾಡಿ 
ಅದೆಂತಹ ಪುರುಷಾರ್ಥ ನೀನು ಸಾಧಿಸಿದ್ದು9'' ಆಗ ರಾಮ ಹೇಳುತ್ತಾನೆ ""ಇದು 
ವಾಲಿಯ ವಧೆಯಲ್ಲ ಖಲ ನಿರ್ದಲನ, ದುಷ್ಟತನದ ನಿರ್ಮೂಲನತನ ಮಾಡಿದಂತೆ 
ಇದನ್ನು ಈ ನಿನ್ನಾ ಅಂತ್ಯಾವಸ್ಥೆಯಲ್ಲಿ ಈಗಾದರೂ ನೀನು ಅರಿತುಕೋ. 
""ವಾಲಿಯೇ, ಈ ಧರೆ ಎಲ್ಲವನ್ನೂ ನ್ಯಾಯನೀತಿಯನ್ನರಿತಂಥ ನನ್ನ ತಮ್ಮ 
ಭರತ ಆಳುತ್ತಿದ್ದಾನೆ. ರಾಜನಂತೆ ಪ್ರಜೆಗಳು ನಾವದರೂ ನ್ಯಾಯನೀತಿಯನ್ನು. ಬಿಟ್ಟು 
ಹೋಗುವವರಲ್ಲ ನಿನ್ನ ವಧೆ ನ್ಯಾಯನೀತಿಗೆ ಸಮ್ಮ ತಿಸಿಯೇ ಇದೆ. "ತಮ್ಮನು 
ಪುತ್ರಸಮಾನ'' ಎಂದು ಧರ್ಮ ಹೇಳುತ್ತದೆ. ಹೀಗಿರುವಾಗ ಪುತ್ರಸಮಾನನಾದ ನಿನ್ನ ತಮ್ಮ 
ಸುಗ್ರೀವನ ಸತಿಯನ್ನು ಹರಣಮಾಡಿಕೊಂಡು ಒಯ್ದಿರುವಿಯಲ್ಲ ನೀನು! ನಿನ್ನ ಮನ. ಹೀನ 
ಪ್ರಲೋಭಗಳಿಂದ ಕ 
ಮದದ ಮೂರ್ತಿಯಂತೆ ಪ್ರತ್ಯಕ್ಸ ಮೂರ್ತಿಯೇ ನೀನಾಗಿರುವಿ. 
ಆದುದರಿಂದ ಈ ರೀತಿಯ ವಧೆಯ ಶಿಕ್ಚೆ ನಿನಗೆ ಯೋಗ್ಯವೇ ಆಗಿದೆ. ಬೇಟೆಗಾಗಿಯೇ 
ಮೃಗ ಪಶು ಮರಣ ಹೊಂದುವಂತೆ, ಪಶು ಸಮಾನನಾದ ಎಷಯಾಂಧನಾದ ನಿನ್ನ ಅಂತ್ಯವು 
ತ ರೀತಿ ಆದುದೇ ಯೋಗ್ಯ. 
ವಾಲೀ, ರಾಜನು ಅಡವಿಯಲ್ಲಿ ಬೇಟೆಗೆ ಹೋದಾಗ ಗಿಡಗಳ ಮರೆಯಿಂದಲೇ 
ಬೇಟೆಗಳ ಮೇಲೆ ಬಾಣ ಬಿಡುವುದಿಲ್ಲವೆ? ಇದೊಂದು ವಿಧದ ಕ್ರೀಡೆ. ದೋಷವೇನಿದೆ 
ಇದರಲ್ಲಿ? ಕ್ರೂರ ಪಶುಗಿಂತ ಕ್ರೂರ ನೀನು. ಶಾಖಾಮೃಗ. ಆದುದರಿಂದ ನಿನ್ನ ವಧೆ 
ಹೀಗೆ ಆದುದೇ ಯೋಗ್ಯವಾಗಿದೆ. ಸುಗ್ರೀವನಿಗೆ ಜೀವಕ್ಕೆ ಜೀವ ಕೊಡುವೆನೆಂದು ಭಾಷೆ 
ಕೊಟ್ಟಿರುವೆ. ತಮ್ಮನ ಸಲುವಾಗಿ ಅಣ್ಣನ ವಧೆ ಮಾಡಿ ನಾನಿತ್ತ ವಚನ ಪಾಲಿಸಿದೆ. 
ಆದರೂ ವಾಲೀ, ನಿನಗೆ ಅಂತ್ಯದಲ್ಲಿ ಮೋಕ್ಟವಾಗಲೆಂದು ಹಾರೈಸುವೆ. 
ಚಿಂತಿಸಬೇಡ . ನಿನ್ನ ತಮ್ಮನನ್ನು ನಾನು ನೋಡಿಕೊಳ್ಳುತ್ತೇನೆ. ನಿನ್ನ ರಾಜ್ಯ ಇಂದು 
ಸುಗ್ರೀವನ ಕರಗಳಲ್ಲಿ ಸಮರ್ಪಣೆ ಎಂದು ಶ್ರೀರಾಮನೆಂದಾಗ ವಾಲಿ ಸಮಾಧಾನದಿಂದ 
ನೀಗಿದ | 
ಶ್ರೀರಾಮನು ವಾಲಿಯ ವಧೆ ಮಾಡಿದ ನಂತರ ಸುಗ್ರೀವನಿಗೆ ಕಿಷ್ಟಿಂಧದ ರಾಜ್ಯ 
ಪ್ರಾಪ್ತವಾಯಿತು. ಸುಗ್ರೀವ ರಮೆಯರ ಮಧುರ ಪುನರ್ಮಿಲನವಾಯಿತು. ವಿಲಾಸದಲ್ಲಿ 
ಮಗ್ನನಾದ ಆತನಿಗೆ ಶ್ರೀರಾಮ ಕಾರ್ಯದ ವಿಸ್ಪೃತಿ ಆಯಿತು. ಲಕ್ಷ್ಮಣ ಸಂತಾಪದಿಂದ 
ಅವನಿಗೆ ಕರ್ತವ್ಯದ ನೆನೆಪು ಮಾಡಿಕೊಟ್ಟಾಗಲೇ ಅವನ ಕಣ್ಣುಗಳು ತೆರೆದವು. ಸುಗ್ರೀವನು 
ತನ್ನ ಎಲ್ಲ ವಾನರ ಗಣಗಳನ್ನು ನಿಮಂತ್ರಿಸಿದ. ಆತನ ಆಜ್ಞೆಯಂತೆ ಕೋಟ್ಯಾವಧಿ ವಾನರರು 


SK 


ವೀರರಿದ್ದರು. ಅವರೆಲ್ಲ ಸೇರಿ (pee ಕಡೆಗೆ ನೋಡಿ ಆಯಿತು. ಅದೆಷ್ಟು ಶೋಧಿಸಿದರೂ 
ಸೀತೆಯ ಸ ಸುಳಿವು ಸಿಗಲಿಲ್ಲ. ಕಪಿಶ್ರೇಷ್ಠನಿ] ನಿಗೆ ಏನೂ ತೋಚದಂತ ಯಿತು. ವಾಲಿ ಪುತ್ರ 
ಅಂಗದನಂತೂ ತೀರಾ ಹತಾಶನಾದ. ಸೀತಾದೇವಿಯ ಶೋಧನೆಗಾಗಿ ಸುಗ್ರೀವ 
ಪ್ರೀರಾಮನಿಗಿತ್ತ ಒಂದು ತಿಂಗಳ ಆವಧಿ ಮುಗಿದು ಹೋಯಿತು. ಅವರೆಲ್ಲ ನಿರಾಶರಾಗಿ 
ಏನು ಮಾಡಬೇಕೆಂಬುದು ತಿಳಿಯದೇ ಆ ಎಲ್ಲ ಕಪಿಶೆ ಶ್ರೇಷ್ಠರು ಒಂದು ಪರ್ವತದ ಮೇಲೆ 
ಬಂದು ಕುಳಿತರು. 

ಅಷ್ಟರಲ್ಲಿ ಅಲ್ಲಿಗೆ ಜಟಾಯುವಿನ ಬಂಧುವೂ ದಶರಥರಾಜನ ಮಿತ್ರನೂ ಆದ 

ಸಂಪಾತಿ ಎಂಬ ಗೃದ್ಧರಾಜನು ಅಲ್ಲಿ ಇವರ ಸಾಮೀಪ್ಯಕ್ಕೆ ಬಂದು ""ಮಿತ್ರರೇ, ನನಗೆ 
ಚತುಷ್ನತಿ ವಿದ್ಯೆ ಅವಗತವಿದೆ. ಬಹು ದೂರವಿದ್ದು _ದನ್ನೂ ನಾನು ಇಲ್ಲಿ. ೦ದಲೇ ಈಕ್ಟಿ: ಸಬಲ್ಲೆ. 
ನನಗೆ ಇಲ್ಲಿ ಂದಲೇ ಜನಕ ಕನ್ಯೆ ಮತ್ತು ರಾವಣ ಕಾಣಿಸುತಾ ರೆ. ಸೀತಾದೇವಿಯು ಈಗ 
ಸುವರ್ಣದ್ವಿ ೀಪದಲ್ಲಿರುವ ಲಂಕೆಯಲ್ಲಿ ರಾವಣನ ಅಶೋಕ ವನದಲ್ಲಿ 
ಬಂಧಿಸಲ್ಪಟ್ಟಿರುವಳು. ಪ್ರ್ಯಾ ಕ್ಲಾರ ಸಮುದ್ರದ ಅಪಾರ ಜಲಸ್ತೋಮವನ್ನು ಉಲ್ಲಂಘಿಸಿ 
ಆಕಡೆಗೆ ಹೋಗುವ ಉಪಾಯವನ್ನೇನಾದರೂ ಕಂಡು ಹಿಡಿಯಿರಿ. ""ಎಂದು ಆ ಗೃದ್ಧರಾಜ 
ಸಲಹೆಯನ್ನಿತ್ತ. ಆಗ ಅಂಗದಾದಿಗಳು ನಮ್ಮಲ್ಲಿ ಸಮುದ್ರ ವನ್ನು ಉಲ್ಲಂಘಫಿಸಬಲ್ಲಂತಹ 
ಸಾಮರ್ಥ್ಯ. ಯಾರಲ್ಲಿದೆ ಎಂದು ಬಹುಪರಿಯಿಂದ ವಿಚಾರ ಮಾಡ ಹತ್ತಿದ್ದರು. ಕಡೆಗೆ 
ಜಾಂಬವಂತನೆಂದ ""ಮಿತ್ರರೇ, ಈ ಮಹಾನ್‌ ಕಾರ್ಯವನ್ನು ನಮ್ಮೊ ಆಗೆ ಒಬ್ಬ 
ಹಮುಮಾನನೇ ಸ ಸಾಧಿಸಬಲ್ಲ ಅವನೇ ಸಮರ್ಥನು ಈ ಕಾರ್ಯಕ್ಕೆ” ii 


ಅಧ್ಯಾಯ- ಕ್ಷ 
""ಸಾಗರೋಲ್ಲಂಘನಮಾಡಬಲ್ಲವನೆಂದರೆ 


ಸಮರ್ಥಹನುಮಾನನೊಬ್ಬನೆ'' (ಜಾಂಬುವಂತ) 
ಮಿತ್ರರೇ , ಗರುಡ ತನ್ನ ಕಾಲುಗಳಲ್ಲಿ ಸರ್ಪವನ್ನು ಕಚ್ಚಿಕೊಂಡು ಗಗನದಲ್ಲಿರೆಕ್ಕೆ ಹರಡಿ 


ಅಧ್ಯಾಯ ೩೮ ೭೫ 


ಒಂದೇ ನೆಗೆತಕ್ಕೆ ಸಮುದ್ರ ಲಂಫಿಸಬಹುದು. ಅಂತಹ ಗರುಡನಿಗಿಂತ ಬಲವಾನ ನಮ್ಮ 
ಹನುಮಾನ. ಆಂಜನೇಯ ಆ ಆತ್ಮಜ ಜನಿವ. ಅನಿಲನ ಸುಪುತ್ರನೀತ. ಮಹಾಬಲಾಶಾಲಿ 
1 ತನ್ನ ನಿಜಶ ಮ 4 ಯಂ ದಿಗ್ಗಜಗಳ ನ್ನೇ ಸ 


ಸೊ 


ಯೋಜನಗಳ ಇಷ್ಟು ದೂರ ಇವನು Me ದ pA ಫಲವೆಂದು ಬಗೆದು 
ಅದನ್ನು ಹಿಡಿಯಲು ಹೋದ ಭಾಸ್ವಾನನೀತ. 

ಈ ಬಾಲವೀರನು ರವಿಯನ್ನು ಹಿಡಿಯಲು ಮೂರು ಲೋಕಗಳು 
ಕಂಪಿಸತೊಡಗಿದವು. ಚಿಕ್ಕ ಬಾಲಕನ ಈ ಸಾಹಸಕ್ಕಾಗಿ ಮೇಘವಾನನಿಗೆ 
ವಜ.ಹಿಡಿಯಬೇಕಾಗಿ ಬಂತು. ದೇವೇಂದ್ರನ ಆ ವಜ್ರಾಘಾತದಿಂದ ಇವನ ಗದ್ದಕ್ಕೆ ಅಲ್ಪ 
ಗಾಯವಾಯಿತು. ಆಗ ವಾಯುವಿಗೆ ಕೋಪ ತಡೆಯಲಾಗದೇ ಆತ ನಿಂತುಬಿಟ್ಟ 

ಪವನವೇ ನಿಂತ ಮೇಲೆ ಜೀವಿಗಳ ಜೀವನವೇ ನಿಂತಿತು. ಎಲ್ಲೆಲ್ಲಿಯೂ 
ಹಾಹಾಕಾರವೆದ್ದಿತು. ಆಗ ದೇವೇಂದ್ರ ವಾಯುವಿನ ಸಾಂತ್ವನ ಮಾಡಿ ಅವನ ಪುತ್ರ 
ಹನುಮಾನನನಿಗೆ ವರವಿತ್ವ ದೇವೇಂದ್ರನ ಆ ವರದಿಂದ ಹನುಮಾನನು ಶಸ್ತ್ರವು 
ಭೇದಿಸದಂತಹ ರಣಾಗ್ರಣಿಯಾದ. ಹರಿ ಕೃಪೆಯಿಂದ ಇಚ್ಚಾಮರಣಿಯಾದ. ಇವನ 
ತೇಜದಿಂದ ಸೂರ್ಯ ಬೆಳಗ ಹತ್ತಿದ. 

ಹನುಮಂತಾ, ಈ ಮಹಾನ್‌ಕಾರ್ಯಕ್ಕೆ ನೀನೇ ಸಮರ್ಥ. ಏಳಿನ್ನೂ ನಮ್ಮಂತೆ 
ಸಾಮನ್ಯನಲ್ಲ ನೀನು. ವಾಮನನಂತೆ ಒಮ್ಮೆ ಪಾದವನ್ನೆತ್ತಿ “ಜಯ ಜಯ "ರಘವೀರ 
ಸಮರ್ಥ'' ಎಂದು ಗರ್ಜಿಸಿ ಉಡ್ಡಾಣ ಮಾಡಿದಾಗ ಎರಡನೆಯ ನಿನ್ನ ಪಾ 
ಲಂಕೆಯಲ್ಲಿಯೇ ಎಂಬುದು ನಿಶ್ಚಿತ'' ಎಂದು ಜಾಂಬುವಂತ ಮಕರ ಕಾಗ 
ಹನುಮಾನನಲ್ಲಿಯೂ ಸ್ಫೂರ್ತಿ ತುಂಬಿ ಬಂತು. 


ಅಧ್ಯಾಯ - ೩&೮ 
"" ಶ್ರೀರಾಮನ ಸ್ವಾಮಿನಿ ಇವಳೇ '' (ಹನುಮಾನ) 
ಹೀಗೆ ಹನುಮಂತನ ಅಸೀಮವಾದ ಸಾಮರ್ಥ್ಯವನ್ನು ಜಾಂಬುವಾನ ವರ್ಣನ 
ಮಾಡುತ್ತಿದ್ದಂತೆಯೇ ಆತನ ಬಾಹುಗಳು ತಾವೇ ಸ್ಫುರಿತತೂಡಗಿದವು. ನೋಡು 
ಜಾ ಆತ ಪ್ರಚಂಡ ರೂಪ ಧರಿಸಿ ನಿಂತ. ವಾನರರು ಆತನ ಅತ್ಯದ್ಬುತ 
ರೂಪ ಸು ಕಂಡು ತುಂಬಾ ಹರ್ಷಿತರಾಗಿ ಅವನ ಸುತ್ತುವರಿದು ಕುಣಿಯುತ್ತಾ ಅವನ ಸುತಿ 
ಮಾಡಲು ಪ ಆ 


acid ಆ ದು 


ಅನಂತರ ಕ್ಷರ್ಣಾದಲ್ಲಿ ಹನುಮಂತ ಮಹೇಂದ್ರ ಪರ್ವತವನ್ನೇರಿ 
ಲಂಕೆಯನ್ನು ನೆಗೆದು ಆಕಾಶಮಾರ್ಗದಿಂದ ಉಡ್ಡಾಣ ಮಾಡಿ ತ್ರಿಕುಟಾಚಲವನ್ನು 
ತಲುಪಿದ. ಇಂದ್ರನ ಅಮರಾವತಿಯಂತೆ ತೋರುವ ಲಂಕೆಯನ್ನು ಆತ ದೂರದಿಂದಲೇ 
ಅವಲೋಕಿಸಿದ. ಆ ಸಮೃದ್ದ ನಗರವನ್ನು ರಕ್ಷಿಸಲು ಬಲಾಢ್ಯರಾದ ರಾಕ್ಷಸರು ದಕ್ಷರಾಗಿ 
ನಿಂತುದನ್ನು ಹನುಮಂತ ಕಂಡ. ನಗರವನ್ನು ಪ್ರವೇಶಿಸುವುದೇ ಕಠಿಣವಿತು. ಆದರೆ ' 
ಅವನು ತತ್‌ಕಾಲ ಸೂಕ್ಷ್ಮದೇಹಧಾರಿಯಾಗಿ ನಗರವನ್ನೆಲ್ಲಾ ಸುತ್ತಾಡಲು ಪ್ರಾರಂಭಿಸಿದ. 
ಲಂಕಾಧಿಪತಿ ರಾವಣನ ಆಂತಃಪುರವನ್ನೆ ಲ್ಲಾ ಅವನು ಶೋಧಿಸಿದ. ಆದರೆ ಮೈಥಿಲಿಯು ಆತನ 
ದೃಷ್ಟಿಗೆ ಎಲ್ಲಿಯೂ ಬೀಳಲಿಲ್ಲ. ಆಗ ಆತ ನಿರಾಶನಾಗಿ ಅಶೋಕವನ ಸುತ್ತಲಿನ ಎತ್ತರಿಸಿದ 
ಗೋಡೆಯನ್ನೇರಿ ಒಳಗಿನ ಅತ್ಯಂತ ಸುಂದರವಾದ ವನವನ್ನು ನೋಡಿದ ಮತ್ತು ಅಲ್ಲಿ 
ಬದಿಯಲ್ಲಿಯೇಇದ್ದ ಶಿಂಶಿಪಾ ವೃಕ್ತವನ್ನೇರಿ ಕುಳಿತು ಹಾಗೇ ಕೆಳಗೆ ದೃಷ್ಟಿ ಬೀರಿದ. ಒಂದು 
ಅಶೋಕ ವೃಕ್ಚದಡಿಯಲ್ಲಿ ಒಬ್ಬ ಸ್ತ್ರೀ ರಾಕ್ಟಸಿಯರ ಕಾವಲಿನಲ್ಲಿ ಕುಳಿತುದು ಅವನಿಗೆ 
ಕಂಡಿತು. ಯಾರಿರಬಹುದು ಇವಳು? ಇವಳ ಸುತ್ತಲೂ ರಾಕ್ಷಸಿಯರೇಕೆ? ಆತ 
ಸೀತಾದೇವಿಯನ್ನು ಈ ಮೊದಲು ಎಂದೂ ಕಂಡಿರಲಿಲ್ಲ. ಶ್ರೀರಾಮನ ಸ್ವಾಮಿನಿ ಇವಳೇ 
ಎಂಬುದನ್ನು ದೃಢಪಡಿಸಿಕೊಳ್ಳಲು ಸೂಕ್ಷ್ಮವಾಗಿ ಅವಲೋಕಿಸತೊಡಗಿದ. : 

ಚಂದಿರನ ವಿರಹದಿಂದ ಬೆಂದ ರೋಹಣಿಯಂತಾಗಿರುವಳು ಇವಳು. 
ವಾಪ್ರಗಳ ಮಧ್ಯ ಸಿಲುಕಿ ತಪ್ಪಿಸಿಕೊಂಡ ಹರಿಣಿಯಂತಾಗಿದೆ ಇವಳ ಸ್ಥಿತಿ. ಪಕ್ಷಿಯೊಂದು 
ತಪ್ಪಿ ಗಿಡುಗನ ಗೂಡಿಗೆ ಬಂದಂತಾಗಿದೆ. ಇವಳು ಹಿಮಪ್ರದೇಶದಲ್ಲಿ ತುಂಬಿ ಹರಿಯುವ 
ವಾಹಿನಿಯಂತಾಗಿರುವಳು. ಮುಖ ಮಲಿನವಾಗಿದೆ ಇವಳದು. ಸೊರಗಿ 
ಕಡ್ಡಿಯಂತಾಗಿದ್ದರೂ ಸುರೇಖೆ ಸುಂದರಳಿವಳು. ಶಿಶಿರ ಯತುವಿನಲ್ಲಿ ಚಂಪಕ ವೃಕ್ಷದ 
ಶಾಖೆಯಂತೆ ಇರುವಳು. ವ್ರತವನ್ನು ಹಿಡಿದ ಯೋಗಿನಿ ಇವಳು. ಇವಳೇ ನಮ್ಮ 
ಶ್ರೀರಾಮನ ಸ್ವಾಮಿನಿ ಇರಬಹುದು ಎಂದು ಅನುಮಾನಿಸಿದ ಹನುಮಾನ. 

ಅತ್ತು ಅತ್ತು ಕಣ್ಣುಗಳಲ್ಲಿ ಅಂಧತೆ ಬಂದಂತಾಗಿದೆ. ಏನೋ ಪಾಪ. 
ಕಪೋಲಗಳ ಮೇಲೆ ಆರ್ದ್ರ ಶುಷ್ಕತೆ ಕಂಡು ಬರುವುದು. ಚಿಂತಾಕ್ರಾಂತಳಾಗಿರುವುದರಿಂದ 
ನಿದ್ರೆಯೇ ಇವಳಿಗೆ ಆದಂತೆ ಕಾಣುವುದಿಲ್ಲ ಪತಿ ಚಿಂತನದಲ್ಲಿ ಈ ಸತಿ ಮಗ್ಗಳಾಗಿ 
ಹೋಗಿರುವಳಲ್ಲ! ಮಲೀನವಾದ ಪಂಕದಲ್ಲಿದ್ದ ಪದ್ಧಿನಿಯಂತಿರುವಳು ಇವಳು. ಖಚಿತ 
ಖಚಿತ ಇವಳೇ ಇರಬೇಕು, ಆ ಸತಿ ಭೂಮಿಜಾ ಸೀತಾದೇವಿ. | 

ದೈವವೇ, ಎಂತಹ ದಾರುಣ ಸ್ಥಿತಿ ಇವಳದು! ಅತ್ಯಂತ ಮಾನಿನಿಯಾದರೂ 
ಅದೆಷ್ಟು ಅಪಮಾನಿತಳಾಗಿ ಇಲ್ಲಿ ಕುಳಿತಿರುವಳಲ್ಲ! ಆಹಾ! ಏನೀ ದೇವಿಯ ಮೈಬಣ್ಣ 


ಅಧ್ಯಾಯ ೩೯ 


ವರ್ಣದಂತಿರುವಳು. ಈ ಶಶಾಂಕವದನೆಯು ಅಧೋಮುಖಳಾಗಿ ಕುಳಿತಿರುವಳು. 
೦ಧಿಗ್ದದ ಸ್ಪೃತಿ ಇವಳು. ಅನಾಯ್ಯದಿಂದ ಗಳಿಸಿದ ಸಂಪತ್ತು ಇವಳು. ಒಂದು ಅಮೂರ್ತ 
ಚಿತ್ರವೇ ಇವಳಾಗಿರುವಳು. ಇಲ್ಲಿ ವನದಲ್ಲಿ ಪರಾಜಿತಳಾಗಿದ್ದರೂ ಕೀರ್ತಿಶಾಲಿನಿ ಇವಳು. 

ಶ್ರೀರಾಮ ವರ್ಣಿಸುತ್ತಿದ್ದನಲ್ಲ ಅದೇ ಆಕೃತಿ ಇದು. ಏನೂ ವ್ಯತ್ಯಾಸ 
ಕಾಣಲೊಲ್ಲದು. ಇದರಲ್ಲಿ ಏನೂ ಸಂಶಯವಿಲ್ಲ. ಅದೇ ಮುಖಮುದ್ರೆ, ಬಹುಭೂಷಣ, 
ಪ್ರವಾಲಮುದ್ರಾ, ಎಲ್ಲ ಶ್ರೀರಾಮ ಹೇಳಿದಂತೆಯೇ ಇವೆ. ನಿಃಸಂಶಯ, ಇವಳೇ ಆಸುಭದ್ರೆ 
ಸೀತಾದೇವಿ. ಇವಳೇ ಆ ಜಾನಕಿ - ಜನಕನಂದಿನಿ. ಇದರಲ್ಲಿ ಸಂಶಯವಿಲ್ಲ. ಇಂಥದೇ 
ಒಂದು ಕುಂಡಲ ಇಂಥದೇ ಒಂದು ವಲಯ ಬಿದ್ದುದನ್ನು ರಘುರಾಮ ಎತ್ತಿ ಗುರುತಿಸಿದ್ದ. 
ಹೌದು ಹೌದು ಇವಳವೇ ಅವು. ಶ್ರೀರಾಮ ಕೃಪೆಯಿಂದ ಈ ತಾಯಿಯ ದರ್ಶನ ಒಮ್ಮೆ 
ಆಯಿತಲ್ಲ ನನಗೆ! ಎಂತಹ ಅಮೃತ ಗಳಿಗೆ ಇದು! ಯಶತಂದಿತೊಮ್ಮೆ ಇದು ಎಂದು 
ಮನದಲ್ಲಿ ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂದು ಶ್ರೀರಾಮನನ್ನು ನೆನೆದ. 


೭೬ aL 


ಅಧ್ಯಾಯ - ೩೯ 
""ವೃಥಾ ಬಡಬಡಿಸಬೇಡ ರಾವಣಾ'' (ಸೀತಾದೇವಿ) 

ಈ ರೀತಿಯಾಗಿ ಹನುಮಂತನಿಗೆ ಇವಳೇ ಸೀತಾದೇವಿ ಎಂಬುದು ಖಚಿತವಾಗಿ 
ಗೊತ್ತಾಗಿದ್ದರೂ ಅವಳದುರು ಒಮ್ಮೆಲೇ ಹೋಗಿ ನಿಲ್ಲಲು ಅವನು ತುಸು ಹಿಂಜರಿದ. 
ಯಾಕೆಂದರೆ ಅವಳು ಇವನನ್ನು ಈ ಮೊದಲು ಎಂದೂ ನೋಡಿರಲಿಲ್ಲ. ಶ್ರೀರಾಮ 
ಸುಗ್ರೀವರ ಮಿತ್ರತ್ವ ವಾದುದೂ ಅವಳಿಗೆ ಕಲ್ಪನೆ ಇರಲಿಲ್ಲ. ಅಂದ ಮೇಲೆ ನಾನೂ ಒಬ್ಬ 
ಮಾಯವೀ ರಾವಣನೆಂದು ಅವಳು ಭಾವಿಸಿ ನನ್ನ ಸಂಗಡ ಮಾತಾಡಲು ಅವಳು 
ಸಮ್ಮತಿಸದೇ ಹೋದರೆ ಯಾರು ಕಂಡಾರು? ಈ ಪ್ರಕಾರವಾಗಿ ಹನುಮಂತ 
ವಿಚಾರಮಾಡುತಿದ್ದಾಗಲೇ ಸೇವಕರೊಂದಿಗೆ ರಾವಣ ಅಲ್ಲಿಗೆ ಬಂದು ಸೀತಾದೇವಿಗೆ 
ಬೆದರಿಕೆ ಹಾಕಲು ಪ್ರಾರಂಭಿಸಿದ. ಸಿಡಿಮಿಡದೆದ್ದ ನಾಗರಾಣಿಯಂತೆ ಪೂತ್ಕರಿಸುತ್ತಲೇ 
ಅವಳು ರಾವಣನಿಗೆ ಹೇಳಹತ್ತಿದ್ದಳು. 

""ನಿಶಾಚರನಾದ ರಾವಣಾ, ವೃಥಾ ಹೀಗೆ ಬಡಬಡಿಸಬೇಡ. ನಾನು ರಾಮ 
ಕೀರ್ತಿಯ ಮೂರ್ತಸ್ವರೂಪಳೆಂದು ತಿಳಿ. ಸುರಾಸುರರೂ ಬಲ್ಲರಿದನು. ವಂದನಾರ್ಹಳು 
ನಾನು. ಪರಾಂಗನೆ, ಪತಿವ್ರತೆ. ತೀವ್ರ ನನ್ನನ್ನು ಮುಕ್ತಮಾಡಿ ಪುಣ್ಯಗಳಿಸು. ರಾವಣಾ, 
ನೀನು ನಿಜವಾಗಿಯೂ ವೀರನಾದರೆ ನಾರಿಯಾದ ನನ್ನ ಲಜ್ಜೆ ರಕ್ಷಿಸು. ಕೇಳಿಲ್ಲಿ 


ಭೀ & ಲ್ಲ ಆಟ್‌ ಗಾಲೆ ಆ ಅಜಾ ಅಕಾ ಹಣೆ ಬಾಧಕ ಬ ಟ್ಟು ಯ್ಕ್‌ 
೭ರ ಛಿ ರೌಖಾ ಯಿ ಒತ್ತೆ ಬೆಂತನ ಸಪಾಹದ ನಿಯ ದಿನ 
ಧಿ ಎನ 


ರಾಜನಾದವನು ಪಾಪ ಕರ್ಮಗಳಿಗೆ ಎಡೆಗೊಡಬಾರದು. ಯಾಕೆಂದರೆ, ಅತನು ಮಾಡುವ 
ಪಾಪಗಳಿಂದ ಅನ್ಯಾಯಗಳಿಂದ, ಆತನ ರಾಜ್ಯ ಹೆಸರಿಗೆ ಮಾತ್ರ ಜಗತ್ತಿನ ಮೇಲೆ ಉಳಿದೀತು. 
ಹೀಗಿರುವಾಗ ನಿನ್ನ ಕೈಗಳಿಂದಲೇ ನಿನ್ನ ಪುರವನ್ನು ದಹಿಸಬೇಕೆನ್ನುವಿಯಾ? ವಿಚಾರಮಾಡು. 
ರಾವಣಾ ಲೋಕನಾಥ ರಾಮನೇ ನನ್ನ ನಯನಗಳೆದುರು ನಿಲ್ಲುತಾನೇ 
ಹೊರತು ಬೇರಾರೂ ಕಾಣುವುದಿಲ್ಲನನಗೆ. ಹಾಗೇ ಒರಗಿದನೋ ಶ್ರೀರಾಮನ ವಾಮಹಸ್ತ 
ನನಗೆ ದಿಂಬು ಆಗುವುದು. ಆ ಧನುರ್ಧರನನ್ನೆ ನಿತ್ಯ ಚಿಂತನದಿಂದ ನಾನು ಪೂಜಿಸುತ್ತಿರುವೆ. 
ನಾನು ಆತನಿಗೇ ಮಾತ್ರ ತಕ್ಕವಳು ಹೊರತು ಬೇರಾರಿಗೂ ಅಲ್ಲ ಆದುದರಿಂದ ನನ್ನನ್ನು 
ನನ್ನ ಪ್ರಿಯ ಶ್ರೀರಾಮಚಂದ್ರನ ಸಾಮೀಪ್ಯಕ್ಕೆ ಮರಳಿ ಕಳಿಸು. ಅವನಿಗೆ ಶರಣಾಗತನಾಗು. 
ಶ್ರೀರಾಮ ನಿನಗೆ ಆಶ್ರಯ ಕೊಡುವನು. ಆತನೊಡೆನೆ ಸಖ್ಯಮಾಡು, ಮತ್ತು ನಿತ್ಯ 
ಶುದ್ದಳಾದ ಈ ಜಾನಕಿಯನ್ನು ರಾಘವನಿಗೆ ಒಪ್ಪಿಸಿ ಜೀವನದಲ್ಲಿ ಕೃತಾರ್ಥನಾಗು ರಾವಣಾ. 
ಒಂದು ವೇಳೆ ರಾಮಚಂದ್ರ ಕೆರಳಿದರೆ, ಒಂದು ಕ್ಹಣಕೂಡ ಮುಂದೆ ನಿನ್ನ 
ಆಯುಷ್ಯ ಉಳಿಯದು. ಇಂದ್ರನ ವಜ್ರಾಯುಧದ ಗುರಿ ಒಂದು ವೇಳೆ ತಪ್ಪೀತು. ಆದರೆ 
ರಾಮಬಾಣ ವೃಪ್ಪಿಯದು. ಪ್ರಳಯಕ್ಕಿಂತ ಭಯಂಕರವಾದುದೆಂಬುದನ್ನು ನೆನಪಿಡು 
ರಾವಣಾ. ಒಂದು ವೇಳ ನಿನ್ನ ದುರದೃಷ್ಟದಿಂದ ಆ ಮಹಾವೀರ ಶ್ರೀರಾಮ ಯುದ್ದಕ್ಕೆ 
ನಿಂತುದಾದರೆ, ನಿನ್ನೊಬ್ಬನನ್ನೇ ಅಲ್ಲ ನಿನ್ನ ವಂಶವನ್ನು ಕೂಡ ಅವನು ಇಡುವವನಲ್ಲ. 
ಅಂಥ ಸಮರ್ಥ ಆ ಶ್ರೀರಾಮ. ಆದುದರಿಂದ ಅಥಮನೇ, ಕಾಮಾಂಧನೇ, ಈಗಾದರೂ 
ತುಸು ವಿಚಾರ ಮಾಡಿ ನೋಡು. ಇಲ್ಲದಿದ್ದರೆ ನಿನ್ನ ದೇಹದ ಸರ್ವಭಾಗಗಳಲ್ಲಿ ನೇರವಾಗಿ 
ರಾಮಾಬಾಣ ಸೇರುವದನ್ನು ನನ್ನ ಕಣ್ಣುಗಳು ಕಾಣುವವು ಆಗಿಹೋಗಿಲಿ. ವಸುಂಧರಿ 
ಒಮ್ಮೆ ಭಾರಮುಕ್ತಳಾದರೂ ಆಗಲಿ'' ಎಂದು ಸಿಡಿಮಿಡಿದೆದ್ದು ಸೀತಾದೇವಿ ನುಡಿದಾಗ 
ರಾವಣಾ ಅಲ್ಲಿಂದ ಕಾಲ್ತೆಗೆದ. ಮಹಾ ಪತಿವ್ರತೆಯಾದ ಜಾನಕಿಯು ಈ ರೀತಿಯಾಗಿ 
ಸಂತಾಪದಿಂದ ಕಿಡಿಕಿಡಿಯಾಗಿ ನುಡಿದುದನ್ನು ಕೇಳಿ ರಾವಣನಂತಹ ಪಾಪತ್ಥನೂ ಕ್ಷಣಕಾಲ 
ಗಾಬರಿಗೊಳ್ಳದೇ ಉಳಿಯಲಿಲ್ಲ. ಜನಸ್ಮಾನದಲ್ಲಿಯ ತಶ್ರೀರಾಮಲಕ್ಷ್ಮಣರ 
ಅತುಲಪರಾಕ್ರಮವು ಅವನಿಗೆ ಗೊತ್ತಿತ್ತು ಆದರೂ ಸೀತೆಯನ್ನು ವಶಮಾಡಿಕೊಳ್ಳುವದರಲ್ಲಿ 
ನಿರಾಶನಾಗದೇ ಅವಳಿಗೆ ಅದಕ್ಕಾಗಿ ಒಂದು ತಿಂಗಳ ಅವಧಿಯನ್ನು ಪುನಃ ಕೊಟ್ಟು ರಾವಣ 
ಅಶೋಕ ವನದಿಂದ ತೆರಳಿದ. | | 


ಅಧ್ಯಾಯ ೪೦ ೭೯ 


ಅಧ್ಯಾಯ - ೪೦ 
"ರಘುನಾಥ ಹೇಗಿದ್ದಾನೆ "ಹೇಳು ದೂತಾ'' (ಸೀತಾದೇವಿ) . 

ಈ ವರೆಗೂ ಇದೆಲ್ಲವನ್ನು ಕೇಳುತ್ತ ಶಿಂಶಪಾವೃಕ್ಷದ ಮೇಲೆ 
ಸೂಕ್ಷ್ಮದೇಹಿಯಾಗಿ ಅಡಗಿ ಕುಳಿತ ಹನುಮಂತನಿಗೆ ಇವಳೇ ಜಾನಕೀ ಎಂಬುದು ಚೆನ್ನಾಗಿ 
ಮನವರಿಕೆಯಾಯಿತು. ಸುತ್ತಲಿನ ರಾಕ್ಷಸರೆಲ್ಲ ನಿದ್ರಾವಶರಾದುದನ್ನು ಖಚಿತ 
ಮಾಡಿಕೊಂಡು ಮಂಜುಳವಾದ ಸ್ವರದಲ್ಲಿ "" ಪ್ರೀರಾಮ ಜಯರಾಮ ಜಯ ಜಯ 
ರಾಮ, ಜಾನಕಿ ಜೀವನ ರಾಮ ನಾಮ”' ಎಂದು ಹಾಡಲು ಪ್ರಾರಂಭಿಸಿದ. ಆ 
ಗಾಯನದಿಂದ ಚಕಿತಳಾಗಿ ಸೀತಾದೇವಿಯು "' ಯಾರಿವರು ಇಲ್ಲಿ ಶ್ರೀರಾಮ ಸ್ಮರಣೆ 
ಮಾಡುವವರು?'' ಎಂದು ಮನದಲ್ಲಿ ಚಿಂತಿಸಿ ಶಿಂಶಪಾವೃಕ್ಷದ ಕಡೆಗೆ ದೃಷ್ಟಿ ಬೀರಿದಳು. 
ಆಗ ಹನುಮಂತ ಅವಳಿಗೆ ಕಂಡ. ಒಂದು ಸಣ್ಣ ಟೊಂಗಿಯನ್ನು ಸೀತಾದೇವಿಗೆ ಅತಿ 
ಸಮೀಪವಾಗುವಂತೆ ಬಾಗಿಸಿಕೊಂಡು ಹನುಮಂತ ಪ್ರೀರಾಮನಿತ್ತ ಮುದ್ರಿಕೆಯನ್ನು ಅವಳ 
ಕೈಯಲ್ಲಿಟ್ಟ, ಆಗ ಸೀತಾದೇವಿಗೆ ಅಪರಿಮಿತ ಆನಂದವಾಯಿತು. ಹನುಮಂತ 
ನಿಶ್ಚಯವಾಗಿಯೂ ರಾಜದೂತನೇ ಆಗಿರುವನೆಂಬುದನ್ನು ಮನವರಿಕೆ ಮಾಡಿಕೊಂಡು 
ಅವಳು ಶ್ರೀರಾಮನ ಕುರಿತು ಅವನನ್ನು ಎಚಾರಿಸಹತ್ತಿದಳು. 

ದೂತಾ, ಈ ಮುದ್ರಿಕೆ ಶ್ರೀರಾಮನದೇ ಎಂಬುದನ್ನು ಗುರುತಿಸಿದೆ. ಆದರೆ 
ನನ್ನ ರಘುನಾಥಾ ಹೇಗಿದ್ದಾನೆ. ಅವನ ಅವಸ್ಥೆಯನ್ನಷ್ಟು ಹೇಳು, ಹೇಗಿದ್ದಾನೆ ಈಗ ಆತ? 

ಮುಂದೆ ಕರದಲ್ಲಿ ಬಿಲ್ಲು ಹಿಂದೆ ಬೆನ್ನಿಗೆ ಅಕ್ಬಯ ಶರನಿಧಿ ಧರಿಸಿ, 
ಯಾವಾಗಲೂ ತತ್‌ಪರನಾಗಿ ಇರುವ ಆ ನನ್ನ ರಘುವರ, ಈಗ ವಿರಹದಿಂದ ಬಹಳ 
ನೊಂದಿರುವನೇ? ಆ ಶ್ಯಾಮಲನ ನಯನಗಳನ್ನು ಚಿಂತೆ ಏನಾದರೂ ಸುತ್ತು 
ವರಿದಿದೆಯೇ? ಹೇಳು ದೂತಾ. ಆ ವಿರಹದ ದುಃಖದಲ್ಲಿ ನಿಜ ಧರ್ಮವನ್ನೆ ಮರೆತು 
""ಇನ್ನೇನು ಮಾಡವುದು. ಇದು ನನ್ನ ಕರ್ಮ'' ಎಂದು ಕೈ ಕಚ್ಚಿ ಕುಳಿತಿರುವನೇನು 
ಮತ್ತೆ? ತಾನೂ ನೃಪತಿ ಎಂದು ತಿಳಿದು ತನ್ನ ಕರ್ತವ್ಯವನ್ನು ಇಂದಿಗೂ 
ಪಾಲಿಸುವನಲ್ಲವೇ ಆತ? 

ದೂತಾ, ಹೇಳು ನನ್ನ ಪತಿ ಶ್ರೀರಾಮಚಂದ್ರ ನರಗ ಧೈರ್ಯ 
ಕಳೆದುಕೊಂಡಿಲ್ಲವಷ್ಟೆ? ಆ ವೀರನಿಗೆ ಶೌರ್ಯದ ಎಸ್ಮರಣೆಯಾಗಿದೇನು ಮತೆ? 
ಆತನಿಗೆ ವನದಲ್ಲಿ ಸನ್ನಿತ್ರರ ಸೈನ್ಯದ ನೆರವು ಇರುವದಲ್ಲವೇ? ಅವರ ಸಹಕಾರ 
ಇರುವದಲ್ಲವೇ "ಅವನಿಗ ಇನ್ನಿತರ ರಾಜರುಗಳು ಅವನ ವಿಜಯವನ್ನು 


ಭಯ ನನಗೆ ನಾ ನಿಜ ಕು 

ಮ ೨ ಹೀಗೇ ಹೆರವರ ಮನೆಯಲ್ಲಿ ಕೊಳೆಯುತ್ತ 
ಬಿದ್ದಿರುವಾಗ ಆ ನನ್ನ ಸ್ವಾಮಿ ನನ್ನ ನು ಮರೆತು ಕುಳಿತುಬಿ ಬಿಟ್ಟನೇನು ಮತೆ? ಏನು ನನ್ನ 
ಸ್ಮೃತಿ ಅವನನ್ನು ಸ ಸದಾ ` ಕಾಡುತ್ತಿದೆಯೋ? 


ದೂತಾ, ಆ ನನ್ನ ನಾಥ ಸ್ವತಃ ಬಂದು ನನ್ನನ್ನು ಮುಕ ಮಾಡುವನಲ್ಲವೇ? 
ಅವಶ್ಯ ಬಿದ್ದರೆ ಭರತ ಸೈನ್ಯವನ್ನು ಕಳಿಸಿ ಸಹಾಯ ಮಾಡುವನಲ್ಲವೆ? ಈ ವಿಪತ್‌ ಕಾಲದಲ್ಲಿ 
ಅವನ ಚಿತ್ತ ಮೋಹವನ್ನಾ ವರಿಸಿ ಸೀತೆಯ ಮೇಲಿನ ಆತನ ಪ್ರೀತಿ ಅಳಿಸಿ ವಷ್ಟೇ? 
ಹಾಗದರೆ “ಆತ ಪ ವೈದೇಹಿಯನ್ನು ಮುಕ್ತ ಮಾಡುವುದೆಂದು ? ಆತ ನನ್ನನ್ನು ಮುಕ್ತ 
ಮಾಡುವ ಸುವರ್ಣಗಳಿಗೆಯನ ನ್ನು "ನೋಡುವ ಭಾಗ್ಯ ನನ್ನದಿದೆಯಲ್ಲವೇ ದೂತಾ? 
ರಾಮಬಾಣವು ರಾವಣನ ಎದೆಯನ್ನು ಅದೆಂದು ಹೊಕ್ಕೀತು? ಅದನ್ನು ನನ್ನ ಕಣ್ಣುಗಳು 
ನೋಡುವುದೆಂದು? ಆ ರಘುನಾಥನ ಪಾದಗಳು ಇತ್ತಕಡೆಗೆ ಹೊರಳುವುದೆಂದು ಹೇಳು 
ದೂತಾ. 


bh 
ತ್ಲ 


ಕೇಳಿಲ್ಲಿ ದೂತಾ, ಆತನ ಕುಶಲವನ್ನು ಕೇಳುವವರೆಗೆ ಮಾತ್ರ ಈ 
ಧರೆಯೊಂದಿಗೆ ನಾನು ಎಲ್ಲಿಯಾದರೂ ಹೇಗಾದರೂ ಯಾವ ಸ್ಥಾನದಲ್ಲಿಯಾದರೂ 
ಜೀವಿಸಿರುವೆ. ಆದರೆ ದೂತಾ ಜನ್ಮದಲ್ಲಿ ಅವರ ಭೆಟ್ಟಿ ಎಂದಾದೀತು ? ಆದೀತಲ್ಲವೆ? 
ಹೇಳು ದೂತಾ, ನುಡಿ'' ಹೀಗೆ ಸೀತಾದೇವಿ ಹನುಮಾನನ ಎದುರು ಪ್ರ ಶ್ಲೆಗಳ 
ಸುರಿಮಳಯನ್ನೇ ಮಾಡಿದಳು. ಹನುಮಂತ ಸೀತಾದೇವಿಗೆ ಸಮಂಜಸವಾದ ನುಡಿಗಳ ದ 
ಉತ್ತರ ರೂಪದಲ್ಲಿ ಧೈರ್ಯ ಕೂಟ್ಟು ಅವಳಿಂದ ಗುರುತಿಗಾಗಿ ಮಣಿಯೊಂದನ್ನು 
ಪಡೆದುಕೊಂಡು ಅಲ್ಲಿಂದ ರಾಮನೆಡೆಗೆ ಹೊರಟ ಎಂದು, ಗೀತರಾಮಾಯಣದ ೪೦ನೆಯ 
ಅಧ್ಯಾಯದೊಂದಿಗೆ ಶ್ರೀ ರಾಮಾಯಣ ನಿತ್ಯ ಚಿಂತನ ಸಪ್ತಾಹದ ೫ನೆಯ ದಿನ 
ಮುಗಿದುದು. 


ಶ್ರೀರಾಮ ಚಂದ್ರಾರ್ಪಣಮಸ್ತು 


೮೧ 


ರಾಮರಕ್ಷಾ ಕಥಾಭಾಗ- 
ಸನ್ನದ್ಧ: ಕವಚಿ ಖಡ್ಗೀ ಚಾಪ ಬಾಣ ಧರೋ ಯುವಾ 
ಗಚ್ಛನ್‌ ಮನೋ ರಥೋಸಸ್ಥಾಕಂ ಕಂ ರಾಮಃಪಾತುಸ ಲಕ್ಷ್ಮಣಃ Il ೨೧॥ 


ರಾಮೋ ದಾಶರಧಿಃ ಶೂರೋ ಲಕ್ಷ ಎಣಾನುಚರೋ ಬಲೀ 
ಕಾಕುತ್ತ್ಮ್ತಃ ಪುರುಷಃ ಪೂರ್ಣಃ ಕೌಸಲೆ ಯೋ ರಘೋತಮಂಃ 1೨೨1 


ಇತ್ಯೇತಾನಿ ಜಪನ್ನಿತ್ತಂ ಮದ್ಬಕ್ತಃ ಶ್ರದ್ಧಯಾನ್ವಿತಃ । 

ಅಶ್ರಮೇಧಾಧಿ ಧಿಕಂ ಪುಣ್ಯಂ ಸಂಪ್ರಾಪ್ನೋತಿ ನ ಸಂಶಯಃ IVI 
ರಾಮಂ ದೂರ್ವಾದಲಶ್ಯಾಮಂ ಪದ್ಧಾಕ್ಷಂ ಪೀತವಾಸಸಮ್‌। 

ಸ್ತುವಂತಿ ನಾಮಭಿರ್ದಿವ್ಯೈಃ ನ ತೇ ಸಂಸಾರಿಣೋ ನರಾಃ। [೨೫1 


ಜಾನಕೀ ಜೀವನ ಸ್ಮರಣ ಜಯ ಜಯ ರಾಮ 
ಶ್ರೀರಾಮ ಜಯ ರಾಮ ಜಯ ಜಯ ರಾಮ (೧೦ಸಾರೆ) 
“ಜಯ ಜಯ ರಘುವೀರ ಸಮರ್ಥ'' 


ಧಾನ್ಯ ಶ್ಲೋಕ :- 
ಧ್ಯಾಯೇದಾ ಜಾಮುಬಾಹುಂ --- ಮಂಡನಂ ರಾಮಚಂದ್ರಂ 
ಇತಿಧ್ಯಾನಂ 
""ಜಯ ಜಯ ರಘುವೀರ ಸಮರ್ಥ'' 
ಪೂರ್ವಾಕಥಾನುವಾದ :- 


ಶ್ರೀರಾಮಲಕ್ಷ್ಮಣರು ಜಾನಕಿಯನ್ನು ಶೋಧಿಸುತ್ತ ಮುಂದೆ ಸಾಗುತ್ತಾರೆ. ಮಾರ್ಗದಲ್ಲಿ 
ಜಟಾಯು ಪಕ್ಷಿರಾಜ ರಕ್ತದ ಮಡುವಿನಲ್ಲಿ ಬಿದ್ದುದನ್ನು ಕಂಡರು. ರಾವಣ ಸೀತೆಯನ್ನು ಹರಣ ಮಾಡಿಕೊಂಡು 
ಹೋಗುತ್ತಿರುವುದನ್ನು ಸಹಿಸಲಾಗದೆ ಜಟಾಯು ಅವನೊಡನೆ ಕಾದಾಟಕ್ಕೆ ನಿಂತಾಗ ರಾವಣ ಅವನ ರೆಕ್ಕೆಗಳನ್ನು 
ಕತ್ತರಿಸಿದಕಾರಣ ಜಟಾಯು ಈರೀತಿ ಬಿದ್ದಿ _ರುವನೆಂಬದನ್ನು ಅವರಿಗೆ ತಿಳಿಯಿತು. ಮತ್ತುಗಗನ ಮಾರ್ಗದಿಂದ 
ಸೀತಾದೇವಿಯನು ರಾವಣ ಎತ್ತಿಕೊಂಡು ಹೆ ನದನೆಂಬುದು ಗೊತ್ತಾಯಿತು. ಅನಂತರ ತ್ರೀರಾಮಲಕ್ಷ್ಮ ಣರಿಗೆ 
ಕಬಂಧನೆಂಬ ರಾಕ್ಷಸ : ಭೆಟ್ಟಿಯಾ . ಅವನ ಸೂಚನೆಯಂತೆ ಅವನನ್ನು ದಹಸಿದಾಗ ಆತ ಶಾಪಮುಕ ಕವಾಗಿ 
ಪುನರ್ಜಾತನಾಗಿ `ಸುಗ್ರಿ ಅವನ ಸಖ್ಯ ಮಾಡು ಅವನಿಂದ ಸೀತಾದೇವಿಯ ಶೋಧನೆಗೆ ನಿನಗೆ ತುಂಬಾ ನೆರವು 
ಸಿಗುವುದು'' ಎಂದು ಸೂಚನೆಕೊಟ್ಟು ಅವನು ಅಂತಾರ್ಧಾನನಾ 


ಶ್ರೀರಾಮಲಕ್ಟ್ಮ ಣರು ಹಾಗೇ ಮುಂದೆ ಸಾಗಿ ೨ ಪಶ್ಚಿಮ ತೀರವನ್ನು 
ತಲುಪಿದಾಗ ಅವರಿಗೆ ಶಬರಿಯ ಆಶ್ರಮಹ ಹತ್ತಿದೆ. ಮಹಾನ್‌ ತಪಸ್ವಿನಿ ಶಬರಿಯ ಆತಿಥ್ಯವನ್ನು ಪಡೆದು ಅವಳಿಗೆ 


ಶ್ರೀರಾಮ ಕೈವಲ್ಯ ಪದವಿಯನ್ನಿತ್ತು ಮುನ್ನಡೆದ. 
ಹಾಗೇ ಮಂದೆ ಅವರು ಯಷ ಮೂಕ ಪರ್ವತ ತಲುಪಿದರು. ರಾಜ್ಯಪದ ಭ್ರಷ್ಟ ಸುಗ್ರೀವ ಇವರನ್ನು 

ಕಂಡ. ಅಣ್ಣ ವಾಲಿಯೇ ತನ್ನ ಮೇಲೆ ಸಾಗಲು ಲು ಇಬ್ಬರು ಧನುರ್ಧರರನ್ನು ರದ ಶಂಕೆಯಿಂದ 
ಮಂತ್ರಿ ಹನುಮಾನನನ್ನು ಶ್ರೀರಾಮಚಂದ್ರನ ಕಡೆಗೆ ಕಳುಹಿಸುತ್ತಾನೆ. ಈ ಪ್ರಥಮ ದರ್ಶನದಲ್ಲಿಯೇ ಶ್ರೀರಾಮ 
ಹನುಮಾನರು ಪರಸ್ಪರ ಆಕರ್ಷಿತರಾಗುತ್ತಾರೆ. ಹನುಮಾನ ಸುಗ್ರೀವನನ್ನು ಕರೆತಂದು ಪರಸ್ಪರ ಪರಿಚಯ 
ಮಾಡಿಕೊಟ್ಟ. ಇಬ್ಬರೂ ಪರಸ್ಪರ ಸಹಾಯ ಮಾಡುವುದಾಗಿ ಅಗ್ನಿ ಸಾಕ್ಷಿಯಾಗಿ ವಚನಬದ್ಧರಾಗುತ್ತಾರೆ. 
ವಾಲಿಯನ್ನು ವಧೆ ಮಾಡಿ ಸುಗ್ರೀವನಿಗೆ ರಾಜ್ಯಪದ ಕೊಡಿಸುವುದಾಗಿ ಶ್ರೀರಾಮ ವಚನವಿತ್ತಂತೆ ವಾಲಿಯ 
ವಧೆ ಆಯಿತು. '"ವಾಲಿಯ ವಧೆ ಇದಲ್ಲ ದುಷ್ಟತನದ ನಿರ್ಮೂಲನವಿದು''ಎಂದು ಶ್ರೀರಾಮಚಂದ್ರ 
ಸಾರುತ್ತಾನೆ ನ. 

ಸುಗ್ರೀವನಿಗೆ ಕಿಷ್ಠಿಂಧದ ರಾಜ್ಯಪ್ರಾಪ್ತಿಯಾಗಿದೆ. ಅವನ ಆಜ್ಞೆ ಸ್ಲೆಯಂತೆ ಕೋಟ್ಯಾವಧಿ ವಾನನರು 
ಸೇರಿರುತ್ತಾರೆ. ಸೀತಾದೇವಿಯ ತೋದನೆಗೆ ಎಂಟು ದಿಕ್ಕು ಗಳಿಗೂ ವಾನರರ: ತಂಡಗಳು ಹೋದವು. ದಕ್ಷಿಣದ 


ಟ್ರಣದ ಅಶೋಕ ವನದಲಿ 


ಹ 
ಗು ಹ 
ಲಂಕಾ ಮು 


a TY ಐಓ 32 
ras ನ. ಲ್ನ 
15 7 
ಆ 1 ಗ ಗೆ 

720 
Ye 
ಗ 1 ಬಕ್ಕೆ 
4 ಇತ್ತೆ 
ಎ ಇದ್ರಾ ಗ್ಗ 6 
We 

I 
Hom 
1 GG CU 
»; ಬ ಭು 
ಳೂ ಉ 33) | 
(3 07) ತೆ ಡೆ] 
ಜ್‌ 6 ಯು 
| H Ba 
+ (3 12 A 
೦ ಸಬ, 5 ೧ 
po 
Be ಬ 

a Wo 
1 
- : ಐ ವೀ A 
05) 1 ಟಿ 3೨. 

173 ab, 
To SSE 
13 ‘6 13 (5 
( ೨೫೫ 
3102 ಕಬ್ಬ 
ಸ » (4 ಗ ಸ 
‘SBR 
2D IF. 
© 1 CN 
ಗ 1 SU 
KB 
Ba 
wf 
EE 
BANA 


(ಳಾ 


322 0 
34% 
g ಸ್ಸ 
5) 
eu. W 
12 “ದೆ 
ಇ (ಲಿ 
ಇ 
ನ 
ಎ 6 
KX qq 
fg 
<_< ಐಂ 
B w 
6 3 
ಜು 7೨ 
Ie ಟಿ 
(3- (2 
ಇ 4 
ಇ (3 
(ಸಿ 
ಎ ಲ 
ಜಗ್ಗ 
ಇ 0 
14 ನಿ) 
ು ೨ 
IE: 
12 16 
( ಲಾ 
3 ಅ 
Dp 1 
ಟಿ 
4 8 
1 ಸ 
Li 
2 ೫ 
12 ಜ್ರ 
ತ 
ಗ 
ನಾ 1 
ಲಿ 
G 13 
ಇ ಛಿ 


ೋಗಿರುವಳಲ್ಲ 


ಹು 
ರಾ 


ುಗಿ 


YTB 
6೭ ಎಕ 
£ 
Ne 1 
2x 
ಡ್‌ 1 
ಛಿ 
1 x 
(0 ಜೆ 
12 
» 8 
11 
(2) 
ಳಾ ep 
2 
YL 
೦೮ ಛೆ 
ಕ 
NC 
H ಬ್ರ 
Bo 
“tp "ಕೆ 
28. HB 
{ (ಬ 
ಲ್ಗೆ 
ಣಿ ಗ್ದ 
28 
ಗ 
13 
9 4 
pe 
1 
Ye 
fa 12” 1 
(@ 13 KH, 
CF 
೫ ೧ ಟಿ 


ಮೇಲೆ ಅಡಗಿ ಕುಳಿತ ಹನುಮಂತನಿಗೆ ಇವಳೇ ಜಾನಕಿ 


ಕದ 
೦ 


ವೃ 


ತಾತ 


ಲ್ನ 


ಇದೆಲ್ಲವನ್ನೂ ಕೇಳುತಾ ಶಿಂಶಿಪಾ 


) ಹ) 
GY 
Tg ತ್‌ 
pF 
೬ ಛಭ್ರ್ಯ 
KC: 
85 
8 
14 
a ಥ್ರ 
Ge 
ಇ 
೫ 
» DE 
§ 4 
ಇ 58% 
ಜ| 
ಇ Gr 
a8 
6 ಸ್‌ ಡ್ಡ 
RAS 
5H 4 
೪ ಟ್ರಿ 
BB 
ಇ. 
530 
3a 
 < 1 
2B 
le 9 ಧೃ 
An RB 
4 2B 
ಓಣ 
i» ಧಿ 
HA 
ಣಜ ಐ 
೦೫ WB 
A9೪9 


ನೆ? 


ಹೇಗಿದಾ 
ಎ 


ಶ್ರೀರಾಮ 
ಲ್ಲವಷ್ಟೆ? ಆತ ಧೈರ್ಯ 


ದೆಯಲ್ಲವೇ? ನನ್ನನು ಅವನು ಮುಕಮಾಡುವದು 


ಹ 


""ದೂತಾ ನನ 


ಕೆ ಕಟಿಕೊ ೦ಡು ಕುಳಿತಿ 


ು ಕೇಳುತಾಳೆ. 


ಮ್ನ ಅವಳು 
ಧರ್ಮ ಮರೆತು 
9 ರಾಜರ ಬೆಂಬಲ ಅವನಿಗೆ ಇ 


ರಿತು ಅನೇಕ ಪ್ರಶ್ರೆ ಗಳನ 
ಇನ್ನ 


ವಿರಹದ ದುಃಖದಲ್ಲಿ ನಿಜ 


೩ 


ಲ 


೧೨ 


ಕಳೆದುಕೊಂಡಿಲ್ಲ ಅಲವೇ 


೧೧ 


[xe 


ಅದೆಂದು? ಆ ಸುವರ್ಣಗಳಿಗೆಯನು 


ಸ್ಪಶೆಗಳ ಸುರಿಮಳೆಗೆ 


ಪ 
ಶ್ರ 


ಟ್‌ 


ಕ್‌ 


1 


ಲಬೀ? ಈ ರೀತಿಯ 


೯ಕವಾಗಿಹೇ 


ಮಣಿಯೊಂದನು ಪಡೆದುಕೊಂಡು ಅಲ್ಲಿಂದ ರಾಮನೆಡೆಗೆ ಹೊರಟ ಎಂಬಲಿಗೆನಿ 


€ಡುವ ಭಾಗ್ಯ ನನಗಿದೆಯ 
ಪ 


ಬಣ 
ನ್ನ [9 
ಕ 


ಹನುಮಂತ ಸಮಂಜಸನುಡಿಗಳಿಂದಸಃ 


he ಎ0 


ಲ 


ಳಿ ಅವನಿಗೆ ಧೈೆರ್ಯವನಿತು, ಅವಳಿಂದ ಗುರುತಿಗಾಗಿ 


ನೆಯ ಕಥೆ ಮುಗಿದಿದೆ. 


ಹೆಸ 


೧೧ 


M1 
ಇಂದು ಇನ್ನು ಮುಂದಿನ ಕಥೆ. 


ಮಾಕ್‌ 


ಅಧ್ಯಾಯ - ೪೧ 


"ಲಂಕೆಗೆ ಬೆಂಕಿಯನ್ನು ಹಚ್ಚಿದ ಹನುಮಂತ'' (ಲವ-ಕುಶ) 


ಗ 


ಕವಾಗಿ ಉತ್ತರವನ್ನಿತ್ತ 


ಹ 
ಊ 


ಸೀತಾದೇವಿಗೆ ಎಲ್ಲಪ್ರಶ್ನೆಗಳಿಗೂ ಹನುಮಾನ ಸಮ 


"ಶ್ರೀರಾಮನು ಖಚಿತವಾಗಿಯೂ ಬರಲಿರುವನು ತಾಯಿ ಯೋಚಿಸಬೇಡ ""ಎಂದು ಆತ 
ಶಪಥವನ್ನಿಟ್ಟು ಹೇಳಿದ . ದೂತ ಇಲ್ಲಿಗೆ ಬಂದು ತನ್ನನ್ನು ಕಂಡು ಎಲ್ಲ ವಿಷಯ ನಿವೇದನ 
ಮಾಡಿದನೆಂಬ ಗುರುತಿಗಾಗಿ ಸೀತಾದೇವಿಯು ತನ್ನ ದೊಂದು ಮಣಿಯನ್ನು ಹನುಮಾನನ 
ಸ್ವಾ ಧೀನ ಮಾಡಿ ಪ್ರೀರಾಮನಿಗೆ ಅದನ್ನು ಸೂಟ ಆಜ್ಞಾಪಿಸಿದಳು. "ವಾಸವಿಕವಾಗಿ 
ಸೀತೆಯನ್ನು ಕರೆದುಕೂಂಡು ಹೋಗಲು ಸ್ವತಃ ಹನುಮಾನ ಸಿದ್ಧನಿದ್ದರೂ ತನ್ನ- - 
ಬಿಡುಗಡೆಯನ್ನು ಸ್ವತಃ ರಾಮನೇ ಮಾಡಬೇಕೆಂದೂ ಪರಪುರುಷನ ಹೆಗಲೇರಿ 
ಪಾರಾಗುವುದು ತನಗೆ ಉಚಿತವೆನಿಸದೆಂದೂ ಸೀತಾದೇವಿ ಒತ್ತಿ ಹೇಳಿದ್ದರಿಂದ ಧರ್ಮನಿಷ್ಠ 
ಹನುಮಾನನಿಗೂ ಅವಳ ಮಾತು ಯೋಗ್ಯವೆನಿಸಿತು. ಅಂತೂ ಒಮ್ಮೆ ಸೀತಾದೇವಿಯ 
ಅನುಮತಿಯನ್ನು ಪಡೆದು ತಾನು ಕೃತಾರ್ಥನಾದೆನೆಂಬ ಭಾವನೆಯಿಂದ ಹನುಮಾನ 
ಹೊರಡಲನುವಾದ. 

ಹೊರಡುವ ಸಮಯಕ್ಕೆ ಆತನ ಮನದಲ್ಲಿ ಒಂದು ವಿಚಾರ ಸುಳಿಯಿತು. 
ಮನಸ್ಸಿನಲ್ಲಿಯೇ ಅವನೆಂದ ""ನಾನು ಇಲ್ಲಿಯವರೆಗೆ ಹೇಗೋ ಬಂದಿದ್ದೇನೆ. ಈ ರಾಕ್ಷಸರ 
ಬಲವಾದರೂ ಎಷ್ಟಿದೆ ನೋಡಬೇಕು'' ಎಂದು ಅನಿಸಿತವನಿಗೆ. ಈ ವಿಚಾರ ಅವನ 
ತಲೆಯಲ್ಲಿ ಬರುವೊಂದೇ ತಡ ಆಸುಂದರವಾದ ಅಶೋಕ ವನವನ್ನೆಲ್ಲಾ ಉದ್ದಸ್ತಗೊಳಿಸಲು 
ಪ್ರಾರಂಭಿಸಿದ. ತಡೆಯಲು ಬಂದ ರಾಕ್ಷಸ ಜಂಬಮಾಲಿಯನ್ನು ಮತ್ತು ರಾವಣ ಪುತ್ರ 
ಅಕ್ಷನನ್ನು ವಧೆಮಾಡಿದ. ಆಗ ರಾವಣನ ಇನ್ನೊಬ್ಬ ಮಗ ಇಂದ್ರಜೀತನು ಬ್ರ ಹ್ಹಾಸ್ತ್ರದಿಂದ 
ಹನ್ನುಮಾನನನ್ನು ಬಂಧಿಸಿ ರಾವಣನ ಸಭೆಗೆ ಕರೆದೊಯ್ದ ಆಗ ರಾವಣನು ತತ್‌ಕಾಲ 
ಆತನನ್ನು ವದೆಮಾಡಲು ಆಜ್ಞೆಯನ್ನಿತ್ತ. ಆಗ ರಾವಣನ ತಮ್ಮ ವಿಭೀಷಣನೆಂದ "" ಅಣ್ಣಾ 
ದೂತನನ್ನು ವಧೆಮಾಡುವುದು ರಾವನೀತಿಗೆ ಸಮ್ಮತವಿಲ್ಲ. ತಳದು ನೋಡು ' ಎಂದು 
ಆಗ್ರಹದಿಂದ ಪ್ರತಿಪಾದನ ಮಾಡಿದ. ಹಾಗಾದರೆ ಇವನಿಗೆ ಏನು ಮಾಡಬೇಕೆಂಬ ಬಗ್ಗೆ 
ಪುನಃ ಸಭೆಯಲ್ಲಿ ವಿಚಾರವಾಗಿ ಹನುಮಂತನ ಬಾಲಕ್ಕೆ ಬಟ್ಟೆ ಸುತ್ತಿ ಬೆಂಕಿಯನ್ನಿ ಡಬೇಕೆಂಬ 
ಮಾತು ಸರ್ವಾನು ಮತದಿಂದ ನಿರ್ಣಯವಾಯಿತು. ತದನುಸಾರ ರಾವಣ 'ಆಜ್ಞೆಯಿತ್ತ 
ರಾಕ್ಟಸರು ಸೇರಿ ಆ ಕಾರ್ಯವನ್ನು ಪೂರೈಸಿದರು. ಆಶೋಕ ವನದಲ್ಲಿದ್ದ ಸೀತಾದೇವಿಗೆ 
ಈ ಸುದ್ದಿ ತಿಳಿಯಿತು. ಆಗ ಅವಳು ಅಗ್ನಿನಾರಾಯಣನಿಗೆ ಹನುಮಾನನನ್ನು ರಕ್ಷಿಸಲು 
ಪ್ರಾರ್ಥಿಸಿದಳು. ಹನುಮಾನ ತನ್ನ ಉರಿಯುತ್ತಿರುವ ಬಾಲದೊಂದಿಗೆ ರಾವಣನ ” 
ಸಭೆಯಿಂದ ಸಹಜವಾಗಿ ಉಡ್ಡಾಣ ಮಾಡಿ ಲಂಕೆಗೆ ಬೆಂಕಿಯನ್ನಿಡಲು ಪ್ರಾರಂಭಿಸಿದ. 

ಅತ ಬೃಹದಾಕಾರನಾಗಿ ಕಂಡ. ಅವನ ಬಾಲವು ಮಿಂಚಿದಂತೆ ಕಂಡಿತು. ಆ 
ಮಾಹಾವಾತನು ಗರ್ಜನೆ ಮಾಡುತ್ತ ನಗರದ ಮೇಲೆಲ್ಲ ಅಗ್ನಿಯನ್ನು ಸುರಿಸಲು 


ಅಧ್ಯಾಯ ೪೧ ಲೆ 

ಪ್ರಾರಂಭಿಸಿದ. ಆ ಹನುಮಾನನ ನೆಗೆದಾಟವನ್ನು ನಾವೇನು ವರ್ಣಿಸಬಲ್ಲೆವು? ಈ 
ಶಿಖರದಿಂದ ಆ ಶಿಖರಕ್ಕೆ ಈ ಮನೆಯಿಂದ ಆ ಮನೆಗೆ ಚಂಡಿನಂತೆ ಹಾರಾಡಿ ಪುಟಿದಾಡಿ 
ಅವುಗಳನ್ನೂ ಸುಡಹತ್ತಿದ. ಮಂದಿರಗಳು ಮನೆಗಳು ಶಿಖರಗಳು ಧಗ ಧಗ 
ಉರಿಯತೊಡಗಿದವು. ಅಂತಃಪುರದಿಂದ ಕಿರಿಚಾಟ ಒದರಾಟ ಅಳುಗಳು 
ಕೇಳಬರಹತ್ತಿದ್ದವು. ಎಲ್ಲ ವಸ್ತುಗಳೂ ಅಗ್ನಿಗೆ ಆಹುತಿ ಆಗಹತ್ತಿದವು. ಮನೆಗಳ ಸಾಲು 
ಸಾಲುಗಳೇ ಉರಿಯ ತೊಡಗಿದವು. ಪ್ರಸಾದಗಳೆಲ್ಲಸುಟ್ಟು ಇದ್ದಿಲು ಬೂದಿ ಆದವು. ಇಡೀ 
ಲಂಕಾನಗರವೇ ಧಗಧಗಿಸುತಾ ಉರಿಯ ಹತಿತು. 

ಮಲಗಿದಲ್ಲಿಯೇ ಬೆಂದು ಹೋದವರು ಕೆಲವರು, ಸುಟ್ಟುಕೊಂಡು 
ಓಡಾಡುತ್ತಿರುವವರು ಹಲವರು. ಭೀತಿಯಿಂದ ಬಾಯಿ ಕಳೆದುಕೊಂಡವರು ಬಹಳಷ್ಟು 
ಜನ ಹೀಗೆ ಅಗ್ನಿ ಪ್ರಳಯದಲ್ಲಿ ದಿಗ್‌ಭ್ರಾಂತರಾದ ಜನ ಒಬ್ಬರನ್ನೊಬ್ಬರು 
ಗುರುತಿಸದಂತಾದರು. ಎಲ್ಲೆಲ್ಲಿಯೂ ದಿಕ್ಕೆಟ್ಟ ಜನಗಳ ಓಡಾಟವೇ ಓಡಾಟ. ತಾಯಿಗಳು 
ಮಕ್ಕಳ ಪರಿವಿಲ್ಲ ದೆ ಅವುಗಳನ್ನು ಬಿಸಾಡಿ ಓಡಹತ್ತಿದರು. ಇದೇನಿದು ಕನಸು ಮನಸ್ಸಿಲ್ಲದೇ 
ಕಲ್ಪನೆ ಇಲ್ಲದೇ ಕಲ್ಪಾಂತ ಬಂದಿತಲ್ಲ! ಎಂದು ಎದ್ದು ನಿಂತವರೆಲ್ಲ ಅಡ್ಡ ಬಿದ್ದರು. 

ಮಹಾ ಅಗ್ನಿಪ್ರಳಯದಿಂದ ಇನ್ನೂ ಏನಾಯಿತೆಂಬುದನ್ನು ಕೇಳಿರಿ. ಡೋಲು 
ಖಡ್ಗಗಳು ಕರಗಿ ನೀರಾಗಿ ಹೋದವು. ವೀರ ವೃತ್ತಿಯಂತೂ ಸದೇಹ ಸುಟ್ಟುಕರಕಾಗಿ 
ಹೋಯಿತು. ಜ್ವಾಲೆಗಳಲ್ಲಿ ಜ್ವಾಲೆ ಸೇರಿ ಎಲ್ಲ ಭಸ್ಮವಾಯಿತು. ಅಗ್ನಿಯ ಜೊತೆಗೆ ಗಾಳಿ, 
ಗಾಳಿಯ ಜೊತೆಗೆ ಅಗ್ನಿಸೇರಿ, ಎಲ್ಲಿ ಯಾರಿಗೂ ಆಸರೆ ಉಳಿಯಲಿಲ್ಲ. ಅಗಸೆ ಅಗಳಿಗಳು 
ಸುಟ್ಟವು. ಕಾವಲು ಸುಟ್ಟಿತು. ಮೂರ್ತಿಮಂತ ಅನಲ ಕುಣಿಯುತ್ತಿದ್ದಂತೆಯೇ ಲಂಕಾ 
ಪಟ್ಟಣವೇ ಅಗ್ನಿಗೆ ಆಹುತಿಯಾಯಿತು. | 

ಈ ರೀತಿಯಾಗಿ ಇಡೀ ಲಂಕೆಯು ಅಗ್ನಿಗೆ ಆಹುತಿಯಾಗಿ ಉರಿಯಹತ್ತಿದ 
ಮೇಲೆ ಹನುಮಾನ ಶಾಂತ ಚಿತ್ತದಿಂದ ಉರಿಯುತ್ತಿದ್ದ ತನ್ನ ಬಾಲವನ್ನು ಸಾಗರದಲ್ಲಿ ಅದ್ದಿ 
ನಂದಿಸಿಕೊಂಡ. ಅನಂತರ ಆಕಾಶ ಮಾರ್ಗದಿಂದ ಶ್ರೀರಾಮನೆಡೆಗೆ ಬಂದು ಸೀತಾದೇವಿ 
ಕೊಟ್ಟಿದ್ದ ಮಣಿಯನ್ನು ಆತನ ಕೈಗಿತ್ತ ಮತ್ತು ಲಂಕೆಯಲ್ಲಿ ನಡೆದುದೆಲ್ಲವನ್ನೂ ಆತನಿಗೆ 
ನಿವೇದಿಸಿದ. ಶ್ರೀರಾಮನು ಅದು ಜಾನಕಿಯದೇ ಎಂದು ಸರಿಯಾಗಿ ಗುರುತಿಸಿ ಅತ್ಯಂತ 
ಹರ್ಷಿತನಾಗಿ ಹನುಮಾನನ್ನು ಬಿಗಿಯಾಗಿ ಅಪ್ಪಿಕೊಂಡ. ಲಂಕೆಯಲ್ಲಿ ರಾವಣನ ಸಭೆಯಲ್ಲಿ 
ನಡೆದ ವೃತ್ತಾಂತವನ್ನು ಮತು ಸೀತಾದೇವಿ ನುಡಿದ ಹೃದಯ ಸ್ಪರ್ಶಿ ಮಾತುಗಳನ್ನು 
ಸವಿಸಾರವಾಗಿ ಹನುಮಾನ ಶ್ರೀರಾಮನಿಗೆ ಅರುಹಿದ. 


ರ್‌ ಊಟ್‌. ದಾಸಾ ಬ ಗ್‌ ದ್‌್‌ ದೆ 
ಕ 


he es ಓಜಾ ಯಾಸಿಡ್‌ ಟ್‌. ಆಟ್‌ ಸಗ ಇರಾ ಇ ಆತ 
| 


ಮ್‌ 


ರ್ಳ ಜೆ ಟೆ 1 1) ಪಾ . ಕ ತ್ತೆ “| ೨ | [3 29 Ky 
5 ಜ್‌ ಜೆ p J ತ (0 ಸ py BE: ಸ್ಟ I) ಗ್ಗ 2 
4 py 4 ಫಾ 4 2 ಸ 
© ತ ಛೆ 13 1 ಇ 15 ಸ ನ 1 ಜಟ ಆ ಜೀ YB 
yt [Y ನ್ನ್ನ ' ಕ (ಸ Ye (7) ¢ ೫ (೧) 
©) ( X | ಹಾ ¥ 
ee ಪಿ ೧ ಸಾ ದ ಕ § lf 730 
6 32 0D ಸ್ಯ ತ್ಯ ಟ್ರ ಹ 11 
ಸ್ರ 9 pe RST, a= ದಾ 6 mW RB 
72 eA OB ಗ್ರೆ 1 | ತಯ 7? % 
೨ ತ್ತ 2 ತ ಲ ಭೋ (ತ ಇ (2 295 5 KK ೧ ಷೀ 
ಇ ನ ಗ ಉಸೆ ತಿ ಕೈಷ್ಟಿಸ್ಸಿ I 
೧ ಟಆ೫ 12 4 GR aN OB 
pi, ೨ Ye AE (3 32 12 ಎ cK 
CE ಟ್ಟ [ತೆ RELA 
ESS ಮ Bs 
Y3 2 3 c (2 6) 4 ಈ ಹ '< ಲು ಸ್ತ ಹ HB B ಸ್ನ 
(rN ಐ. 83 35. (ಎ2 1B R. (3 9) 2೩ 69) 1 ೮೦ ಲ 1 
ಇ ಇ ಂಣ ಇ ( ಟೆ Ya ಉ್ಪತೆ ಇಳಿ ಲ ವಾ Dw» EHS 
1೨ Xs ರ್ಳ WB ದ ROW BH oe ೫ OO 91) 
2 ್ಸ 13 ಸ Ye "ಗ್ರ ಆ ಪಿ 4 9D B ] We ಇ? ತ್ರ ೧ ೬ ಗ್ರ 
BES LEB PDT 
ಜೆ NY: ಗ್‌ ಛ್ರ ಡ್‌ ೧ TY 
JMS ad BELGE 
ಐ ಎ ಇಟಿ ಸಗ್ರಿ 1 ಎ ಗ್ಗ ಟೆ ಬು HE 
111 ಸಿಧಿ BRS 
a 2% 2 12 5 Ke ER D 
CE Os ಇ ಇ? ಸಿ: LC 4) 13 RE RB 
BBB Bf ನ ೫ 5ST RGS 
| 4 (2 3 I ಬೆ ಇ . ೫೨) ry [oS “YD pa 
2೨ Pe "೯ ೫ ಲ ೨ ಗ್ಗೆ 0% ಆ ‘Yo 6. 
CT ಗ: HAR ಸ BEST 
ಕ ಹಟ್ಟ ಡ್ರಾ ತ ಖ್‌ ಸ ಬ್ರ 
ಇತ್ರ ಹಹನ ಕಡ್ಡಿ ಕೈಕ್ಧ 8ಗ್ಟು Fg 
ಇ ಬ 3 ಟಿ ಇರ ಛೆ 2 ಹ ಇ ಎದಿ x 302 1b ಟಿ BW 
೦ (4 B Ko ( [3 ಸ್ರ ವೆ 1) Ky 1 [3 ಗ Ye. G (5 5 
ಕೋ ಡ್ಯ 4 5) ) (8 ತೆ (9) * 
DRE ಛಿ ಗುಡಿ ಡೆ ಚ ಲ್ಲಿ ವ 
೫ © TE ಆ 6 ™ 
೨ LAB ಕ 1 v2 ಇಟಿ ( (2 
B' 1 [ ಸ ‘1% 2 ೧ 
a ಜ್‌ ಛೆ Ww 75 2 HB ಗ್ಗ K ಗೆ ಇ ಭೆ ಇಗೆ ಈ 
ಆ 2 p pM (೭ Ke ೧ Bay ಎ? 
ಟ್ರ 1D 3 Ao RRP ಬಿ [3 ಡಿ 
ಇ x ಜಳ ಸಟ ಟಿ೪೪ 4% ax ೪೫ 


ಐ 


ಕ್‌ 


ಚುವುದು. ಹಿಂದೆಗೆಯಬೇಡಿರಿ, 


ಲು 
ಈ 


ಆಚ 
ಲು 


ಕ 
1 
ನಳನಂತಹ ಮುಂದಾಳು ನಮ್ಮ ಹಿಂದೆ ಇದ್ದಾನೆಂದ ಮೇಲೆ” 


ಟ್ನ್‌ 


ಶೀರಾಮಭ 
ೇತುವೆಯನು ಕಟಿರಿ. ವಾನರರು, 


ನ 


ಮಿ 


fe 
ವೇ ನಾವು 


ಕ 


ರಿಗಾಗಿ 


ಬೆನಮೇಲೆ ಹತಿಸಿಕೊಂಡು ಕಡಲಾಚೆಯ ತೀರ 


ಜಂಟಿ 


ತ್‌ 


ಆ, 
ಡ್‌ 


bare we 


ಇ 


ಕೋಟಿ ಕೋಟಿ ನಮ 


PN 


Md 


[ae] 
ಸತ್‌ಕಾರ್ಯಕ್ಕೆ ಹೊರಟ ಪಧಿ 


ಲ್ಕ 


ಕ 


ಉಸಿರು ಬಿಡಬೇಡಿರಿ, 


ಹಿಂಜರಿಯಬೇಡಿರಿ. 


ಚಿನ್ನಗಳಿಂದ ಕೂಡಿದೆ. ಇಲ್ಲಿ 


ಸೇತು ಬಂಧನದ ಈ 


ಪುಟ 
ತಮ 


ಹ 


ಲೀಲೆಯಿಂದ ತೇಲುತ್ತದೆ. ನಮ್ಮ ಶ್ರೀರಾಮ ಪ್ರಭು ತನ್ನ ಚರಣಗಳನ್ನು ನೀರಿನಲ್ಲಿರಿಸಿದರೆ 
ಸಾಕು ಆ ಎಲ್ಲ ನದಿಗಳಿಗೆ ತೀರ್ಥದ ಪಾವಿತ್ರ , ಬರುತ್ತದೆ. ಇಲ್ಲಿ ನೋಡಿರಿ ವಾನರರೇ, 
ಸಾಗರದ ತೆರೆಗಳೇ ಶಿಲೆಗಳಾಗಿ ಮಾರ್ಪಟ್ಟು ಒಂದಕ್ಕೊಂದು ಹೊಂದಿಕೊಳ್ಳಹತ್ತಿದ್ದವು. 


ಎ ಶ್ರೀರಾಮನ ಲೀಲೆಯದು ವಾನರರೇ ""ರಘುಪತಿ ರಾಘವ ರಾಜಾರಾಮ ಪತಿತ ಪಾವನ 
ಸೀತಾರಾಮ. ಜಯ ಲಂಕಾರೀ! ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ ಜಯ 


ಜಯ ರಘುವೀರ ಸಮರ್ಥ'' ಎಂದು ಗರ್ಜನೆ ಮಾಡಿರಿ, ಯುದ್ಧಕ್ಕೆ ಮೊದಲೇ ಈ 
ಸ್ಫೂರ್ತಿಯ ಬೇರಿ ಮೊಳಗಲೊಮ್ಮೆ. 

ಸೇತುವೆಯಲ್ಲವಿದು ವಾನರರೇ, ಶ್ರಮದ ಕೃತು ಇದು. ಶ್ರೀರಾಮನ ಉದ್ದೇಶ 
ವಿಶಾಲವಾದುದು. ಅವನ ಶುಭ ನಾಮದ ಮಹಿಮೆ a ನಮ್ಮ ಮಹಾನ್‌ ಸಂಘ ಈ 
ಕಾರ್ಯವನ್ನು ನಾಲ್ಕು ದಿಕ್ಕುಗಳೂ ಸ್ತಬ್ಧವಾಗಿ ನೋಡುತ್ತಿವೆ. ವಾನರರೇ ಇನ್ನೇನು ಸೇತುವೆ 
ಪೂರ್ತಿ ಆಯಿತು. ರಾಘವ ವಿಜಯ ಆದ ಲಂಕೆ ಸೋತಿತು. ಮೈಥಿಲಿ ಮುಕಳಾದಳು. 
ಎಂದು ವಾನರ ವೀರರು ಗರ್ಜಿಸುತ್ತಾ ಸೇತು ಬಂಧನದ ಕಾರ್ಯವನ್ನು 
ಮುಂದುವರಿಸಿದರು. 

ಈ ರೀತಿಯಾಗಿ ವಾನರರು ಗರ್ಜಿಸುತ್ತಾ ಶ್ರೀರಾಮನನ್ನು ನೆನೆಯುತ್ತಾ ಅವನ 
ಮಹಿಮೆಯನ್ನು ಹಾಡುತ್ತ ಇಪ್ಪತ್ತು ಮೂರು ಯೋಜನ ಉದ್ದವಾದ ಸೇತುವೆಯನ್ನು 
ಸಮುದ್ರದ ಮೇಲೆ ನಿಲ್ಲಿಸಿದರು. ಒಮ್ಮೆ ಶ್ರೀರಾಮನೊಂದಿಗೆ ಸುಗ್ರೀವನ ಅಬ್ದಾವದಿ 
ವಾನರ ಸೈನ್ಯವು ದೊಡ್ಡ ಧ್ವನಿಯಿಂದ ಗರ್ಜಿಸುತ್ತಾಸಮುದ್ರವನ್ನು ದಾಟಿ ಲಂಕೆಯ ಬಾಗಿಲಿಗೆ 
ಹೋಗಿ ""ಜಯ ಜಯ ರಘುವೀರ ಸಮರ್ಥ'' ಎಂದು ಗರ್ಜಿಸಿ ನಿಂತಿತು. 

ವಾನರ ಸೇನೆಯ ಈ ಮಹಾನ್‌ ಗರ್ಜನೆ ರಾವಣನ ಕಿವಿಗೆ ಬಿದ್ದೊಡನೆ ಆತ 
ಗಂಭೀರವಾಗಿ ಎದ್ದು ಶ್ರೀರಾಮನ ಸೈನ್ಯದ ಬಲಾಬಲದ ಕಲ್ಪನೆ ತನಗೆ ಬರಲೆಂದು 
ದೂತನನ್ನು ಶ್ರೀರಾಮ ಬೀಡು ಬಿಟ್ಟ ಕಡೆಗೆ ಕಳುಹಿಸಿದ. ದೂತನಾದರೂ ಶ್ರೀರಾಮ 
ಸೇನೆಯ ಅಸಾಮಾನ್ಯ ಬಲದ ಕಲ್ಪನೆ ರಾವಣನಿಗೆ ಕೊಟ್ಟ, ರಾವಣನಾದರೂ ತನ್ನ ಶ್ವೇತ 
ಭವನದ ಮೇಲೇರಿ ಮೇಲಂಶಸ್ಥಿನ ಮೇಲೆ ನಿಂತು ತಾನು ಸ್ವತಃ ಶ್ರೀರಾಮನ ಆ ಮಹಾ 


ಸೇನಾ ಸಾಗರವನ್ನು ಅವಲೋಕಿಸಿದನು. ವೈಯಕ್ತಿಕವಾಗಿ ಪ್ರತ್ಯೇಕ ವೀರರ ಬಲವನ್ನು 


ದೂತನ ಮುಖದಿಂದ ಶ್ರವಣ ಮಾಡಿದ. ಈ ರೀತಿಯಾಗಿ ತ್ರೀರಾಮ ಸೇನೆಯ ಅತ್ಯಧಿಕ 
ಸಾಮರ್ಥ್ಯವನ್ನು ಮನಗಂಡನಾದಾರೂ ರಾವಣನು ತನ್ನ ಮಂತ್ರಿಗಳನ್ನು ಕರೆದು 
ಯುದ್ಧಾರಂಭದ ಸೂಚನೆ ಕೊಟ್ಟ. ಶ್ರೀರಾಮನ ಸತ್‌ಪಕ್ಷವನ್ನು ನೆನೆದು ರಾವಣನ ತಮ್ಮ 
ವಿಭೀಷಣ ಈ ಮೊದಲೇ ಶ್ರೀರಾಮನನ್ನು ಕೂಡಿಕೊಂಡಿದ್ದ ಮೋಸಗಾರರಿಗೂ ನೀತಿ 


೮೮ ಶ್ರೀ ರಾಮಾಯಣ ನಿತ್ಕ ಚಿಂತನ ಸಪ್ತಾಹದ ೬ನೆಯ ದಿನ 
ವಿಹೀನರಿಗೂ ಯಾವ ಕಾಲಕ್ಕೂ ಎಂತಹ ಹೀನ ವಿಚಾರಗಳು ಬರುವವು ಎಂಬುದನ್ನು 
ಹೇಳಲು ಬರುವುದಿಲ್ಲ. ಅದರಲ್ಲಿ ರಾವಣ ಮಯಾವಿ, ಮೋಸಗಾರ,ನೀತಿ ಖ್‌ 
ಮೇಲೆ ಕಾಮಾಂಧನಾಗಿದ್ದನಾತ. ಹೇಗಾದರೂ ಯುಕ್ತಿ ಮಾಡಿ ಈಗಾದರೂ ಹ 
ಒಲಿಸಿಕೊಳ್ಳಬೇಕೆಂದು ಹವಣಿಸಿ ಒಬ್ಬ ರಾಕ್ಷಸನಿಂದ ಶ್ರೀರಾಮನ ಮಾಯಾವಿ ಶಿರವ 
ಡಿ ಅದನ್ನು ತೆಗೆದುಕೊಂಡು ಅಶೋಕ ವನಕ್ಕೆ ಹೋಗಿ ಒಡಾದೇವಿಯ” 
ಮಂದೆ ನಿಂತು, ಹುಸಿ ನಗೆ ನಗುತ ಮಾಯಾವಿ ಶಿರದ ಕಡೆಗೆ 180 ಮಾಡಿ "" ಸೀತೇ 
ನೋಡಿಲ್ಲಿ ಯಾವ ರಾಮನ ಕಾರಣದಿಂದ ನೀನು ಇದುವರೆಗೆ ನನ್ನ ಬಿನ್ನಹಗಳನ್ನು 
ಧಿಕ್ಕರಿಸುತ್ತಾ ಬಂದಿರುವಿಯೋ ಆ ರಾಮನ ಶಿರ ಇಲ್ಲಿದೆ ನೋಡು, ಕಣ್ಮೆರೆದು ನೋಡಿಲ್ಲಿ, 
ಆ ರಾಮನ. ವಧೆಯಾಯಿತು. ಪ್ರಹಸ್ತ್ಮನೆಂಬ ನನ್ನ ಶೂರ ಸೇನಾ ನಾಯಕ, ಶ್ರೀರಾಮ 
ಮಲಗಿದ್ದಂತೆಯೇ, ಅವನ ಈ ಶಿರವನ್ನು ಕತ್ತರಿಸಿ ತಂದಿದ್ದಾನೆ. ಎಲ್ಲ ವಾನರ ಸ್ಫೆನ್ಯವು 
ಭಯಭೀತವಾಗಿದೆ. ಇದು ನಿನ್ನ ರಾಮನ ಧನುಷ್ಯ. ಇದು ಆತನ ಧಡದಿಂದ ಬೇರ್ಪಡಿಸಿದ 
ಮಸ್ತಕ'' ಎಂದು ಸೀತಾದೇವಿಗೆ ತೋರಿಸಿ ವಕ್ರದೃಷ್ಟಿಯಿಂದ ಅವಳತ್ತ ನೋಡುತ್ತಾ ನಿಂತ. 
ಸೀತಾದೇವಿಯು ಶ್ರೀರಾಮನ ಮಸ್ತಕವನ್ನೇ ಹೋಲುವ ಆ ಶಿರಸ್ಸು ಕಂಡಾಕ್ಷಣ 
ಹೌಹಾರಿದಳು. 

ದಿಕ್ಕು ತಿಳಿಯದಂತಾಯಿತು ಅವಳಿಗೆ. ಏನು ನೋಡುತ್ತಿರುವೆ ನಾನು? ಏನು 
ಕೇಳುತ್ತಿರುವೆ ನಾನು? ಎಂಥ ದುರವಸ್ಥೆ ನನ್ನದು! ರಘುವೀರಾ ನೋಡಲಾರೆಯಾ, ನನ್ನನ್ನು 
ಮಾತಾಡಲಾರೆಯಾ ಎಂದು ಹೃದಯದ್ರಾವಕವಾಗಿ ಆಕ್ರೋಶ ಮಾಡಲಾರಂಭಿಸಿದಳು. 


` ಅಧ್ಯಾಯ - 9೩ 

“ರಘುವರಾ ಮಾತಾಡಲೊಲ್ಲೇಕೆ?'' (ಸೀತಾದೇವಿ) 

ಸತಿಯ ಮುನ್ನವೇ ಪತಿಯ ಮರಣವೇ? ಹೇಗಾಯಿತಿದು? ದೈವವು ಹರಿದು 
ಖಡ್ಗದಂತೆ ನನ್ನ ಮೇಲೆ ಬಿದ್ದಿತಲ್ಲ! ಹೇಗೆ ಸಹಸಲಿ ರಾಘವಾ ನಾನಿದನ್ನು 9 
ಕೌಸಲ್ಯಾಮಾತೆಯೇ5, ನೀನು ಇಷ್ಟು ಪುಣ್ಯ ಹೀನಳೆಂದಾಯಿತೇ? ಲೋಕದಲ್ಲಿ 
ಏನಾಯಿತಿದು? ಅಭಾಗಿನಿ ಜಾನಕಿ ಅಿಚಾನಕವಾಗಿ ಕ್ಷಣಾರ್ಧದಲ್ಲಿ ಸರ್ವಸ್ವವನ್ನೂ ' 
ಕಳೆದುಕೊಂಡಳೇ? ಪುರುಷೋತ್ತ ಮನಿವ ಈ ಮೂಢಳ ಹತ್ತಿರ ಹುಡಿಯಲ್ಲಿ. ಯಾಕೆ 
ಮಲಗಿದ) 

ರಾಘವಾ, ನಿನ್ನ ಈ ಕಮಲನೇತ್ರಗಳನ್ನು ನಾನು ಸರಿಯಾಗಿ ಗುರುತಿಸುವೆ. 
ಕರ್ಣಕುಂಡಲಗಳು ಅವೇ ಹೌದು. ರಾಘವಾ ಏನು ನಿನ್ನ ನಿದ್ರೆ ಇದು? ಈ ದೀನಳ 


ಅಧ್ಯಾಯ ೪೩ ರ್ರ 
ರೋದನ ಕೇಳಲೊಲ್ಲದೇ ನಿನಗೆ? ದೃಷ್ಟಿ ಗತಿಹೀನವೇಕಾಯಿತು? ಹತ್ತು ದಿಕ್ಕುಗಳಲ್ಲ 
ಸುಂದಾದವೇಕೆ ? ಈ ಸುವರ್ಣಧನು ಹೌದು ಇದು. ಆ ನನ್ನ ರಾಘವನದೇ. ಆದರೆ 
ಬಾಹುಗಳೆಲ್ಲಿ ಆತನವು? ಶ್ಯಾಮ ವರ್ಣದ ಆ ಮೂರ್ತಿಯನ್ನು ನಾನು ಮತ್ತೊಮ್ಮೆ ಎಲ್ಲಿ 
ಎಂದು ಕಾಣುವದು? ಈ ಹತಭಾಗಿನಿ? ಹೀಗೆ ಸೀತಾದೇವಿ ಅತ್ತು ಅತ್ತು ಕಣ್ಣುಗಳು 
ಒಣಗಿದವು. ಮ್ಳ ದಹಿಸುತ್ತಿತ್ತು ನಾಥ ಮಾತಾಡಿರಿ, ವಿವಾಹ ಸಮಯದಲ್ಲಿ ನೀವು 
ಏನೆಂದು ನನಗೆ ಶಪಥ ಕೊಟ್ಟಿದ್ದಿರೆಂದು ಮರೆತು ಹೋಯಿತೇ? ನನಗೆ ಹೇಳದೇ ಕೇಳದೇ 
ನನ್ನನ್ನು ಇಲ್ಲಿ ಹೆರವರ ಮನೆಯಲ್ಲಿ ಬಿಟ್ಟು ನೀವೊಬ್ಬರೇ ಹೋಗುವುದೇ? ರಘುಕುಲ 
ತಿಲಕ ರಾಘಾವಾ, ನೀವೇನೋ ಸ್ವರ್ಗಕ್ಕೆ ಹೋಗಿ ಪಿತೃಗಳನ್ನು ಕೂಡಿಕೊಂಡಿರಿ. ಆದರೆ 
ನಾನು, ನಾನಾರು? ನಿಮ್ಮ ಅರ್ಧಾಂಗಿ ಜಾನಕಿ. ಸಜೀವವಾಗಿ ಹೆರವರ ಮನೆಯಲ್ಲಿ 
ಉಳಿದಳಲ್ಲ ಇಲ್ಲಿ! ರಘುಕುಲ ಜಾತರಾದ ನಿಮಗೆ ಶೋಭಿಸುವಂತಹ ಮಾತೇ ಇದು? 
ಏನು? ಮಾತಾಡಿರಿ! ಈ ಅಪಾರ ಸಾಗರವನ್ನು ದಾಟಿ ನನಗಾಗಿ ಯಾಕೆ ಬಂದಿರಿ 
ಹಾಗಾದರೆ? ಕುಲನಾಶಿನಿಯಾದ ನಾನು ಭೂಮಿಯ ಹೊಟ್ಟೆ ಯಿಂದ ಏಕೆ ಜನ್ನಿಸಿದೆ? 
ಜನಕರಾಜ ಯಜ್ಞ ಮಾಡಿದ. ಅದರ ಪೂರ್ಣತೆಯ ಫಲವೇ ಇದು? 
ಹೇ 'ಲಂಕೇಶಾ, ಕೇಳಿಲ್ಲಿ ಯಾವ ಶಸ್ತ್ರ ದಿಂದ ನನ್ನ ಪ್ರಾ ಣನಾಥನನ್ನು 
ವಧಿಸಿದಿಯೋ, ಅದೇ ಶಸ್ತ ಸ್ರದಿಂದ ಈ ಸೀತೆಯ ಶಿರವನ್ನು ಕತ್ತ ರಿಸಿ ಹಾಡಿ 
ಅಂತೆ ದಲ್ಲಿ ರಾಮನ ಹಿಂದೆಯೇ ಹೋಗಲು ಈ ವೈದೇಹಿಗೆ ಅವಕಾಶಕೊಡು ಎಂದಿಷ್ಟೆ 
ಹೇಳಿಕೊಳ್ಳುವೆ '' ಎಂದು ಸೀತಾದೇವಿ ಆಕ್ರೋಶ ಮಾಡುತ್ತಿದ್ದಂತೇ ರಾವಣ ಅಲ್ಲಿಂದ 
ಕಾಲ್ತೆಗೆದ. 
ಹೀಗೆ ಸೀತಾದೇವಿಯು ಸಂತಾಪದಿಂದ ಆರ್ತಳಾಗಿ ಆಕ್ರೋಶಗೈಯುತ್ತಾ 
ಗೈಯುತ್ತಾ ಆ ಪ್ರಾಣಹೀನ ಶಿರಸ್ಸಿನೊಡನೆ ಸಂವಾದ ಮಾಡುತ್ತ ಮಾಡುತ್ತ ಅಲ್ಲಿಯೇ 
ಮೂರ್ಛಿತಳಾಗಿ ಬಿದ್ದಳು. ಆಗ ಕಾವಲಕ್ಕಿರಿಸಿದ ""ಸರಮಾ'' ಎಂಬ "ರಾಕ್ಷ ಸಿಯು 
ಸೀತಾದೇವಿಯ ಈ ಶೋಚನಿಯ ಸ್ಥಿತಿಯನ್ನು ಕಂಡು ಕರುಣೆದುಂಬಿ ಅವಳನ್ನು ಉಪಚರಿಸಿ 
ಬ್ಬಿಸಿ " ದೇವೀ ಇದೇನು ವೃಥಾ ಶೋಕ ನಿನ್ನದು? ಇದು ನಿಜವಾದ ನಿನ್ನ ಶ್ರೀರಾಮನ 
ಶಿರವಲ್ಲ. ಮಾಯಾವಿ ಶಿರವದು. ರಾವಣನ ಹೀನಕೃತ್ಯವಿದು. ನಿನ್ನ ಶ್ರೀರಾಮ 
ಸುರಕ್ಸಿತನಿದ್ದಾನೆ. ಈಗ ಆತ ತನ್ನ ಅಪಾರವಾದ ಸೈನ್ಯದೊಂದಿಗೆ ಲಂಕೆಯನ್ನು 
ಸುತ್ತುಗಟ್ಟಿದ್ದಾನೆ""ಎಂದು ಹೇಳಿದಾಗ ಸೀತಾದೇವಿ “ಹೌದೇ ತಂಗಿ, ನಿಜವೇ ನೀನು 
ಹೇಳುವುದು? ಸರಿ ಹಾಗದರೆ ಈಗ ನನ್ನ ಜೀವದಲ್ಲಿ ಜೀವ ಬಂದಂತಾಯಿತು ನೋಡು'' 


ಎಂದು ಚೇತರಿಸಿಕೊಂಡು ಹೇಗೋ ಎದ್ದು ಕುಳಿತಳು. ಕಣ್ಣುಗಳಲ್ಲಿ ಸಮಃ 
ಪ್ರಾಣಶಕ್ತಿಯನ್ನು ಕೇಂದ್ರೀಕರಿಸಿ ಪುನಃ ಅವಳು ಶ್ರೀರಾಮ ದರ್ಶನಕ್ಕಾಗಿ 
ಕಾಯತೊಡಗಿದಳು. 


ಇತ್ತ ಶ್ರೀರಾಮ ಲಕ್ಷ್ಮಣ ಸುಗ್ರೀವರೇ ಮೊದಲಾದ ವೀರರು ಸುವೇಲ 

ಪರ್ವತದ ಮೇಲೇರಿ ಲಂಕೆಯ ವಿಸಾ ರವನ್ನು ನಿರೀಕ್ಟಿಸುತ್ತಿದ್ದರು. ವಿಭೀಷಣನು ಅವರಿಗೆಲ್ಲ 

ಅಲ್ಲಲ್ಲಿಯ ಮಹತ್ವದ ಸ್ಥಾನಗಳ ಕಲ್ಪನೆಯನ್ನು ಮಾಡಿಕೊಡುತ್ತಿದ್ದ ಅಷ್ಟರಲ್ಲಿ ಸುಗ್ರೀವನ 

ಲಕ್ಷ ಎಲ್ಲಿಯೋಕೇಂದ್ರಿ ಕೃತವಾಯಿತು. ಲಂಕಾಧಿಪತಿ ರಾವಣ, ಶೇತ ಜಾ ಜಬ್‌ 
ಹ 


ಮೇಲಂತಸಿನ ಮೇಲೆ ನಿಂತು, ಶ್ರೀರಾಮ ಸೇನೆಯ ನಿರೀಕ್ಷೆ ಮಾಡುತ್ತಿರುವುದ 
ಕಂಡ. ರಾವಣನನ್ನು ನೋಡಿದಾಕ್ಷಣ ಸುಗ್ರೀವ ಸಂತಾಪದಿಂದ, ತತ್‌ಕ 


ತ 


ಪರ್ವತದಿಂದ ರಾವಣನಿದ್ದ ಸ್ಥಳಕ್ಕೆ. ನೇರವಾಗಿ ಉಡ್ಡಾಣ ಮಾಡಿ ಒಮ್ಮೆಲೇ ಅವನನ್ನು 
ಮುತ್ತಿದ. ಇಬ್ಬರಲ್ಲಿನಿ:ಶಸ್ತ್ರನಿಕರದ. ದ್ವಂದ್ವ ನಡೆಯಿತು. ರಾವಣ, ಇನ್ನು ತನ್ನನ್ನು 
ಪಡಿಸಿಕೊಳ್ಳಲು ತನ್ನ ಮಾಯವಿ ಮಂತ್ರ ವನ್ನು ಪ್ರಕಟಮಾಡಲು ಪ್ರಾ ರಂಭಿ ಸಿದನು bg | 
ಗುರುತಿಸಿ ಹೇಗೋ ರಾವಣನ ಹಿಡಿತದಿಂದ ಜಾರಿಕೊಂಡು, ಸುವೇಲ ಪರ್ವತದ ಮೇಲಿದ 

ಶ್ರೀ ರಾಮಾದಿಗಳನ್ನು ಪುನ: ಬಂದು ಕೂಡಿಕೊಂಡ. ಸುಗ್ರೀವನ ಮೈ ತುಂಬೆಲ್ಲ ಅ ಅಲ್ಲಲ್ಲಿ 

ಆದ ಗಾಯಗಳನ್ನು ಕಂಡು ಶ್ರೀರಾಮ ವಿಷಾದಿಸಿದ. ಯೋಗ್ಯ ಉಪಚಾ ರಮಾಡಿ ಅವನಿಗೆ 
ಪ್ರೇಮಾಲಿಂಗನವನ್ನಿತ್ತು ಆಮೇಲೆ ಸೌಮ್ಯವಾಗಿಯೇ (ನ್ನು ಸುಗ್ರೀವಾ ನಿನ್ನ ಈ ಸಾಹಸ 


ಭಬೂಪತಿಯಾದ ನಿನಗೆ ಶೋಭಿಸಲಾರದು ನೋಡು'' ಎಂದ. 


ಈ 
2 24 \ 
€್ರಘ ತಿ 
ನದು 

೫ಜಿ 

(© 


ಸನ್ನ 
FE 
“© 
1ಡಿ 
1, 


ಅಧ್ಯಾಯ - ೪೪ 

""ಸುಗ್ರೀವಾ ಈ ನಿನ್ನ ಸಾಹಸ ರಾಜನಾದ ನಿನಗೆ ಶೋಭಿಸುವುದಿಲ್ಲ'' 
ಆಣಿ ಬಾಣೀ ಪ್ರಸಂಗವಿದು, ತುಂಬಾ ತೊಡಕಿನದು. ಈಕ್ಷಣ ಹೀಗಿರುವಾಗ 

ಆ ಕಪಟಿ ರಾವಣ ಮಾಯಾವಿ ಆತ, ನೀನು ಇದನ್ನು ಅರಿತುಯಾ ರಿಗೂ "ಹೇಳದೇ ಕೇಳದೆ 
ಹೋಗಿ ಆಕಸ್ಥಿಕವಾಗಿ ಆತನನ್ನು ನೀನೊಬ್ಬನೇ ಮೇಲೆತ್ತಿದಿ ಏನಿದು? ನೀನು ಹೀಗೇಕೆ 
ಮಾಡಿದಿ ಎಂಬುದು ತಿಳಿಯಲಿಲ್ಲ ನನಗೆ. ನಾವಿರಲಿಲ್ಲವೇ ಇಲ್ಲಿ ? ವಿಭೀಷಣ, ನಳ, 
ಲಕ್ಷ್ಮಣರಿದ್ದರು. ನಮ್ಮಗಳಲ್ಲಿ ಯಾರೊಬ್ಬರನ್ನು ನೀನು ವಿಚಾರಿಸದೇ ನಮಗಾರಿಗೂ ಈ 
ನಿನ್ನಕಾರ್ಯದ ಕಲ್ಪನೆ ಕೂಡ ಕೊಡದೇ, ರಾವಣನಿದ್ದೆಡೆಗೆ ನೇರವಾಗಿ ಉಡ್ಡಾಣ ಮಾಡಿದಿ. 
ಇದು ತುಂಬಾ ಸಾಹಸದ್ದೇನೋ ನಿಜ. ಆದರೆ ರಾಜನಾದ ನಿನಗೆ ತಕ್ಕದಲ್ಲ ವಿಚಾರ ಮಾಡಿ 


ನೋಡು. ನಿನ್ನ ಅಪಾರ ಕಾರ್ಯ ಶಕ್ತಿಯ ಕಲ್ಪನೆ ನನಗೆ ಇಲ್ಲೆಂದು ಭಾವಿಸುವೆಯಾ? 
ಅದರ ಅರಿವು ಪೂರ್ಣ ನನಗೆ ಇದೆ. ನನ್ನ ಮೇಲೆ ಅತೀವ ಭಕ್ತಿ ನಿನ್ನದು ಎಂಬುದನ್ನು 
ನಾನು ಬಲ್ಲೆ ಆದರೆ ಸಾಂಪ್ರತಕ್ಕೆ ಈ ನಿನ್ನಾ ಸಾಹಸ ಯೋಗ್ಯವಿರಲಿಲ್ಲ ಅನಪೇಕ್ಷವಾದುದು. 
ಏನೋ ನಡೆದು ಹೋಯಿತು. 

ಸುಗ್ರೀವಾ, ದ್ವಂದ್ವದಲ್ಲಿಯೇ ರಾವಣನನ್ನು ನೀನು ವಧೆ 
ಮಾಡಬಲ್ಲವನಾಗಿದ್ದರೆ ಇಷ್ಟೆಲ್ಲ ಖಟಾಟೋಪವೇಕೆ? ಈ ಸ್ಫನ್ಯವನ್ಹೆಲ್ಲಾ ಯಾಕೆ ಕೂಡಿಸಿದೆ? 
ಯಾಕೀ ಗುಂಪುಗಳು? ಈ ವಾನರ ಗಣಗಳೇಕೆ? ಶತ್ರುದಮನವಾದ ಸುಗ್ರೀವಾ ನೃಪರು 
ರಣದಲ್ಲಿ ಭಾವನೆಯನ್ನು ಗುರುತಿಸುವದಿಲ್ಲ ಎಂಬುದನ್ನು ತಿಳಿದುಕೋ. ಮೊದಲು ವೈರಿಯ 
ಶಕ್ತಿಯ ಮಟ್ಟ ಎಷ್ಟಿದೆ ಎಂಬುದನ್ನು ಅರಿತುಕೊಂಡು, ಯಾವ ರೀತಿ ಯುದ್ದ ಮಾಡಬೇಕು 
ಎಂಬುದನ್ನು ಯೋಜನೆ ಮಾಡಬೇಕಾಗುವುದು, ಬಳಿಕ ಪರಾಕ್ರಮ ಪ್ರದರ್ಶನ. 
ಇವಾವುಗಳ ವಿಚಾರವನ್ನೂ ಮಾಡದೇ ಅವಿಚಾರದಿಂದ ಜಯ ಯಾರಿಗಾದರೂ 
ಲಭಿಸೀತೇ? ನೀನೇ ಯೋಚಿಸಿ ನೋಡು ಸುಗ್ರೀವಾ. 

ಉಕ್ಕಿನ ಶರೀರದ ಆ ರಾವಣನ ಸಂಗಡ ವಿಚಾರವಿಲ್ಲದೇ ನೀನು 
ಹೆಣಗುತ್ತಿರುವಾಗ, ಒಂದು ಕ್ಷೀಣ ಕ್ಷಣವದು, ನಿನ್ನ ಕೈಸೋತು, ನೀನು ಒಂದು ವೇಳೆ 
ಮಡಿದಿದ್ದರೆ ಗತಿ ಏನಾಗುತ್ತಿತು? ಈ ರಾಘವ ನಿನ್ನಂತಹ ಒಬ್ಬ ಸನ್ಮಿತ್ರನನ್ನು 
ಕಳೆದುಕೊಳ್ಳುತ್ತಿದ್ದ. ನಿನ್ನ ಸೈನ್ಯದ ಎದೆಯೊಡೆದು ಹತಬಲವಾಗುತ್ತಿತ್ತು ಅಲ್ಲವೇ? 

ಈ ದ್ವಂದ್ವದಿಂದ ಲಾಭವಾದರೂ ಏನು ಆಗುತ್ತಿತ್ತು ಹೇಳು ನೋಡೋಣ? 
ಈ ಅಲ್ಲ ಜಯದಿಂದ ರಾವಣ ಉಬ್ಬುತ್ತಿದ್ದನಷ್ಟೇ ಅಲ್ಲ. ಮತ್ತೇನಾಗುತಿತ್ತು ಗೊತ್ತೇ? 
ರಾವಣ ರಾಕ್ಚಸರನ್ನು ಕೂಡಿಕೊಂಡು ಉನ್ಮಾದದಿಂದ ಹೆಣಗುತ್ತಿದ್ದ. ವಾನರರು 
ಹಿಂಜರಿಯುತ್ತಿದ್ದರು. 

ಈ ರೀತಿಯಾಗಿ ದಶಕಂಠನದೇ ಜಯವಾಗಿದ್ದರೆ ನಮ್ಮ ಯುದ್ದದ ಮುಖ್ಯ 
ಉದ್ದೇಶ""ಮೈಥಿಲಿಯ ಮುಕತೆ'' ಇದೆಲ್ಲಿ ಸಾಧಿಸುತ್ತಿತು? ""ಸಹಾಯ ಮಾಡುವೆನೆಂದು'' 
ನೀನು ನನಗಿತ್ತ ವಚನ ಶಪಥಗಳೆಲ್ಲ ವ್ಯರ್ಥವೇ ಆಗುತ್ತಿದ್ದವು. ಶಪಥದಿಂದ ಯಾರಾದರೂ 
ರಾಕ್ಷಸರ ವಧೆ ಮಾಡಿದ್ದು ನೋಡಿರುವೆಯಾ? ಆಗಬಾರದ್ದು ಆಗಿಹೋಯಿತು ಸುಗ್ರೀವಾ. 
ಅದನಿನ್ನು ಮರೆ. ಏಳಿನ್ನು ಸತ್ವರ ಹೋಗಿ ಸೇನೆಯನ್ನು ಕೂಡಿಸು. ಕುಶಲ ರಣಜ್ಞ ನೀನು 
ಸುಯೋಗ್ಯವಾಗಿ ಸೇನೆಯನ್ನು ರಚಿಸು. ರಾವಣನೊಬ್ಬನನ್ನೇ ಅಲ್ಲ ಅವನ ನೆರವಿಗೆ ಬಂದ 
ಅವನ ಆಪ್ತ ಸೇನೆಯನ್ನೂ ವಧೆ ಮಾಡೋಣ. ನಮ್ಮ ಕಾರ್ಯವನ್ನು ವ್ಯರ್ಥ 
ಹೋಗಗೊಡುವದು ಬೇಡ ಎಂದು ಪ್ರೀರಾಮನೆಂದಾಗ, ಅವನ ಆಜ್ಞೆಯಂತೆ ಸೈನ್ಯ ಸಜ್ಜು 


ಮಾಡಲೆಂದು ಸುಗ್ರೀವ ತೆರಳಿದ. 

ಶ್ರೀರಾಮಚಂದ್ರನು ಕಿಷ್ಠಿಂದಾಪತಿ ಸುಗ್ರೀವನಿಗೆ ಹೀಗೆ ಸಕಾಲಕ್ಕೆ ಸರಿಯಾಗಿ 
ಬುದ್ದಿಗಲಿಸಿ ಎಚ್ಚರಿಸಿದನು. 

ಅನಂತರ ಅವರೆಲ್ಲರೂ ಪರ್ವತದ ಶಿಖರದಿಂದ ಕೆಳಗಿಳಿದರು. ಸುಗ್ರೀವನು 
ಯಥೋಚಿತವಾಗಿ ಸೇನೆಯನ್ನು ರಚಿಸಿದ 

ಸ್ವರ ಶಾಸ್ತ್ರಕ್ಕೆ ಅನುಸಾರವಾಗಿ ಯೋಗ್ಯ ಮೂಹೂರ್ತ ನೋಡಿ ಯುದ್ದವನ್ನು 
ಪ್ರಾ ಸ ವಾನರ ಸೇನಾಪತಿಗಳಿಗೆ ಆಜ್ಞೆ ಸ್ಲೇಯನ್ನೀಯಲಾಯಿತು. ಉಕ್ಕೆ ರಿ ಬರುವ 
ಸಾಗರದಂತೆ ಗರ್ಜನೆ ಮಾಡುತ್ತ ವಾನರ ಸೇನಾಪಡಗಳು ನೆಗೆ ನೆಗೆಯುತ್ತಾ ಲಂಕೆಯತ್ತ 
ಹೊರಟವು. ಈ ಪ್ರ ಚಂಡನಾದ. ನಿನಾದದಿಂದ ದುರ್ಗ ಪರ್ವತ ಅಗಸೆಗಳನ್ನೊ ಳಗೊಂಡು 
ಇಡೀ ಲಂಕೆಯೇ ಕಂಪಿಸಹತ್ತಿತು. ಇನ್ನು ಇಷ್ಟರಲ್ಲಿ ಯೇ ಯುದ್ಧ ಪ್ರಾ ರಂಭವಾಗುವದು, 
ಆಗ ರಣನೀತಿ ನಿಪುಣ ರಾಮಚಂದ್ರ ರಾಜಧರ್ಮವನ್ನು ನೆನೆದುಕೊಂಡು ಅಂಗದನಿಗೆ 
ಹೇಳಿದ. 


ಅಧ್ಯಾಯ - ೪೫ 
""ಅಂಗದಾ, ಸತ್ವರ ಹೋಗಿ ರಾವಣನಿಗೆ ಹೇಳು'' (ಶ್ರೀರಾಮ) 

""ಅಂಗದಾ, ತ್ವರೆಯಿಂದ ಓಡಿಹೋಗಿ ರಾವಣನಿಗೆ ಈ ರೀತಿ ಹೇಳು" ಯುದ್ದ 
ಇನ್ನು ಇಷ್ಟರಲ್ಲಿಯೇ ಪ್ರಾರಂಭವಾಗಲಿದೆ. ಒಮ್ಮೆ ಅದು ಪ್ರಾರಂಭವಾಯಿತೋಮುಂದೆ 
ಎಚಾರಕ್ಕೆ ಅವಕಾಶವಿಲ್ಲ. ಆದುದರಿಂದ ರಾವಣನಿಗೆ ಕಡೆಯದಾಗಿ ಇನ್ನೊಮ್ಮೆ 
ವಿಚಾರಮಾಡಲು ತಿಳಿಸು. 

ಅಂಗದಾ, ಇನ್ನೂ ಹೇಳು, ರಾಮನು ಸಮುದ್ರವನ್ನು ದಾಟಿ ನಗರ ದ್ವಾರ 
ಬಳಿ ನಿಂತಿದ್ದಾನೆ. ವಾನರ ಗಣ ಸಮರಗಾನದಿಂದ ಮೈ ಮರೆತಿದೆ. ಆದುದರಿಂದ 
ವಾದವನ್ನು ಮರೆತು ರಾಘವನಿಗೆ ಶರಣು ಬರ ಹೇಳು. ಅಂಗದ ಕೇಳಿಲ್ಲಿ, ಬ್ರಹ್ಮನಿಂದ 
ವರ ಪಡೆದೆನೆಂಬ ಹೆಮ್ಮೆಯಿಂದ, ನಿನ್ನ ಬಲವನ್ನೇ ಮರೆತು, ಪಾಪಿಯೇ ಅಖಿಲ ಪೃಥ್ವಿಯನ್ನೇ 
ಹೀಡಿಸಿದಿ. ದೇವನಾಗ ಅಪ್ಸರೆಯರನ್ನು ಕಾಡಿದಿ. ಆ ನಿನ್ನ ಸರ್ವ ಗರ್ವವನ್ನು 
ಇಳಿಸುವುದಾಕ್ಕಾಗಿ ಇದೋ ನಿನ್ನ ಮುಂದೆ ಶೌರ್ಯದ ಸೂರ್ಯ ಶ್ರೀರಾಮ ನಿಂತಿದ್ದಾನೆ. 
ಸೈನ್ಯವೇ ಅವನ ಪ್ರಭೆ. ನಿನ್ನ ರಾಜ್ಯ ಸಂಪದನೊಂದಿಗೆ ನಿನ್ನ ವಂಶವನ್ನೇ ಸುಟ್ಟೀತು9'' ಎಂದು 
ಎಚ್ಚರಿಕೆ ಕೊಡು ಅವನಿಗೆ. 

ಅಲ್ಲದೇ ರಾವಣಾ ನಮ್ಮ ಸೈನ್ಯದ ಶಂಖನಾದವನ್ನು ಕೇಳು, ಥರಣಿಯೇ 


ಅಧ್ಯಾಯ ೪೫ ೯೩ 
ಕಂಪಿಸಹತ್ತಿದೆ. ನಿನಗಾಗಿ ಇಂದು ರಾಕ್ಷಸಕುಲವೇ ಮುಗಿಯಲಿದೆ. ಇನ್ನಾದರೂ ತೃಷೆ 
ಬಿಡು ಎಂದು ರಾವಣನಿಗೆ ಹೇಳು. ಈಗಕೊನೆಯಲ್ಲಾದರೂ ಮೂಡವೃತ್ತಿಯನ್ನು ಬಿಟ್ಟು, 
ಬಂಧಿಸಿಟ್ಟ ದೇವಿ ಮೈಥಿಲಿಯನ್ನು ತಂದು ರಾಘವನಿಗೆ ಒಪ್ಪಿಸು. ಅವನಿಗೆ ಶರಣಾಗತನಾಗಿ, 
ಯುದ್ದದ ಆಪತ್ತಿನಿಂದ ದೂರಾಗು ಎಂದು ಹೇಳು ಆತನಿಗೆ. ಆದರೆ ಸಮಯವನ್ನರಿಯದೇ 
ಸಮರದಲ್ಲಿ ಸ್ಥಿರಯಾದಿಯಾದರೆ ರಾಮಬಾಣ ನೇರವಾಗಿ ನಿನ್ನನ್ನು ಸ್ವರ್ಗಕ್ಕೆ ಅಟ್ಟುವದು. 
ನಿನಗೆ ಮೋಕ್ಟದ ದಾರಿ ಇದೊಂದೇ ಉಳಿದಿದೆ ಈಗ ಎಂದು ಹೇಳು. ಒಂದು ವೇಳೆ ಯಾವ 
ಮಾಯವೀ ಬಲದಿಂದ ನೀನು ರಾಮ ಸಹಚರಿಯನ್ನು ಹರಣಮಾಡಿರುವೆಯೋ, ಆ ನಿನ್ನ 
ಮಾಯವಿ ಬಲ ಕಂಡದ್ದಾದರೆ ನೆಟ್ಟಗಾಗಲಿಕ್ಕಿಲ್ಲ. ಕೊನೆಯದಾಗಿ ಅಂಗದಾ ಸ್ಪಷ್ಟವಾಗಿ 
ಹೇಳು ರಾವಣನಿಗೆ ಈ ಯುದ್ಧದಿಂದ ನೀನಂತೂ ಉಳಿಯುವದೇ ಇಲ್ಲ, ಇಷ್ಟೇ ಅಲ್ಲ 
ನಿನ್ನ ಹೆಸರು ಕೂಡ ಭೂಮಿಯ ಮೇಲೆ ಉಳಿಯುವುದಿಲ್ಲ. ರಾಮಕೃಪೆಯನ್ನು ತನ್ನದಾಗಿ 
ಮಾಡಿಕೊಂಡ ಸೂಜ್ಞ ವಿಭೀಷಣನೇ ಲಂಕೆಯ ನೃಪ ಪದದ ಮೇಲೆ ಶೋಭಿಸುತ್ತಾನೆಂದು 
ಹೇಳು'' ಎಂದು ಶ್ರೀರಾಮಚಂದ್ರ ಅಂಗದನನ್ನು ರಾವಣನೆಡೆಗೆ ತ್ವರಿತವಾಗಿ ಓಡಿಸಿದ. 

ಶ್ರೀರಾಮಚಂದ್ರನ ನಿರೋಪವನ್ನು ಹೊತ್ತುಕೊಂಡು ರಾವಣನ ಕಡೆಗೆ 
ಬಂದ. ಅಂಗದ ಆ ನಿರೋಪವನ್ನು ಇದ್ದಕ್ಕಿದ್ದಂತೆಯೇ ರಾವಣನ ಮುಂದೆ ಇರಿಸಿದ. 
ನಿರೋಪದ ತೀಕ್ಷ್ಣವಾದ ಶಬ್ದಗಳನ್ನು ಕೇಳುತ್ತಲೇ ರಾವಣನ ಕ್ರೋಧೆಗೆ ಸೀಮೆ 
ಉಳಿಯಲಿಲ್ಲ""ಆ ರಾಮನ ನಿರೋಪವಂತೆ, ಈ ವಾನರ ತಂದನಂತೆ, ಸಚಿವರೇ, ಏನು 
ನೋಡುವಿರಿ? ಈ ದುರ್ಬದ್ದಿ ವಾನರನನ್ನು ಹಿಡಿದು ತಾತ್‌ಕಾಲ ವಧೆ ಮಾಡಿರಿ'' ಎಂದು 
ಆಜ್ಞಾಪಿಸಿದ. ರಾವಣನ ಆಜ್ಞೆಯಂತೆ ಅನೇಕ ರಾಕ್ಷಸರು ಸರ್ಪಗಳು ಸುತ್ತಿಕೊಳ್ಳುವಂತೆ 
ಅಂಗದನ ದೇಹವನ್ನು ಸುತ್ತತೊಡಗಿದರು. ಆದರೆ ಆ ಮಹಾಬಲಾಡಢ್ಯ ವಾನರ ಅಂಗದ 
ತನಗೆ ಮುತ್ತಿದ ರಾಕ್ಷಸರೆಲ್ಲರನ್ನೂ ಎತ್ತಿಕೊಂಡೇ ರಾವಣನ ಪ್ರಾಸಾದದ ಶಿಖರದ ಮೇಲೆ 
ಹಾರಿ ಆ ರಾಕ್ಷಸರನ್ನೆಲ್ಲಾ ಭೂಮಿಗೆ ಅಪ್ಪಳಿಸಿದ. 

ಇಂದ್ರವಜ್ರದ ಭಾರದಿಂದ ಹಿಮಾಲಯವು ಕುಸಿದಂತೆ ಅಂಗದನ ಭಾರಕ್ಕೆ 
_ ರಾವಣನ ಪ್ರಾಸಾದವು ಕುಸಿಯಿತು. ಶಿಖರವು ವಿದೀರ್ಣವಾಯಿತು. ಕೋಪಾವಿಷ್ಟನಾಗಿದ್ದ 


ರಾವಣನು ಸೈನ್ಯಕ್ಕೆ ಹೊರಬರುವಂತೆ ಆಜ್ಞಾಪಿಸಿದ. 


ಆ ಮ್‌ 


ಅಧ್ಯಾಯ - ೪೬ 
""ಅನುಪಮೇಯ'' ಶ್ರೀರಾಮ ರಾವಣರ ಯುದ್ಧ 
ಸುರುವಾಯಿತು(ಕುಶ ಲವ) 


ಆ ಯುದ್ಧದ ಆರ್ಭಟವನ್ನೇನು ವರ್ಣಿಸುವುದು |! ನಭವನ್ನು 
ಭೇದಿಸುವಂತಹ ಶಂಖ ದುಂದುಭಿಗಳ ಧ್ವನಿಯೊಂದಿಗೆ "ರಾಮ ರಾವಣರ ಯುದ್ಧ'' 
ಸುರುವಾಯಿತು. ಆಗ ದೇವೇಂದ್ರನು ಯುದ್ಧ ಸಹಾಯಾರ್ಥವಾಗಿ ಶ್ರೀರಾಮನಿಗೆ 
ಸಾರಥಿಯೊಂದಿಗೆ ತನ್ನ ರಥವನ್ನು ಕಳಿಸಿದ. 

ಈ ಮಹಾನ್‌ ಯುದ್ಧದಲ್ಲಿ ಅನೇಕ ರಾಕ್ಚಸರು ಮತ್ತುವಾನರರು ಮೃತಪಟ್ಟರು. 
ರಣದಲ್ಲಿ ತದೇಕಚಿತ್ತದಲ್ಲಿ ಹೊರಳಾಡ ಹತ್ತಿದರು. ಹೆಣಗಳ ಮೇಲೆ ಹೆಣಗಳು. ಅವೇನು 
ರಾಕ್ಷಸರವೋ, ಅಥವಾ ವಾನರರವೋ, ಎಂಬುದನ್ನು ಗುರುತಿಸಲು ಬಾರದಂತಾಗಿ 
ಉರುಳಾಡುತ್ತಿದ್ದರು. ಮರಣಕ್ಕಿಂತ ಶೌರ್ಯವೇ ಭಯಂಕರವಾಗಿ ಕಂಡಿತು. ಅವರಿವರ 
ಭಾಗಗಳು ಎಷ್ಟೋ ಯೋಜನಗಳ ದೂರ ಹಾರಿ ಬಿದ್ದವು. ಎಂತಹ ಭೀಕರ ದೃಶ್ಯವಿದು 
ರಣದಲ್ಲಿ ! ಯುದ್ದವಲ್ಲವದು ಪ್ರಳಯಕಾಲವೇನೋ ಎಂಬುವಂತೆ ಭೂಮ್ಯಾಕಾಶಗಳು 
 ಕಂಪಿಸತೊಡಗಿದವು. 

ಎಲ್ಲಿ ಯಾರ ಯಾರ ಮಧ್ಯದಲ್ಲಿ ರಣದಲ್ಲಿ ಕಾಳಗ ಇಲ್ಲಿ! ಕಾಳಗವಲ್ಲವಿದು. 
ಅಸಂಖ್ಯರು ಕಾಲನ ಪ್ರವೇಶ ಮಾಡುತ್ತಿದ್ದಾರೆ. ಯಾರು ಉಳಿಸುವವರು ಅವರನ್ನು ? ಆ 
ಭಯಂಕರ ತುಮಲದಲ್ಲಿ ಯಾರಿಗೂ ಯಾತರ ಪರಿವೆಯೇ ಉಳಿದಿರಲಿಲ್ಲ. 

ಈ ರೀತಿಯಾಗಿ ನಡದ ರಣದಲ್ಲಿ ನಡೆದ ಭೀಷಣವಾದ ಹೋರಾಟದಲ್ಲಿ 
ಶ್ರೀರಾಮನು ರಾವಣನ ಸಾರಥಿಯನ್ನು ವಧೆಮಾಡಿ ಅವನ ರಥವನ್ನು ಚೂರು ಚೂರು 
ಮಾಡಿಬಿಟ್ಟ. ರಾವಣನ ವಿವೇಕ ಹಾರಿತು. ಬಾಣಗಳ ಮಳೆಯನ್ನೆ ಸುರಿಸಿ ಅವನನ್ನು 
ಜರ್ಜರಿತನನ್ನಾಗಿ ಮಾಡಿಬಿಟ್ಟ ರಾವಣ ಹತಬಲನಾದುದನ್ನು ಗುರುತಿಸಿ ಶ್ರೀರಾಮ 
ಹೇಳಿದ ""ರಾವಣ ಇಂದು ನಿರ್ವಿಣ್ಯನಾಗಿರುವಿ .ಇಂದು ನಿನ್ನ ಪ್ರಾಸಾದಕ್ಕೆ ಮರಳಿ 
ಹೋಗು. ವಿಶ್ರಾಂತಿ ಪಡೆದುಕೊಂಡು ನಾಳೆ ಬಾ'' ಎಂದ ರಾವಣನಿಗೆ ಶ್ರೀರಾಮನ 
ಈ ಮಾತುಗಳಿಂದ ತುಂಬಾ ಅಪಮಾನವಾಯಿತು. ಅಧೋಮುಖನಾಗಿ ರಣದಿಂದ 
ಹೇಗೋ ಕಾಲ್ಪೆಗೆದನು. ಆದರೂ ಅವನಿಗೆ ಸಮಾಧಾನವಾಲಿಲ್ಲ. ಹೇಗಾದೀತು? ಆದರೂ 
ಈ ಮಹಾ ಪ್ರಸಂಗವನ್ನು ಎದುರಿಸಲು ಮಹಾಬಲಾಢ್ಯನಾದ ತನ್ನ ತಮ್ಮ ಕುಂಭಕರ್ಣನೇ 
ಸಮರ್ಥನೆಂದು ಭಾವಿಸಿ ತನ್ನ ಪ್ರಾಸಾದವನ್ನು ತಲುಪಿದಾಕ್ಷಣ ಆತನನ್ನು ಎಬ್ಬಿಸಲು 


ಲ ಕುಂಭಕರ್ಣ ಮಲಗಿಯೇ 
ಬಿಡುತ್ತಿದ್ದ. ಆತನನ್ನು ಎಚ್ಚರಗೊಳಿಸಲು ಆತನ ಕಿವಿಯ ಹತಿರ ಪಣವ, ಬೇರಿ, ಕುಂಭ 
ಮೊದಲಾದ ವಾದ್ಯಗಳನ್ನು ಮೊಳಗಿಸಿದರು. ಕುಂಭಕರ್ಣನ ಆಕಾ 

ಮಹಾಭಯಂಕರವಾದುದು. ಮೈಮೇ ಲೆ ಆನೆಗಳು ಹಾಯ್ದು ಹೋದರೂ ಆತನಿಗೆ ಏನೋ 
ಒಂದು ಕೂದಲು ತಟ್ಟಿ ದಂತೆ ಭಾಸವಾಗುತ್ತಿತ್ತು. ಅಂತೂ ರಾಕ್ಷಸ ಶಲ್ಲಸೇರಿ ಭಾರಿ ಪ್ರಯತ್ನ 
ಮಾಡಿ ಹೇಗೂ ಅವನನ್ನು ರಾಜಸಭೆಗೆ ಬರಮಾಡಿಕೊಂಡು ತನ್ನ ಪರಾಜಯದ 
ವೃತ್ತಾಂತವನ್ನು ವಿವರಿಸಿದ ಮತ್ತು ಅತ್ಯಂತ ದೈನ್ಯದಿಂದ ಅವನ ನೆರವನ್ನು ಕೋರಿದ. 


ರಾವಣನಿಗೆ ಕುಂ ಭಕರ್ಣ ಹೇಳಲು ಪಾ ರಂಭಿಸಿದ. 


CL 


ಅಧ್ಯಾಯ - ೪೭ 
ಅಣ್ಣಾ ಲಂಕೆಗಿಂದು ಕಠಿಣ ಕಾಲ ಬಂದೊದಗಿದೆ 
ಅಣ್ಣಾ 'ಯೋಗ್ಗ ಸಮಯಕ್ಕೆ ನನ್ನನ್ನು ಎಚ್ಚರಿಸಿದಿ. ಲಂಕೆಗಿಂದು ಕಠಿಣ ಕಾಲ 
ಬಂದೊದಗಿದೆ ಎಂಬುದನ್ನು ನಾನು ಒಪ್ಪುತ್ತೇನೆ. ಆದರೆ ನಿನ್ನ ದುಷ್ಟಕೃತಿಗಳಿಗೆ ಅದನು 

ನೀನೇ ಬರಮಾಡಿಕೊಂಡಿರುವಿ. ಪಾಪಿಗಳಿಗೆ ಆತ್ಮಘಾತ, ದುಷ್ಕರ್ಮಿಗಳಿಗೆ ನರಕಪಾತ 
ಇವು ಕಟ್ಟಿಟ್ಟದ್ದೇ. ಅವು ತಪ್ಪುವುದಿಲ್ಲ. ಇದು ಅಪರಿಹಾರ್ಯ ನಿಯಮವಣ್ಣಾ 
ತಿಳಿದು ನೋಡು. ಒಳಗೆ ಆತ್ಮಗರ್ವ ತುಂಬಿದೆ ನಿನ್ನಲ್ಲಿ, ಇನ್ನು ನಿನ್ನ ಬದುಕೇ ಟಾ 
ವಿಷಮಯ. ನಿನ್ನ ಜೀವನದಲ್ಲಿ ಯಾರ ಮಾತನ್ನೂ ಲೆಕ್ಕಿಸಲಿಲ್ಲ. ಬೋಧರ ಮಾತುಗಳು 
ಮಧುರ ಹತ್ತಲಿಲ್ಲ ನಿನಗೆ . ಲಂಕೆಯ ದುರ್ದೈವ ಎನ್ನಬೇಕು ಇದಕ್ಕೆ ಮತ್ತೇನು? 

ತಮ್ಮ ವಿಭೀಷಣ ನಿನ್ನ ಅಹಿತ ಬಯಸುವವನೇಳ ಅತಿ ಸತ್ಯವಾದುದನ್ನು ನಿನ್ನ 
ಹಿತವಾದುದನ್ನೇ ನುಡಿದಿದ್ದ ನಿನಗೆ ಅವನ ಮಾತುಗಳು ಅಪ್ರಿಯವೆನಿಸಿರಬಹುದು. ಆದರೆ 
ಅವು ಪಥ್ಯದ ವಚನಗಳಿದ್ದವು. ಅವುಗಳಲ್ಲಿ ನಿನ್ನ ಹಿತವಡಗಿತ್ತು ಅವುಗಳನ್ನು ಧಿಕ್ಕರಿಸಿದಿ 
ನೀನು. ಆದರೆ ಆದುದೇನು? ಅದರಿಂದ ನೀನು ಪಡೆದುದೇನು? ಆತ್ಮೀಯವಾದ ನಿನ್ನ 
ಒಬ್ಬ ತಮ್ಮನನ್ನು ಕಳದುಕೊಂಡು ಕುಳಿತಿ. ಅದರಲ್ಲಿ ಅತ್ತಿಗೆ ಮಂಡೋದರಿ ಮಹಾ ಪಶಿವೃತ. 
ಅವಳು ಸೀತಾದೇವಿಯ ಪ್ರೀತಿಯ ಹವ್ಯಾಸಕ್ಕೆ ನೀನು ಬಿದ್ದು ದನ್ನು ಕಂಡು ತುಂಬಾ 
ನೊಂದಳು, ಬೆಂದಳು ಅವಳು. ಈ ದುಷ್ಪತೃದಿಂದ ನಿನ್ನನ್ನು ಪರಾವೃತ್ತ ಗೊಳಿಸಲು ತುಂಬಾ 
ಪರಿಶ್ರಮಿಸಿದಳು. ಸೀತಾದೇವಿಯನ್ನು ಮರಳಿ ರಾಮಚಂದ್ರನಿಗೆ ಒಫಿಸಿ ಪುಣ್ಯಪಡೆಯಲು 
ಅದೆಷ್ಟು ಸಾರಿ ನಿನ್ನನ್ನು ವಿನಂತಿಸಿಕೊಳ್ಳಲಿಲ್ಲ? ಆದರೆ ಅವಳ ಹಿತದ ಮಾತು ನಿನಗೆ 
ಅಹಿತವೆನಿಸಿತು. ಅವಳ ಪವಿತ್ರ ಭಾವನೆಯನ್ನು ನೀನು ಕಾಲ್ಫೆಳಗೆ ಹಾಕಿ ತುಳಿದು ಬಿಟ್ಟೆ 


ನೀನು, ಇದೂ ಇರಲಿ. 

ನಿನ್ನ ರಾಜ್ಯ ಕಾರಭಾರವನ್ನಾದರೂ ಏನು ಹೇಳಲಿ ಅಣ್ಣಾ ನಾನು! ದೇಶ ಕಾಲ 
ಪರಿಸ್ಥಿತಿಗಳನ್ನು ಅರಿತುಕೊಂಡು ನ್ಯಾಯ. ಅನಾಯ್ಯಗಳನ್ನೂ ಆಲೋಚಿಸಿ ನೀನೆಂದೂ 
ಕಾರ್ಯಗಳಿಗೆ ಕೈಹಾಕಲಿಲ್ಲ.ನಿನ್ನ ಮನಕ್ಕೆ ಬಂದ ಹಾಗೆ ನಿರ್ಣಯ. ಯಾರೊಡನೆಯಾದರೂ 
ವಿಚಾರ ವಿನಿಮಯ ನಿನ್ನದು, ಕೇಳಬೇಡಿರಿ. ಸಚಿವರನ್ನು ನೀನು ಕೊನೆಯವರೆಗೂ ಪರೀಕ್ಷಿಸಿ 
ನೋಡಲೇ ಇಲ್ಲ. ಅಣ್ಣಾ ನೀನು ಜೀವನದುದ್ದುಕ್ಕೂ ಮಾಡುತ್ತ ಬಂದುದೇನಂದರೆ, ನಿನಗೆ 
ಪ್ರಿಯವಾದುದನ್ನು ಮಾತ್ರ ಕೇಳಿದಿ. ಅಪ್ರಿಯವಾದುದನ್ನು ತೃಜಿಸಿದಿ. ಇದರಿಂದ ನೀನು 
ಸಾಧಿಸಿಕೊಂಡದ್ದು ಏನೆಂದರೆ ನಿನ್ನ ಘಾತವನ್ನು ನೀನೇ ಮಾಡಿಕೊಂಡಿ. ಅಂದ ಮೇಲೆ 
ಆತ್ಮಘಾತಕಿಯಲ್ಲವೇ ಅಣ್ಣಾ ನೀನು? 

ಉಪದೇಶಕ್ಕೆ ಸಮಯವಲ್ಲವಿದು. ನಾನಿನ್ನು ಏಳುವೆ. ಆದರೆ ನನ್ನ 
ಅಂತರಂಗದಲ್ಲಿಯ ಬಂಧು ಭಾವನೆಗಳಿಂದ ಸ್ವಾಭಾವಿಕವಾಗಿಯೇ ಈ ಮಾತುಗಳು 
ಹೊರಹೊಮ್ಮಿದವು. ಒಳಗೆ ಹಿಡಿದಿಟ್ಟುಕೊಳ್ಳಬೇಕೆಂದಾದರೂ ಅವುಗಳನ್ನು 
ಆವರಿಸಲು ನನ್ನಿಂದ ಆಗಲಿಲ್ಲ ಕ್ಷಮಿಸು. ಇದೋ ಲಂಕೇಶಾ, ಅಭಯವನ್ನೀಯುವೆ. 
ಈ ಕುಂಭಕರ್ಣ ತನ್ನ ಕರ್ತವ್ಯವನ್ನು ಎಂದೂ ಮರೆತಿಲ್ಲ. ಈಗ ಮಾತನಾಡುವವ 
ಕುಂಭಕರ್ಣನಲ್ಲಿ ಆತನ ಬಂಧು ಭಾವನೆ ಮಾತಾಡುತ್ತದೆ. ಈ ಬಂಧು ಭಾವನೆಯ 
ಪ್ರಭಾವವನ್ನು ರಣದಲ್ಲಿಕಾಣುವಿ ನೀನು. ರಿಪುಗಳ ರಕ್ತದಿಂದ ಈ ಪೃಥ್ವಿಯನ್ನು ತೋಯಿಸಿ 
ಬಿಡುವೆ ನೋಡು ಬೇಕಾದರೆ. ಲಂಕೇಶಾ, ನನ್ನ ಪರಾಕ್ರಮ ನಿನಗೆ ಗೊತ್ತಿಲ್ಲವೇ? 
ಇಂದ್ರನನ್ನು ಸಹಜವಾಗಿ ವಧೆ ಮಾಡಬಲ್ಲ ಈ ಕುಂಭಕರ್ಣನ ಮುಂದೆ ಆ ಕ್ಲುದ್ರ 
ರಾಮಚಂದ್ರನ ಪಾಡೇನು? ಕ್ಷೀರ ಸಾಗರವನ್ನು ಪ್ರಾಶನ ಮಾಡಬಲ್ಲೆ ನಾನು. 

ಅಣ್ಣಾ ನಾನು ನಿನಗೆ ಈಗ ಅಭಯ ವಚನವಿತ್ತಂತೆ ನೀನು ವಿಜಯಿಯೆಂದು 
ತಿಳಿ, ಸುಖದಿಂದ ಕುಳಿತು ಮಧ್ಯ ಸೇವಿಸು. ಇದೋ ಅಣ್ಣಾ , ನಿನ್ನ ಭಾರವನ್ನೆಲ್ಲಾ ನನ್ನ 
ಹೆಗಲ ಮೇಲೆ ಹೊತ್ತುಕೊಂಡು ಹೊರಟೆ ನಾನು. ಮತ್ತೇಕೆ ಚಿಂತಿಸುವಿ ಅಣ್ಣಾ ನೀನು? 
ಎಂದು ನುಡಿದು ಮಹಾನ್‌ ಪರಾಕ್ರಮ ಕುಂಭಕರ್ಣ ರಣದತ್ತ ನಡೆದ. 

ಕುಂಭಕರ್ಣ ರಾವಣನಿಗೆ ಹೇಳಿದುದೆಲ್ಲ ನಿಜವೇ ಇತ್ತು. ಅಣ್ಣನಿಗೆ 
ವಚನವಿತ್ತಂತೆ ರಣದಲ್ಲಿ ಆತ ಅತುಲ ಪರಾಕ್ರಮ ತೋರಿದ. ವಾನರ ತಂಡವನ್ನೇ ತಿಂದು 
ತೇಗಿದ.. ಅನೇಕ ಬಲಾಢ್ಯ ವಾನರ ವೀರರನ್ನು, ವಧೆ ಮಾಡಿದ. ಕುಂಭಕರ್ಣನ ಪೆಟ್ಟಿಗೆ 
ಸುಗ್ರೀವನಂತಹ ಬಲಾಢ್ಯ ವೀರ ಮೂರ್ಛಿತನಾದ. ಶ್ರೀರಾಮನ ಸಂಗಡ ನಿಕರದ ಕಾಳಗ 
ಮಾಡಿದ. ಆದರೆ ಕೊನಗೆ ಶ್ರೀರಾಮನ ಬಾಣದೃಷ್ಟಿಯಿಂದ ಅವನ ಕೈಕಾಲುಗಳು ಕತ್ತರಿಸಿ 


ಅಧ್ಯಾಯ ೪೮ 
ವ 


ಹೋದವು. ಪರ್ವತ ಗಾತ್ರದ ಅವನ ಪ್ರಚಂಡ ಮಸ್ತಕವು ಅಂತರಿಕ್ಷಕ್ಕೆ ಹಾರಿತು. ಅನಂತರ 
ಘೋರ ಪರಾಕ್ರಮಿಗಳಾದ ಇಂದ್ರಜೀತಾದಿ ರಾವಣ ಪುತ್ರರು ಶ್ರೀರಾಮನನ್ನು ಎದುರಾಗಿ 
ಹೆಣಗಾಡಿದರು. ಅವರನ್ನು ಶ್ರೀರಾಮ ಯಮಸದನಕಟ್ಟಿದ. ತನ್ನ ಮುಖ್ಯ ಯೋಧರೆಲ್ಲ 
ಮಣ್ಣುಮುಕ್ಕಿ ಹೋ ದುದನ ನ್ನು ಕಣ್ಣಾರೆ ಕಂಡ ರಾವಣ ಣ ಕ್ರೋಧದಿಂದ ಹುಚ್ಚನಾಗಿ 
ತಾನೊಬ್ಬನೇ ಹೋರಾಡಲು. ಹಂಡೆ ಬಂದ. ಇಬ್ಬರ ಮಧ್ಯ ಅನುಪಮವಾದ 
ಅಸಾ ಮನ್ಸ ವಾದ ಅತುಲವಾದ ದ್ವಂದ್ವ ನಡೆಯಿತು. ಉಭಯ ವೀರರೂ ಒಬ್ಬರ 
ಮೇಲೂಬ್ಬರು ಅಸಂಖ್ಯ ಬಾಣಗಳ ಅಸಂಖ್ಯ ಅಸ್ತ್ರಗಳ ಸುರಿಮಳೆಯನ್ನೇ ಸುರಿಸಿದರು. 
ರಣದಲ್ಲಿ ರಾಮ ರಾವಣರು ಸ್ಥಿರವಾಗಿಯೇ ಇದ್ದು ಕೇವಲ ಆಯುಧಗಳ ಮಧ್ಯ ತುಮುಲ 
ದ್ವಂದ್ವ ನಡೆದಿದೆಯೇನೋ ಎಂದು ಕೆಲವು ಕಾಲ ಭಾಸವಾಯಿತು. ಈ ಯುದ್ಧದಿಂದ 
ಸಪ್ತ ಸಾಗರಗಳು ಕ್ಹಬ್ದವಾದವು. ಪಾತಾಳದಲ್ಲಿ ಇದ್ದ ದಾನವರು ಭುಜಂಗಗಳೆಲ್ಲ 
ವ್ಯಥಿತವಾದವು. ಪೃಥ್ವಿಯು ಅಲುಗಾಡಲು ಪ್ರಾರಂಭಿಸಿತು. ವಾಯುವಿನ ಸಂಚಾರ ನಿಂತಿತು. 
ಇದು ಪ್ರಥಯವೇನೋ ಎಂದೆನಿಸಹತ್ತಿತ್ತು ಇಷ್ಟರಲ್ಲಿ ಶ್ರೀರಾಮನು ಮಿಂಚಿನಂತೆ ಭುಜಂಗ 
ಬಾಣ ಒಂದನ್ನು ಬಿಟ್ಟು ರಾವಣನ ಮಸ್ತಕವನ್ನೇ ಹಾರಿಸಿದ. ಎಲ್ಲೆಡೆ ಹಾಹಾಕಾರವೆದ್ದಿತು, 

ಆದರೆ ಏನು ಹಾ ದು! ಮೊದಲಿನ ಮಸ್ತ ಕದ ಸ್ಥಾನಕ್ಕೆ ಪುನಃ ಒಂದು ಮಸ್ತಕ ಅಲ್ಲಿ 
ನಿರ್ಮಾಣವಾಯಿತಲ್ಲ! ಸಂದು ಎಂದ ತಜಾಜ್ಯ ಭುಜಂಗ ಬಾಣ ಶ್ರೀರಾಮ 
ನ Wy ಹಾರುವುದು! ಹಾರಿಹೋದ ಮಸ್ತಕದ ಸ್ಥಾನಕ್ಕೆ ಹೊಸ ಮಸಕ 
ಪುನಃ ಹಜರ. ಹೀಗೆ ಶ್ರೀರಾಮ ನೂರು ಮಸ್ತಕಗಳನ್ನು ಛೇಧಿಸಿದನಾದರೂ ರಾವಣನ 
ಅಂತ್ಯದ ಲಕ್ಷಣಗಳು ಕಂಡು ಬರಲಿಲ್ಲ. ಆಗ ಶ್ರೀರಾಮ ಚಿಂತಕ್ರಾಂತವಾಗಿ ತನ್ನ ಸಾರಥಿಗೆ 
ಹೇಳಹತ್ತಿದ. ! 


ಅಧ್ಯಾಯ - ೪೮ 
ಇಂದು ನನ್ನ ಬಾಣಗಳು ವಿಫಲವೇಕೆ ಆಗಹತ್ತಿವೆ ?(ಶ್ರೀರಾಮ) 
""ಸಾರಧೀ, ಇಂದು ನನ್ನ ಬಾಣಗಳು ನಿಷ್ಠಲವಾಗಹತ್ತಿವೆಯಲ್ಲ 
' ಏನಾಗಿರಬೇಕು? ಪುಣ್ಯವೆಲ್ಲ ಅಳಿಯಿತೇ? ನನ್ನ ಬಾಹುಗಳ ತ್ರಾಣವೇ ಇಲ್ಲದಂತಾಯಿತಲ್ಲ, 
ಶಸ್ತ್ರಗಳ ದಾರುಣ ಮಳೆಗರೆದೆ ರಾವಣನ ಮೇಲೆ. ಆದರೆ ಪುನಃ ಅವನು 
ಮರದಂತೆ ಬೆಳೆಯುತ್ತಲೇ ಇದ್ದಾನಲ್ಲ! ಏನು ವಿಚಿತ್ರವಿದು! ರಾಮರಿಪುವಿನ ಪ್ರಾಣ 
ರಾಮನೆದರು ಹೇಗೆ ಉಳಿಯುವುದು ಎಂಬುದು ತಿಳಿಯದಾಗಿದೆ ನನಗೆ! ಸಾರಥೀ, ಏನು 


ಚಮತ್ವಾರವಿದು! ಏನೂ ಚಾ ನು ನನಗೆ! ಒಂದು ಕೀರ್ಷವ ವ ಬೇಧಿಸಿ 


ರಾವಣನ ಶರೀರವೋ (ಶಿರಗಳ 2 ಕೆಯಿ ಸೆಯೊ ಇದು ಏನು ಸಹನ ಟಿ ಔಡ ನವಗೆ. 
ಶತಶೀರ್ಷಗಳನ್ನೆ ಆನೋ ಈ ವರೆಗೆ ನಾನು ಬೇಧಿಸಿನ ಭಕ್ಕೆ ತೂರಿದೆ. ಕಾಲಲ್ಲಿ ತುಳಿದೆ. ಆದರೆ 
ಪ್ರಾರಂಭದಲ್ಲಿ ಇದ್ದ ತೆಯೇ ಹೊಸ ಫೂ) ಂದಿಗೆ ರಾವಣ ತನ್ನ ರಥದ ಮೇಲಿ 
ಯಥಾಸ್ಥಿತವಾಗಿ ನಿಂತೇ ಇರುವನಲ್ಲ| ಏನಾಶ್ಚ ರ್ಕುವಿದು) 

ಇಂದ್ರ ಸಾರಥೀ ಮಾ ಜ್ರ ಕಾ ಗೂಢವೇನು? ಧನುವಿದೆಯಲ್ಲಿ, 
ನಿಪುಣನೆಂದು ಧನುರ್ಧರನೆಂದೇ ನನ್ನನ್ನು 
ಇಂದು ನನ್ನ ವಿದ್ಯೆಗೆ ನನ್ನಿ ೦ದಲೆ es ಚಾರು ನನಗೆ ತುಂಬಾ ಅಸಹವಾಗಿದೆ 
ಸಾರಥಿ. ಖರ, ಮಾರೀಚ ತಿಚೆ ಎರಾಧ ಮೊದಲಾದ ವೀರರನು ಇದೇ ಬಾಣದಿಂದ 
ನಾನು ವಧೆ ಮಾಡಿದೆ. ವಾಲಿಯನ್ನು ಕ್ಷ ಇದಲ್ಲಿ ನಿಷ್ಟಾಣ ಮಾಡಿದ್ದು ಇದೇ ಬಾಣವಲ್ಲವೇ? 
ಸಾರಧೀ, ನನ್ನ ಬಾಣಗಳೆಂದರೆ ಭಯದ ಆಗರ. ನನ್ನ ನಾಣಕ್ಕೆ ಬೆದರಿ ಸಾಗರ ಕೂಡ 
ಓಂಜರಿಯಿತು. ಇಷ್ಟು ವಿಜಯಶಾಲಿ ಬಾಣಗಳಿವು. ಆದರೆ ಇಂದೇಕೆ ಇವು 
ನಿಷ್ಟಯೋಜನವಾದವೊ ತಿಳಿಯಲೊಲ್ಲದು. ನನ್ನ ಬಾಣಗಳ ಹೂಡೆತದಿಂದ ರಾವಣ 
ರಕ್ತದಲ್ಲಿ ಸಚೇಲ ಸ್ನಾನ ಮಾಡಿದನಾದರೂ, ಸಿಂಹದಂತೆ ಗರ್ಜಿಸುತ್ತಲೇ ಇದ್ದಾನೆ. ಇನ್ನೂ 
ಆತ ಆ ತನುಧಾರಿ ( ಅಭಿಮಾನಿ) ರಾವಣ ಧನುರ್ಧಾರಿ ಶ್ರೀರಾಮನಿಗೆ ಈ ರೀತಿಯಾಗಿ 
ಅವಧ್ಯನಾದದು ಹೇಗೆ? 

ದೇವ ಅಪ್ಪರೆಯರು ಇದಕ್ಕಾಗಿ ಚಿಂತೆಯಲ್ಲಿ ಇರಬಹುದು. ಈ ಕುರಿತು 
ಮುನಿಗಳು ನನಗೆ ತಪಮಾಡಲು ಟಟ ಏನು, ಈ ನಿನ್ನ ಶರಸಂಧಾನ 
ವ್ಯರ್ಥವಾಯಿತೆನ್ನಲಾ? ಹೀಗೆ ಶ್ರೀರಾಮ ಏನೂ ತಿಳಿಯದವನಾಗಿ ಸುಮ್ಮನೆ ನೇ ಕುಳಿತ. 

ಹೀಗೆ ಇಂದು ತನ್ನ ಬಾಣಗಳೆಲ್ಲ ನಿಷ್ಟಲವಾದವಲ್ಲ ಎಂದು ನೊಂದ 
ಪ್ರೀರಾಮನಂತಹ ಸಮರ್ಥ ವೀರನ ಮುಖದಿಂದ ಬಂದುದನ್ನು ಕೇಳಿ ಇಂದ್ರಸಾರಥಿ 
ಮಾತಲಿ ತುಸು ನಗುತ್ತಲೇ ನಮ್ರವಾಗಿ ""ಪ್ರಭೋ, ಎಲ್ಲ ಬಲ ವರು ತಾವು, ಏನೂ 
ಅರಿಯದವರಂತೆ ಮಾತಾಡುತ್ತಿದ್ದೀರಲ್ಲ! ರಾವಣನ ವಧೆಗೆ "'ಪಿತಾಮಹಾಸ್ತ'' 
ಪ್ರಯೋಗಿಸಿರಿ. ದೇವತೆಗಳು ಈ ಮೊದಲೇ ಹೇಳಿದಂತೆ ಆತನ ಮೃತ್ಯುಕಾಲ ಈಗ 
ಸನ್ನಿಹಿತವಾಗಿದೆ'' ಎಂದ ಮಾತಲಿಯ ನುಡಿಗಳಿಂದ ಶ್ರೀರಾಮನಿಗೆ ಸ್ಪರಣೆ ಬ 
ಅಗಸ್ನ ಯಷಿಗಳಿಂದ ಪಡೆದ ಅತ್ಯಂತ ದೇದೀಷ್ಠ ಸಮಾನವಾದ ಪಿತಾಮಹಾಸ್ತ್ರವನ್ನು ಧನು 


(2112 VA 
1 ಇಡು ಸು 
1 9 (೨ 
BOK 
fw 32 
B [3 
ಟಟ 
pe B 
೫ ನ 
ಕ ಗು 
ಹ 
WIE 
ಕ 1 1b 
ಬ 
ಬ ಟ್‌ 
ಟನ 
ತ 
ಟಿ 5 
MS ಇ 
(3 1 ಬ 
B 
IZ ಎ Ll 
ls (೨ 
AD 
ಕ 146 
13 ಕಿ 63 
ರ 
ಆಡ ಬ 
ಇ 7 BW 
D ಛಂ 
4°» 1 
ಚ ಚ ಗ್ಗೆ 
DY 3 ps 


13 pS 
B89 HB 


ಸ ಳ್ಳ ಕ! 1) 
1) 12 
1 1ಘ್ಟ? pS 
ಗು 12೪) ( 
1 ತೆ 
34 1 ಗ 
$3 (ವಿ 0O 
ಬ 0 ಭಜ 
ತೇ ಜೀ ಬಿ 
ಸ ಕ 
ಚ 
| ಡಿ. ಒಬಿ 
೬ 
ಆ 
«3 WW 
CRUE 
pS 2 
ಫು ತು 4 py) 
WB 
ಬ 14 ee 
Wad 
ಇ ೯ 
| C 6} 
B ps | 
() ದ್ನ ಉಲ 
ತ್ತ ಕ ye 
K 2 
‘moa ಸೆ ್‌ ] 
೫ 4.1 
WN. 3 
(ಸ್ರ ws SY 
2 ೪ ೧೮ 
7) (೨ ಸ 
ಇಟ 
ಸ್ಥ ¥ pe ಗಿ 
ಎ 
PAT 
(೨ ಚತ 3 
ಸ ") 
1೫೪ 
ದಜ ಈ 


- ಜಸ fe ಸ್ಥಿ 
EC 
೫ Hc 
ಸ ಹ 
= ಭಿ ಗ್ಗೆ 
ತಬ) »! 
8: ನ | 
B (0 ಗ 
ns 
೫ 1) 
{9 1 ಈ) 
ಜಟ (ಪ 
11 
ಸ ಧ್ರ ಸ 
fp I 
ಫಾ Ne 
BH A 
yd ಳೆ ೪ 
ಸ್ರ (3 1B 
C- < | 
(3 I 6೬ 
ಹ 1s B 
18: 11” w3 
ನ ಐ 
ಅ 
ಕ ( 1 
53 i D 
(ಸ wm ಚ 
ಕ್ಯ pp) BD 
BRE 
» Te 0% 
i) 6 3- 


ದೇವತೆಗಳೇ ಭೂಮಿಯ ಮೇಲೆ ಇಂದು 


ಗತ್ತು 
ಜೆ 
ಸ 
Be 
3 13 


ಇಟ ೦ 
3 Ba 
ಇ 

ಲ 


ಅ% 

1%. 
EE 

3 ೧? 


LC 
mu ಬ 
u- ಇ 
LCA 
ಗಟ್ಟ (ದ ಗ್ಗುರ 
B vg 
ಆ RD 
೫ ಬ್ರ 
ವ 
6 


* ಡೌರಿ 
ಜಿ ಬಂ 
(Net 
1 ಟಿ 
12 $ 
ಲ್ಸ > 
ಛೆ ಹಥ 
ಗ B 
ಹ Ru 
1) 
ಗಣ 
> {2 
ಸ್ಪ 
೦ ೪3೯2 
ಚ 60 
ಇ ಗ್ಗ 
ಇಣ Cc 
೪ ಶೈ 
ಧೆ ಗ್ರ 
೫1 1 
ರೆ 

ಗ್ರ 
೫ ಈ 

ಪಿ 
* Vp 
¥% 10 
B 3 
6 
ಸ 
ನ 
ಛಿ 
"ವ ಖಾ ಆ 
wd 


HP ಲ 
© Na 
ಛು ದ್ಧಿ 
ಟಾ 9)" 
IE 
1 
ಸಿ ( 
Bk 
ಳ್ಳ (೨ 
ಜ.0 
1 ಕ್‌ 

1೮ 
B 1% 
ಗ 
ಭ್ರ 2 
೨ “ಎ 
ped pS 
Py) 
ನಗ 
18 3 
1p ಲ 
“5 
2 PB 
ಗ್ಗೆ 
A. k 
ಡೆ 
ಡಿ 
ಳಗೆ 
ರ 
12 2 


Hp 
೧ ೫12 
B p 
PAE: 
5 R 
ಆ! 
6 17 
£೨ 
Re [3 
೫ © 
65) Kk 
13. x33 
125 1 
ಇ ೯ 
x 13 
4 © 
EE 
ಡಿ 
ವ್‌ ವ್‌ 
13) (3 
ಶಂ 
BD 
D 8. 

69) 

18 

2 

WN 

ಠಿ 

ಜ್ಯ 


ಬ್‌ ದ 
ಟ್ರಿ 
ಬ ಥ 
ತ? 
ಎಂಡಿ 
ಸಔ ಎ 41) 
ಲ 13 
ಸ ಬಿ ಈ 
1) | 42 
ಜ್‌] "ಬ i 
12 ೧ 
13s 
4ನ 
4 ಮ [ಐ 
೫ಜಿ 
ಗ Nl wr 
13 ‘ಎ 
ಗೆ ©“ 3 

A ೫ 
ಸ 

ಇಳೆ ದ 
ಚೆ ಇ 146 
ವ 
Bok 
G88 
ಚ 8 
GK 
7 39 
3g 


ಆ ಬದಿಯು 


ಷಾ ಣೆ. ka ಗ ಇವಾ ಜ್‌ ಹಮ ಮ್‌ 
Oe ಪ್ರೀ ರಾಮಾಯಣ ನಿತ ಚೆಂತವ ಸಪಾ ಹದ ೬ನಯ ದಿನ 
ತೆ 


(೧೬ 


ಧರ್ಮಪರಾಯಣನಾದ ಶ್ರೀರಾಮ ಕೇವಲ ಮಾನವನಲ್ಲ ಚಕ್ರಾಯುಧವನ್ನು ಧರಿಸಿದ 
ಪ್ರತ್ಯಕ್ಹ ನಾರಾಯಣನಿವ. ಜಗದುತ್ತಾದಕನೀತ. ತ್ರಿಭುವನ ಜೀವನನಿವ. ಕೇವಲ 
ಲೋಕಕಲ್ಯಾಣಕ್ಕಾಗಿ ಮಾನವರೂಪ ಧರಿಸಿ ಇವನು ಭೂಮಿಗೆ ಇಳಿದಿರುವನು. 
ಸೃಷ್ಟಿಯ ಉತ್ಪತ್ತಿ ಲಯಗಳೆಲ್ಲ ಈತನ ಸ್ವಾಧೀನ. ಪದ್ಧನಾಭನಿವ, ತಿಭುವನ ತಾರಕ, 
ಶರಣ್ಯನು. ಈತನೊಬ್ಬನೇ ಖಳರನ್ನು ಸಂಹಾರ ಮಾಡುವವ. ಬ್ರಹ್ಮಾಂಡಕ್ಕೆಲ್ಲ 
ಇವನದೇ ಆಶ್ರಯ. ""ಶ್ರೀವತ್ಸಲಾಂಛನವನ್ನು'' ಎದೆಯ ಮೇಲಿರಿಸಿಕೊಂಡು, ನಿತ್ಯ 
ಸಂತರ ರಕ್ಷಣೆ ಈತ ಮಾಡುತ್ತಿರುತ್ತಾನೆ. ಸದೈವ ಸತ್ಯದ ಪಕ್ಷವನ್ನು ವಹಿಸಿವುದೊಂದೇ 
ಈತನಿಗೆ ಗೊತ್ತು. ಈತ ಶ್ರೀವಿಷ್ಣು, ಸೀತಾದೇವಿ ಕಮಲ. ಸ್ವತಃ ಎಲ್ಲವನ್ನು 
ಅರಿತಿರುವವನಾದರೂ, ಜಗತ್ತಿನ ಕಲ್ಯಾಣಕ್ಕಾಗಿ ಯುದ್ಧ ಮಾಡಿ, ಅತುಲ 
ತ್ರೀರಾಮಲೀಲೆ ಈತ ತೋರಿಸಿದ'' ಎಂದು ಗಂಧರ್ವರು, ಅಪ್ಪರೆಯರು, 
ಶ್ರೀರಾಮನನ್ನು ಹಾಡಿ ಹರಿಸಿದರುಎಂದು, ಗೀತರಾಮಾಯಣದ ೪೯ನೆಯ 
ಅಧ್ಯಾಯದೊಂದಿಗೆ ಶ್ರೀ ರಾಮಾಯಣ ನಿತ್ಯ ಚಿಂತನ ಸಪ್ತಾಹದ ೬ ದಿನ ಮುಗಿದುದು. 


"ಶ್ರೀರಾಮ ಚಂದ್ರಾರ್ಪಣಮಸು'' 
ಅಮು 
ರಾಮರಕ್ಷಾಭಾಗ 


ರಾಮಂ ಲಕ್ಮಣ ಪೂರ್ವಜಂ ರಘುವರಂ ಸೀತಾಪತಿಂ ಸುಂದರಂ 
ಕಾಕುತ್ಸೃಂ ಕರುಣಾರ್ಣವಂ ಗುಣನಿಧಿಂ ವಿಪ್ರಪ್ರಿಯಂ ಧಾರ್ಮಿಕಂ।೨೫ 


ರಾಜೇಂದ್ರಂ ಸತ್ಯಸಂಧಂ ದಶರಥತನಯಂ ಶ್ಯಾಮಲಂ ಶಾಂತಮೂರ್ತಿಂ। 
ವಂದೇ ಲೋಕಾಭಿರಾಮಂ ರಘುಕುಲ ತಿಲಕಂ ರಾಘವಂ ರಾವಣಾರಿಂ॥೨೬ 


ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ! 
ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ 1೨೭! 


ಶ್ರೀರಾಮ ರಾಮ ರಘುನಂದನ ರಾಮ ರಾಮ। 
ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ। 
ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ। 


ಶ್ರೀರಾಮ ರಾಮ ಶರಣಂ ಭವ ರಾಮ ರಾಮ।೨೮॥ 


© 0) 2 
32೨ DW 
wy wy ೫ 
2 BB 
4) ) 
೫ 
HAN 
ವ ಎ ೨ 
5 586 


೪ © ೪ 
ವಿಸ 


ಲು 


ಸಿ a 
ಆ ೮ ಧೆ 
೫ ೫ ಓ ೮೪ 
5 5B ಛ್ಸ 

ಛಃ > 
112 
a) | ಸ ‘Ye 
t p ೪ 6 
HHH 


pe 6 ವ 1 ಕ 
4 


೨ ೪ 
ಜ್ರ 5 12 


3 ೧ 4 ಗ 
ತಟ 1 
[2 (3 (|, No 


3 1] 
ಗ (215 | 


ಶಿ ಧ್ರ 
ಗ R 
4 ೨ 
AG ಲ. 
72೪ Te ಸಾ 
ಸ್ಸ BR 
Ye v 
3 BB 
91೫. ಕ್ಷೆ 
ನ ಫೆ? 
1 84 
1° ೫ 
3 ನ £ H 
ನಿ RB 
#5 ಸ್ಸ 
ಖ (2 2 
pin ಬ 
ಹೆ ಲಾ H 
ಹ (೨ ಹ 2 
ke ೬ 
Bp 8೫ 


“ಜಯ ಜಯ ರಘುವೀರ ಸಮರ್ಥ'' 





1 ೨ ನಿ ು ಡಾ ತ ಇ) ಟೈ ಸ ೧ MP 

15 ಓಲ (5 2 63) ಟೆ ಗೆ (ತ್ರ B 3೨2 
W ಬ; ( ೦. ಭತ (3 181 ಸ 1 5 pt ಲ, 

| ೧K AE 

CEES 

Py ಲ್ಲ ಲಿ 3 ಲ ಗೆ 1೦ 6) 4 BD ಗತೆ 

©} ಇ.) [CAR 13 13 ಕ್‌ eS MC ot Xe, ಸಷ 4 

B Oo ಗ್ದ 1) ಸ 5 17 ಡಿ” ಹ 1 ಸಾ ಎ 2 1 

ಗ ಸ ಹ ಗಾತ 11. ೬.2 

3 ಗೆ ಸ ಧ್ರ ಸಜ ಸಣು ಜತಿ IK & £ 

1 ಗ 3 ಸ “BED ( 11.73 ಇ ಲ್ಲಿ 

1. ಅಗ್ರ 0 812೫ 21 ಗ್ರ 3 

೦ ಆ ೫ ಇತಿ ಗ್ರಿ ೫ ೧ (॥ೌೈೌ ಕೈ 

12 B ಇ 0೧. ಇ 12 48 

y ASSN 

ಗ ಕ್ಸ್ಣ ೪ 2% Bn 9% 4 

a: © 2 SHR BR eB ek 

| 1: ೫ ದೆ 4 EN rv A ಇಂತಿ ned 1 12 

v2 ಸ BB G Ww kp , ೫ 

ky D ip Tae EA 

ಳಃ ಗ MATES ASS 

ny” i. ಆಸ ಜತಿ 18 ಫಷ ಟ್ಟ ವ್ಯ 

| ೦ ಬ 1 ಸ ಟಗ ೫ ಟ್ಟಿ ಟ್ರಟ್ಛ ಇಟ್ಟ 

ಸ # <4 8 ಐ ಸಿ ೌ ಚ ಚಡ ಎ 

ಶೆ Bw ಭ್ರ HPA 423 3 

(೨ ಗ್ದ 23 © 1ಟತೆ 12 (4 3 4 1 ಐ ಗ್ದ 

ತ್ತ ಘಿ ಆ ೧ .ಭ 0 ಬಜಿ.ಟೆ ಟಿ ಓಳು! 
| ದ್ರಿ (ಚಚ ೫2% 0 ೪ ಕ್ಸಿ 

ಕ ಣೆ “BRR 61 13೫3 

ಸ್ರ ಕ BHD ಸಿ CN 

Y ಗ್ಗ ಛೆ ಟಿ ಗಟ 12 ಜೆ ೦ ಜಿಗಿ ಈ 

ಲೂ 6 k ಪಿ 1 (5 ವಿ 43 {3 ಕ ಬ 

ಟ, ಬಲ್ಲ ಗಿ ಸಿ ಓಳ ಟಿ ೪1 

1) ಕ ಲ ಭ್ರ ಟ್ಟೆ ಆ ಕ 3 f (೨ 0 ನ 

ಲ °° |” B yy ಕ HB 13 1]- 6: + } 2 ಲ ಜು d 

| 1881 ಕಟಟ ಬ ಭಟ್ಬತ 

ಆ CRS (2 HB ABD ತೆ 

೭ 1 Pry 43 ಬ J: Yc | ಸ್ನ ಇ)! ಕ ಲ | 

ಇ 1 ೫01311 0% Bp 

ಹ ಟ್ರ ಭ್ರ ಇಂಭಗ್ಮ ಭಟ ಚಳ ಗಡಿ ಬಸ್ಸ 

1 hy AW ಬ್ರ ರಿ ಕ SE ke ತ 

ಸ NN ತ ಇ [ತತ ಸ್ಟ. 

ಆ ಆ ಟ್‌ ಸ ಚಚ ಜಿ ಟಿಟಿ *ನ್ಡಿ್‌ 

ಲ ಡು ಸ ಯತ್‌ ಗ್ರ ಛೃ 

ಣಿ ು ಜಿ ರಿಟಿ॥ ಚಿ ೪ ಡೆ ಐ 


ದಳು 
we 
Mi 


€ 


ನಾ 


ಯಿ ಟೂಟಿ 


[oY 


4) 
5 


[8 
ಯನಿರೀಕಣೆ ಮಾಡುತಿದುದ 


ಇನ್ನಿ 
ತ 


ತ 


ಳಿದ ಮೇರೆಗೆ 


ಮಿ 
94 


ಎ 
ಲು 


[ೆ 


ವ ನಿರ್ಮಾಣವಾಗಿ 


ಆಧಿ 


ಲಿ ನಿಂತು ಶ್ರೀರಾಮ 


ದಾಗಿ 
ತು 


4 


ಮಿ 


pS) 
ವನು ತಾನು ನಿಂತ ಸುವೇಲ ಪರ್ವತದಿಂದ ನೇರವಾಗಿ 


ಧರಿಸುವ 


ೇನೆಯಿಂದ 
ಅಂಧ 
ಕಾ 


ದ ಮೇಲೇರಿ ಲಂಕೆಯ ವಿಸಾರವಾದ ನೀರಿಕ 
ಲು ಆಗಲಿಲ್ಲ. ಆಗಲ 


ಲ್‌ 


ಸಾದದಮೇಲಂತಸಿನ 
1) 


'ವನದಪ್ರಾ 


ಮಿ ಇಲ್ಲ 
ತಭ 


ತೆ 


ನೆ 
ನಎಗ್ರೀವಕಂಡ. ಅವನಿಗೆ ಸಹಿ 


ಆಗೆ 
Qi 


ತ 


ಎತ 


\ 


- ಅ ಣಾ ತೆ ಕ್ಸ ಗೆ ಆ ಟ್ತ ತೆ ಕ್ರ 
ಜಾ %ಟ ಫೆ. ಟ್ರ ಜಿಜೆ ಚ ಶ್ರಿ hig GHEE 
೯ ಆಶ್ರಾ ೩2 ಯಿ ಡೆ) 5 6 4 {> 3% ಣಾ ಇ K€: ೯] ಡ್ಯ ೫3 es 
f ಟ್ಛ 9338 ಜಾ ಬ ಸೆ p 9530 YE D B 
«೭ 31 7) 4 ೪2. ಎ. 9 3 4D. ಫೆ KR ಗ್ರ 
% 13 ವೆ 9 ಳು 3 a {: EE” Hf ಇ ಅ 13 ಡಿ 
© 2° [ಇಲಿ ೫ ಟಿ ಠೌ pel SS SH 
ಇ ಮ: Oo «ew 12 2 ಬಜ ಜ್‌ 13 ಹ ಗೆ ಆ) ( 5 ಜನ. SR 
ಷಿ ಬ ಚಿಕ್ಕಿ ಓಟ 0 EN (6 0 EB ಜಿ 
4) ಇಜಇಗ್ಗೆ ರೆಕ್ಲಿ ಗ್ರ (| ಚ ಗೆ 6 ಲ ಟ್ಟಿ 0 ಟೈ] ಕ 
3” SOBA ಜು ಟಕೆ ವ್ವ ೪% ಬೆ ಗೆ 

ಇ x «2 12 ೦ 
ಇ AGISY Dens DHHS 
ಗ SABER OCDE es 

§ ಡಿ ಕ f ಕ 
4 eSBs (ಟಕ SHEILA 
1 SSRIS af 
4) “3 T: ಟ್ರ Hs (3 ಈ hod 4 ಲ ಇ... ಕಾ 228 3 6) R 
$> 1. Ks {5 ಕ್‌? ನಿ Po y ೪ಬ Bh ಅಕ್ಕ) 12 ೫ ೧ 

EE ೨ 5A OP A 13 2 ೨ Ww ಇ ಬ್ರಾ 
"3 ANREP ENR. | ು 2 ಗ್ರೆ ೧% 3K 
A MDG ಜಟ ಜಟ (೬ 
o 2 ಸ ಇ ಕ್ಕೆ ೧ 1 ಸ್ಟೆ 18 ಟೆ » Be pD 
ವಿ ನ 6. ) 17 | ೪೨ 4 ಇ ಗೆ ಇದ್ದು ಛೂ 9) | B / ಡಿ 
§ DOA ಖು (6 ಆ WG 0 ಸ್ರ 
¥ ಛ ಶಟಟ ಟ್ಛ Bg Smdeg nds 
ಣಿ He DNS 2 Lap Loans 
at ಬತ ಸಿದ 12 1 ಲ «6B BS 
ಬ 13” ಟಂ ಎ" D § 1 B ಗ ಟಿ ಎ8 ವ H ತ್ರ Te 1 
ww Papp 1 5 1 ಟಿ ಸ 1 G 
e 4 ಬಬ ಭಿ ೪) ೫ | ಆ oe 
4 ಗನಿ ಗ್ಗೆ ಬ್ರ ಓಡ DNA wuts 
೧- ೧] ೧ ಲಿ (೨ ok ts ಬಸ ಎ ಚ ಇ ಗೈ) 
| ee 3 ಹ ದಿ ೫3 
ವ ಎ] H NB 3 Ne 4 ೪% 10 
4 CE 3 ಜಿ ಬಿಟ ಐಡಿ ಇ ¢- @ 
ತೆ ಗಿ ಲ ಇಟ ಗ್ರೆ ಛೆ ಐ ಕು TN: 
ದ್ರಾ 4 ಕ ರ ರ ಟಟ” ದಷ್ಟ y ತ ಟ್ಛ "ತ "le 
ಟಿ ಕ ದ NE ED a ಟಿ lo 2 ಬ 2 nf 33 12 
೪ ಟ್ಟ 3 65 1 ” » ಟಿ Ye 13 2 ) 
ತೆ 12 B 3 ಥಿ K: 2 ey pS (5 TP ೫ 0 Pa 
HB 1)! yz” 2 ಸ 12 3 pe [3 5B wy 13 © ಡೆ 73) ೨% 1೨ (್ರ | 
Q ಛಿ ಉಗಿ ಸ ಇದ Bn 7 ಜೆ 2 ಟಗ ಈ ug 
.3 4 03 KO eB Wr > ಂ 3 8 

ಹ 1) 73) ha ಚ 1 | Te, pl | ಡೆ ೬ 13 1 (ಸ 
ಐ ಣಿ ೧ 3 (WW | ಸ Ve. 1] # Ye ಇ C ಕ ಲ “HW | 1 ಛೈ 
ಕೆ 14 0 03.1.0 1 ೫ ಟಟ ಟಿ SHEL ON 
ಇ) 2 ಪಿ 5 ೨ % 2) «0 (ಭೈ 0 
We SS NS 
ಡೆ ಭ್‌ 1 If 13 ತ ಗು p) (2 ಗು ¥ (© 12 lL. EN 6 3° Wp 
೪ 6 ಡಿ ೪... 32 ಗ ಸ 10 NC Cc ಯ್‌ 


ಕ > | ಆ” ಸ ಕ 
ಇರೆ ೧ ೧ ಟಚ $ೃ ಛೆ 1% (4 ೫ ಚಿ ೭. HBR 


ಟ್‌ 


ಮಾಡಿದ 


ನಮ ಕಾರ್ಯಭಾಗವೆಲ್ಲ 


ೀಚೆತವಾಗಿ 


ತ್‌ 


ದ. 
ಎದಿ 


& 


ಗಿ 


ಹೆ 


ವಾಗಿದೆ. ""ದೇವತೆಗಳೇ ನೋಡಿರಿ 


ಶ್ರೀರಾಮಲೀಲೆಯನ್ನು. ಜಗತ್ತಿನ ಕಲ್ಯಾಣಕ್ಕಾಗಿ ಯುದ್ಧ ಮಾಡಿ ತನ್ನ ಅತುಲ ರಾಮಲೀಲೆ ತೋರಿಸಿದ'' 
ಜೆ 


6 
4 


ನೆಯ ಕಥೆ ಮುಗಿದಿ 
ಕದ ಮಹಾಪೂರ 


ಸ್ನ 
ಗ ಇ 


ಈ. 


ಕ್ರ 


ಧರ್ಮಪರಾಯಣವಾದ ರಾಮನೆಂದ. 


ಲ್ನ 


ಸಾಗಿ ಸಾಂಗವಾಗಲಿ. ರಾವಣ ಯಾವರೀತಿಯಾಗಿ ನಿಮವನೋ ಆದರಂತೆ 


Add 


ಜ್ರ 
ಶೋ 


[ng] 


ದೈಹಿಕ ಕರ್ಮಗಳನು 


ಎಂಬಲಿಗೆನಿ 


ಇ 
ಾತ್ರ. 
ರದಲಿ 


ರ್ಯಂತಮ 


ಲು ಶ್ರೀರಾಮನು ವಿಭೀಷಣನಿ 


ವೈರ ಇರುವುದು ಮರಣ 


ಮುಗಿದಂತಾಯಿತು. ಆದುದರಿಂದ ರಾವಣನ ಉತರ ಕಿ.ಯಾದಿಗಳನು ಯ 
ಛಿ 
ಪು 


ಈ 


ತೂ 
ವಸ್ತೆಗೆ ತೆರಳಿದ. 


ಆರ್‌ 


ಇ್‌ 
ಗಿ 


() 


ಣನ ಮತ್ತುವಿನಿಂದ ಅವನ ಅಂತ 


ಅಡಾ 


ಗೆಲ್ಲ ಬಹಳ 


ಸ್ಸ 
pe 
ew 


ಎಂದು 
ಣ ಮುಂದಿನ ವ 


ೀರಾಮನನು ಹಾಡಿ ಹರಿಸಿದರು 
Pend 
[ON 


ರುಫ್ರಿ 
ಯಾಗಿ ನಿರ್ವಹಿಸ 


ಲ 


C 


ಇನ್ನು ಪ್ರಸುತ ಇಂದಿನ ಕಥೆ. 
C 


ರುಂತೆ ವಿಭೀ 


ಇ 


ಲ 


ಧಿ 


4 


[a 


೦ದು ಗಂಧರ್ವರು, ಅಪರೆಯ 
Ww 


EN 


ಯಥಾ ವಿಧಿಂ 


ಯಥಾ 


(ಈ 


ಇಟ್‌ ಜ್ರ ಆ ಓಲ ಯಲ ಟು CO TG, ಎ ಲರ NS ಬದ ಇಂ ಮಡಯ wd 
ಶಿ 


ಹರಿಯಿತು. ಎಲ್ಲೆಲ್ಲಿಯೂ ರೋದನ ಕೇಳಿಬರುತ್ತಿತ್ತು ರಾವಣನ ವಧೆಯ ನಂತರ 
ಶ್ರೀರಾಮನು ರಣ ಕರ್ಕಶ ಭಯಂಕರ ಸ್ವರೂಪವನ್ನು ತ್ಯಜಿಸಿ ಮೊದಲಿನಂತೆ ಪುನಃ ಸೌಮ್ಯ 
ಸ್ವರೂಪದಿಂದ ಶೋಭಿಸಹತ್ತಿದೆ. 

ಅನಂತರ ಶ್ರೀರಾಮನು ಹನುಮಾನನಿಗೆ ಸಂಬೋಧಿಸಿ ""ವಾನರಾಧಿಪತಿಯೇ 
ನಮ್ಮಗಳ ವಿಜಯ ವಾರ್ತೆಯನ್ನು ಮತ್ತು ನಾವುಕುಶಲರಾಗಿದ್ದುದನ್ನು ಜಾನಕಿಗೆ ಹೋಗಿ 
ನಿವೇದಿಸು''ಎಂದ. ತದನುಸಾರ ಹನುಮಾನ ಸೀತಾದೇವಿಯನ್ನು ಕಂಡು ಈ 
ಸಂತೋಷದ ಸುದ್ದಿಯನ್ನು ಅವಳಿಗೆ ಅರುಹಿದ. ಆನಂದಾತಿಶಯದಿಂದ ಸೀತಾದೇವಿಯ 
ಮುಖದಿಂದ ಮಾತುಗಳೇ ಹೊರಡದಂತಾದವು. ಆದರೂ ""ಭಕ್ತವತ್ಸಲ ಆ ಪತಿಯ 
ದರ್ಶನವಾಗಬೇಕು'' ಇಷ್ಟೇ ನನ್ನ ಇಚ್ಚೆ ಎಂದು ಮಾತ್ರ ನುಡಿದಳು. 

ಹನುಮಾನ ಮರಳಿ ಶ್ರೀರಾಮನೆಡೆಗೆ ಬಂದು ಸೀತಾದೇವಿಯ ಸ್ಥಿತಿಯನ್ನು , 
ಆತನ ದರ್ಶನಕ್ಕಾಗಿ ಅವಳಲ್ಲಿದ್ದ ಉತ್ಕಂಶಠತೆಯನ್ನು ನಿವೇದಿಸಿದಾಗ ಅವನ ಕಣ್ಣುಗಳು 
ನೀರೂರಿದವು. ಆಗ ಶ್ರೀರಾಮ ""ವಿಭೀಷಣಾ'' ಸೀತೆಯನ್ನು ನನ್ನ ಕಡೆಗೆ ತ್ವರಿತವಾಗಿ 
ಕರೆದುಕೊಂಡು ಬಾ'' ಎಂದು ಆಜ್ಞಾಪಿಸಿದನು. ಸೀತಾದೇವಿ ಪೀರುಮನೆದರು ಬಂದು 
ನಿಂತಳು. ಬಹಳ ಕಾಲದ ನಂತರ ಪತಿ ಪತ್ನಿಯರಿಗೆ ಪರಸ್ಪರ ಮುಖ ದರ್ಶನವಾಯಿತು. 
ಉಭಯತರರಿಗೂ ತುಂಬಾ ಸಂತೋಷವಾಗಿ ಉಭಯತರ ಕಣ್ಣುಗಳು ಹನಿಗೂಡಿದವು. 


ಅಧ್ಯಾಯ - ೫೦ 
“ಅನೇಕ ಯತ್ನಗಳು ಮಾಡಿ ಪುನಃ ನಿನ್ನನ್ನು ಒಮ್ಮೆ ಕಂಡೆ'' 
(ಶ್ರೀರಾಮ) 

ಆಗ ರಾಜಾಧಿರಾಜ ಶ್ರೀರಾಮಚಂದ್ರ ಸೀತಾದೇವಿಯನ್ನು ಉದ್ದೆ ಶಿಸಿ"" ಸೀತೆ 
ಲೀನತೇ. ಚಾರುತೇ ನಿನ್ನನ್ನು ಪುನಃ ಕಾಣಲು ಅದಷ್ಟುಪ್ರ ಯತ್ನ ಮಾಡಬೇಕಾಯಿತು, ಗೊತ್ತೆ 
ನಿನಗೆ?) '' 

ಭಯಾನಕವಾದ ಯುದ್ಧವು ಒಮ್ಮೆ ಮುಗಿಯಿತು. ಇನ್ನೇನು ಭಯ ನಿನಗೆ 
ಸೀತೆ? ಅಪರಾಧಿಯನ್ನು ಪೂರ್ಣವಾಗಿ ದಂಡಿಸಿದೆ. ನನ್ನ ಕ್ರೋಧವಳಿಯಿತು. ನೃಪತಿಗೆ 
ಉಚಿತವಾದುದನ್ನು ನಾನು ಮಾಡಿದೆ. ರಣದಲ್ಲಿ ರಿಪು ರಾವಣನ ಪ್ರಾ ಣವನ್ನೆ ¢ 
ತೆಗೆದುಕೊಂಡೆ. ಅವಮಾನದ ಕಾಲ ಮುಗಿಯಿತು. ಮಾನ ಸನ್ಮಾನಕ್ಕೆ ಏರಿತು. ನಿನ್ನ 
ಭಾಗ್ಯದಿಂದ ವಾನರರು ಜಯಿಸಿದರು. ನಾವು ನುಡಿದ ಶಬ್ದ ಗಳೆಲ್ಲ ಗದ 


ಅಧ್ಯಾಯ ೫೦ ೧೦೫ 
ನಮ್ಮಗಳ ಕೀರ್ತಿ ನಿಷ್ಕಲಂಕವಾಯಿತು. ಪ್ರಿಯೇ, ನನ್ನ ಶೌರ್ಯದಿಂದ ದೈವವನ್ನೇ ಬಾಗಿಸಿ 
ನಿನ್ನ ಮೂರ್ತಿಯನ್ನು ಪುನಃ ನಾನು ಕಂಡೆ. ಇನ್ನೇನು? ನಿನಗಾಗಿ ಬಹುಶ್ರಮವಹಿಸಿ ಸೇತುವೆ 
ಕಟ್ಟಿ, ಕಡಲ ದಾಟ ಬಂದ ವಾನರರೆಲ್ಲ ಇಂದು ಕೃತಾರ್ಥರಾದರು. ಸುಗ್ರೀವನಿಗೆ 
ವಿಜಯಶ್ರೀ ಒಲಿದಳು. ಸುರ ಲಲನೆಯರು ಮಂಗಲ ಗೀತೆ ಹಾಡುತ್ತಿದ್ದಾರೆ, ಕೇಳು. 

ಸೀತೇ ನಿನ್ನಿಂದ ಈ ಯುದ್ಧ ನಡೆದುದೇನೊ ನಿಜ. ಇದಕ್ಕೆ ನೀನು ಕಾರಣ 
ಮಾತ್ರ ಆದರೆ ನನಗೆ ಹತ್ತಿದ ಕಲಂಕವನ್ನು ತೊಳೆದುಕೊಳ್ಳಲು ಈ ಯುದ್ಧವನ್ನು 
ಹೂಡಬೇಕಾಯಿತೇ ವಿನಃ, ನಿನಗಾಗಿ, ನಿನ್ನನ್ನು ಪಡೆಯವುದಕ್ಕಾಗಿ, ಪ್ರೊ ಯುದ್ಧ 
ನಡೆಯಲಿಲ್ಲ ಎಂಬುದನ್ನು ಸರಿಯಾಗಿ ತಿಳಿದುಕೋ. ಕಳೆದುಕೊಂಡ ಲೌಕಿಕ ಕೀರ್ತಿ 
ರಘುವಂಶಕ್ಕೆ ಪುನಃ ಲಭಿಸಿದಂತಾಯಿತು. ಆದರೆ ನೋವಿನ ಮಾತೆಂದರೆ, ನೇತ್ರಗಳಿಗೆ 
ರೋಗದ ಬಾಧೆ ಇರುವಾಗ ದೀಪೋತ್ಸವದ ಸೌಖ್ಯವನ್ನು ಅನುಭವಿಸಲು ಸಾಧ್ಯವಾದೀತೇ? 
ನಿನ್ನ ಮೇಲೆ ವಿಶ್ವಾಸ ಹೇಗಿಡಲಿ ? ಹೇಳು ಸೀತೇ? ಯಾಕೆಂದರೆ ಕಾಮಾಂದಧನಾದ ರಾವಣ 
ಕಪಟಿ, ಅವನಿಗೆ ನಿಕಟವರ್ತಿಯಾಗಿ ಕೆಲಕಾಲವಾದರೂ ನೀನು ಉಳಿದಿ. ಅಂದ ಮೇಲೆ 
'ನಿನ್ನ ಶೀಲ, ಪಾವಿತ್ರ್ಯವೇ?' ಸೀತೇ, ಈ ವಿಷಯ ಕುರಿತು ಇದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ 
ನಾನೇನೂ ಹೇಳಲಾರೆ ತಿಳಿಯಿತೇ? 

ದುಷ್ಟರ ಶಾಸನ, ಶಿಷ್ಟರ ಪಾಲನ ಇದು ನನ್ನ ನಿಜವಾದ ಧರ್ಮ. ಆ 
ಕಾರ್ಯವನ್ನು ನಾನೀಗ ಮಾಡಿ ಮುಗಿಸಿರುವೆನು. ನೀನು ಮುಕ್ತಳಿನ್ನು. ನಿನಗಾಗಿ ಹತ್ತು 
ದಿಕ್ಕುಗಳೂ ತೆರೆದಿವೆ. ನಿನ್ನ ಇಷ್ಟ ಬಂದ ಕಡೆಗೆ ನೀನು ಹೋಗಬಹುದು. ನನ್ನ 
ಅನುಜ್ಞೆಗಾಗಿ ನೀನು ಕಾಯಬೇಕಿಲ್ಲ. ನಮ್ಮೀರ್ವರ ಸಂಬಂಧ ಇಂದಿಗೆ ಮುಗಿಯಿತು 
ಸಖೀ ಎಂದ ಶ್ರೀರಾಮ. 

ಶ್ರೀರಾಮನ ಮಾತುಗಳಿಂದ ಜಾನಕಿಯ ಅವಸ್ಥೆ ಏನಾಗಿರಬೇಡ? ದೈವವೇ 
ನನ್ನನ್ನು ರಕ್ಷಿಸಿತು ದೊಡ್ಡ ಕುತ್ತಿನಿಂದ ಪಾರಾದೆ ನಾನು. ವನದಲ್ಲಿ ಇನ್ನು ಇರುವಷ್ಟು 
ದಿನಗಳನ್ನಾದರೂ ನೆಮ್ಮದಿಯಿಂದ ರಾಘವನೊಡನೆ ಕಳೆಯೋಣ, ಎಂಬ ಸವಿಗನಸು 
ಅವಳು ಕಾಣುತ್ತಿದ್ದಾಗ, ಆಕೆಗೆ ಶ್ರೀರಾಮನ ನುಡಿಗಳಿಂದ ಕಿವಿಗಳಲ್ಲಿ 

ಕಾದ ಸೀಸ ಸುರುವಿದಂತಾಯಿತು.ಕಣ್ಣುಗಳಿಂದ ಕಂಬನಿಯ ಕೋಡಿ 

ಹರಿಯಲಾರಂಭಿಸಿತು. ಅವಳು ಶ್ರೀರಾಮನ ಚರಣ ಶಪಥ ತೆಗೆದುಕೊಂಡು “ನಾಥಾ 
ನಾನು ಪೂರ್ಣ ಶುದ್ಧಳು. ಸಂಶಯಕ್ಕೆ ಅದೆಷ್ಟೂ ಆಸ್ಪದ ಕೊಡಬೇಡಿರಿ'' ಎಂದು ಅನೇಕ 
ಬಗೆಯಿಂದ ಅವಳು ಹೇಳಿ ನೋಡಿದರೂ ಕರ್ತವ್ಯ ಕಠೋರ ಶ್ರೀರಾಮ ಕಣ್ಣೆತ್ತಿ ಅವಳನ್ನು 


ನೋಡದೇ ಮೌನದಿಂದ ಸ್ವಸ್ಥವಾಗಿ ಕುಳಿತುಬಿಟ್ಟ. 
ಸೀತಾದೇವಿಗೆ ಅನ್ನ ಮಾರ್ಗ ಇರಲಿಲ್ಲ. ದೇಹತ್ವಾಗ ಇದೊಂದೆ ದಾರಿ ಎಂದು 
ತೆ ಸಿದ್ಧಗೊಳಿಸಿರಿ, ಅ ಅಗ್ನಿಗೆ ಆಹುತಿಯಾಗಿ ಮುಕಳಾಗಿ ಹೋ] 


ಯಾರಿಗಾಗಿ ಜೀವಿಸ ಸಲಿನ್ನು? AeA ಗದ್ಗದಿತಳಾಗಿ ನುಡಿದಳು. 


೮೨ 
98 
pl 
29 
@ 
ಜತ 
ಸೆ 
ತ್‌ 


ವಿಭೀಷಣ ಲಕ್ಷಣ ದಿ ಸರ್ವರಿಗೂ ಪ್ರ ಹೃದಯದ್ರಾವಕ ಘಟನೆಯಿಂದ 
ಪರಮಾವಧಿ ದುಖಃವಾಗಿತ್ತು ಆದರೆ ಶ್ರೀರಾಮನ ಮನಜಒಲಿಸಲು ಯಾರೂ 
ಆಟ್‌ ಶ್ಯ 

ಎಲ್ಲರೂ ನೋಡುತ್ತಿದ್ದಂತೆಯೇ ಚಿತೆ ಸಿದ್ದವಾಗಿ ತನ್ನ ಭೀಕರ ನಾಲಗೆಗಳನ್ನು 
ಚಾಚುತ ನಿಂತಿತು. ಇದೇನ್‌. ದುರ್ಫಟನೆ ನಡೆಯಿತೆಂದು ಎಲ್ಲರೂ 


ಚಿಂತಾಕ್ರಾಂತರಾದರು. ಆಗ ಸೀತಾದೇವಿ ಮುಂದೆ ಬಂದು ಶ್ರೀರಾಮನಿಗೆ ಪ್ರದಕ್ಷಿಣೆ ಹಾಕಿ 
“ಜಯ ರಘುವೀರಾ'' ಎಂದು ಚಿತೆಯಲ್ಲಿ ಹಾರಿದಳು. ಅಗ್ನಿಯ ಜ್ವಾಲೆ ಅಗ್ನಿಯನ್ನು 
ಪ್ರವೇಶಿಸುವಂತೆ ಸೀತಾದೇವಿ ಅಗ್ನಿ ಪ್ರವೇಶ ಮಾಡಿದಳು. ""ಹಾಯ್‌ ಹಾಯ್‌'' ಎಂಬ 
ದಾರುಣ ದುಃಖದಿಂದ ಶಬ್ದ ಸಮಸ್ತ ಶ್ರೀರಾಮಸೇನೆಯಿಂದ ಹೊರಹೊಮ್ಮಿತು. 
ಆದರೆ ಮರುಕ್ಷಣದಲ್ಲಿಯೇ ಆ ಚಿತೆಯನ್ನು ಮೇಲಕ್ಕೆ ತೂರಿ, ಮೂರ್ತಿಮಾನ್‌ 
ಅಗ್ನಿದೇವ ಸೀತಾದೇವಿಯನ್ನು ಹಿಡಿದೆತ್ತಿಕೊಂಡು, ಸಾಕ್ಷತ್‌ ಪ್ರಕಟಿನಾಜುದಿನ್ಲಿ ಕಂಡು 
ಎಲ್ಲ ರಿಗೂ ವ ರ್ಯವಾಯಿತು. | 

ಈ ರೀತಿ ಪ ಪ್ರತ್ಯಕ್ಷನಾದ ಪಾವಕನು ರಾಮಾ, ಈ ಸೀತಾದೇವಿ 
ನಿಕ್ಚಳಂಕಳಿರುವಳು ಶಂಕಿಸಬೇಡ, ಈ ನಿಷ್ಟುಪ ಪತಿವ್ರತೆಯನ್ನು ಮರಳಿ ಸ್ವೀಕರಿಸು. ಇದು 
ನನ್ನ ಆಜ್ಞೆ ನಿನಗೆ'' ಎಂದು ನುಡಿದು ಸೀತಾದೇವಿಯನ್ನು ಸ್ವಾಧೀನ ಮಾಡಿ ನಿಂತ. ಆಗ 
ಆನಂದಾಶ್ರುಗಳಿಂದ ಶ್ರೀರಾಮನ ನೇತ್ರಗಳು ತುಂಬಿ ಬಂದವು. ಕಂಠ ಬಿಗಿದು ಬಂತು. 
ಸುರಶ್ರೇಷ್ಠ ಆ ಆಗ್ನಿದೇವನಿಗೆ ಶ್ರೀರಾಮ ನ ನಮಸ್ಕರಿಸಿ ಗದ್ದದ ಸ್ವರದಿಂದ ಹೇಳತೊಡಗಿದ. 


€( 


ಅಧ್ಯಾಯ - ೫೧ 
""ಲೋಕಸಾಕ್ಟಿಯಾಗಿ ಶುದ್ಧಳಾದಳಿಂದು ಸಖಿ ಜಾನಕಿ'' (ಶ್ರೀರಾಮ) 


""ಅಗ್ನಿದೇವ, ಲೋಕಸಾಕ್ಟಿಯಾಗಿ ಸತಿ ಜಾನಕಿಯ ಶುದ್ದಿಯಾಯಿತೆಂದು ಇನ್ನು ಅವಳು 
ಟು ಲ 
ನಿರಂತರ ನನ್ನ ಸ್ವಾಮಿನಿಯಾದಳು. 


"" ಅಗ್ನಿ ದೇವಾ, ಇವಳ ಶೀಲವನ್ನು ನಾನೇನು ಅರಿಯೆನೇ? ಆದರೆ 
ಲೋಕಪಾಲ ಕನಾದವನು ಲೋಕಾಪವಾದಕ್ಕೆ ಆಸ್ಪದ ಕೊಡಬಾರದು. ಅಗ್ನಿಸಾಕ್ಸಿಯಾಗಿ 
ಸೀತೆ ಶುದ ಳಿರುವಳು ಎಂ ಬುದಕ್ಕೆ ಇಂದು ಲೋಕಮಾುನ್ಮತೆ ದೊರಕಿತು. 
ಲೋಕನಾಯಕನಾದ ನನಗೆ ಲೋಕಮಾನ್ಯತೆಯೇ ಶಕ್ತಿ ಅಲ್ಲವೇ? ಒಂದು ವೇಳೆ ಅವಳ 
ಪರಿಶುದ್ಧತೆಯನ್ನು ಲೋಕ ಸಾಕ್ಷಿಯಾಗಿ ಪರೀಕ್ಷಿಸದೇ ಜಾನಕಿಯನ್ನು ವಾನು ಹಾಗೇ 
ಅಯಯೋಧೆಗೆ ಕರೆಹೊಯನಾದರೆ : ನಾನೊಬ್ಬ ""ಎಷಯಲುಬ್ದನೆಂಬ'' ಲೋಕ ನಿಂದೆಗೆ 
ಕ್ಟ ಪ್ರೀತಿಯಿಂದ ಅಂತರಿಸಲ್ಪಡುತ್ತಿದ್ದೆ'' 

ಪ್ರಜೆಗಳನ್ನು ರಾಜಿಸುವವನೇ ರಾಜ, ನನ್ನ ರಾಜ ಧರ್ಮ ನನಗೆ ಇದನ್ನೇ 
ಹೇಳುತ್ತದೆ. ಪ್ರಜೆಗಳು ನನಗೆ ಈಶ್ವರನ ಕೋ ಟಿ ರೂಪಗಳು. ಅವರ ಸುಖಕ್ಕಾಗಿ 
ಪ್ರಸಂಗಬಿದ್ದರೆ ಪ್ರಾಣವನ್ನಾದರೂ ಕೊಡಬೇಕು ಎಂ ಶ್ರದ್ದೆ ನಿತ್ಯ ನನ್ನ ಲ್ಲಿದೆ. 

ಅಗ್ನಿ ಪವೇಶ ಮಾಡುವ ೦ಬೆ ಬನ ಸೀತೆ 'ಅಳಕೊಡಗಿದಾಗ 

ತು. ದೈರ್ಯ ಆವರಿಸಿದಂತಾಗಿತ್ತು ಆದರೆ ದೇವಾ 
ನನ್ನೆದುರು ಸಮಸ್ತ ಸೈನ್ವ ನಿಂತಾಗ ನಾನು ಕಂಬನಿ ಮಿಡಿಯುವುದು ಯೋಗ್ಯವಲ್ಲವೆಂದು 
ಆಗಿನ ಅಶ್ರುಗಳ ನದಿಯನ್ನು ನನ್ನ ರೆಪ್ಪಗಳಲ್ಲಿ ಗಟ ಯಾಗಿ ಏಡಿದಿಟ್ಟುಕೊಂಡೆ ನಾನು. 
ಅಗ್ನಿದೇವಾ, ಜಾನಕಿಯ ಹೃದಯದಲ್ಲಿ ರಾಮನೊಬ್ಬನೇ ಇರುವಂತೆ ರಾಘವನ 
ಮನದಲ್ಲಿ ಜಾನಕಿಯೊಬ್ಬಳೇ. ಅನ್ಯನಾರಿಯರಿಗೆ ಅಲ್ಲಿ ಪ್ರವೇಶವಿಲ್ಲ ಎಂದು ನಿನ್ನ 
ಪಾದ ಸಾಕಿ ಕ್ಲಿಯಾಗಿ ಹೇಳುವೆ. ರಾವಣ ವಿಷಯ ಲೋಭಿ ಇದ್ದಾನೇನೋ ನಿಜ. ಆದರೆ 
ಸಮುದ್ರವು ೮ ಉಕ್ಕೇರಿದರೂ ಅದು ತನ್ನ ಸೀಮೆಯನ್ನು ಯಾವ ರೀತಿಯಾಗಿ 
ಕಜ ಅದೇ ರೀತಿಯಾಗಿ ರಾವಣನಿಗೆ ಸೀತೆಯ ನೆರಳು ಕೂಡ ಸ್ಪರ್ಶಿಸಲು 


ಗ್ಗೆ 


ಅಗ್ನಿದೇವಾ ನಿನ ಆಜ್ಞೆ ಸರ್ವಥಾ ಮಾನ್ಯ ನನಗೆ. ಈ ದಿವ್ಯ 
ಗೃಹಸ್ತಾಮಿನಿಯೊಂದಿಗೆ ಈ ರಾಮನಿಂದು ಷ್ಟಿ ಪ್ರಜೆಗಳಿಗೆ ಪುನಃ ಅವರ 
5 ಒಟು ವಂದನೆಗಳು ನಿನಗೆ'' ಎಂದು 
೯ದಿಸಿ ಅಗ್ನಿ ದೇವ ಪುನಃ ಅಗ್ನಿಯಲ್ಲಿ 


ಹೀಗೆ 'ಶ್ರೀರಾಮ ಜಾನಕಿಯನ್ನು ಮರಳಿ ಸ್ವೀಕರಿಸಿ ಜಾನಕೀ ಜೀವನ 
ರಾಮನಾದ. ಆಗ ಶ್ರೀರಾಮನ ಸೇನೆಯಲ್ಲಿ ಎಲ್ಲೆಲ್ಲಿಯೂ ಹರುಷವೇ ಹರುಷ. ಅನಂತರ 
ಭೀಷಣನನ್ನು ಕುರಿತು" ವಿಭೀಷಣಾ, ನನಗಾಗಿ ಹಂಗುದೊರೆದು ಹೋರಾಡಿದ 


¢) 
tl 
ಛಿ 
೯9 


ಈ ವಾನರ ವೀರರಿಗೆಲ್ಲಾ ರತ್ನಾಭರಣಗಳನ್ನು ಇತ್ತು ಅವರನ್ನು ಸಂತುಷ್ಠಗೊಳಿಸುಮ ಮತ್ತು 
ಇನ್ನು ಮುಂದೆ ನೀನೇ ಲಂಕಾಧಿಪತಿ. ಪ್ರಜೆಗಳನ್ನು ಸಂತೋಷದಲ್ಲಿರಿಸಿಕೊಂಡು ಸಾಮ್ರಾಜ 
ಸುಖ ಭೋಗಿಸುತ್ತಾ ಹೋಗು'' ಎಂದು ಆಜ್ಞಾಪಿಸಿದ. 
| ಇಂದಿಗೆ ಸರಿಯಾಗಿ ಶ್ರೀರಾಮನ ವನವಾಸದ ಹದಿನಾಲ್ಕು ವರುಷಗಳು 

ಮುಗಿದವು. ಆತ ಭರತನ ಭೆಟ್ಟಿಗಾಗಿ ಆತುರನಾಗಿದ್ದ . ವಿಭೀಷಣನ ಪುಷ್ಪಕದ 
ವಿಮಾನವನ್ನೇರಿ ತ್ರಿಲೋಕ ವಿಜಯಿ, ಶ್ರೀರಾಮನು ಸೀತಾ ಲಕ್ಷ್ಮಣರೊಂದಿಗೆ 
ಅಯೋಧ್ಯೆಗೆ ಹೊರಟ. ಪುಷ್ಪಕ ವಿಮಾನವು ಲಂಕೆಯಿಂದ ಅಂತರದಲ್ಲಿ ಹಾರಿತು. 
(ಶ್ರೀರಾಮಸೇನೆ "ಜಯ ಜಯ ರಘುವೀರ ಸಮರ್ಥ' ಎಂದು ಗರ್ಜನೆ ಮಾಡಿತು. 

ಪುಷ್ಪಕ ವಿಮಾನವು ಹಾರುತ್ತ ಹಾಗೇ ನಡೆದಾಗ ಬದಿಯಲ್ಲಿ ಕುಳಿತು 
ಸೀತಾದೇವಿಗೆ ಶ್ರೀರಾಮನು ಭೂಪ್ರ ದೇಶವನ್ನು ತೆ ತೋರಿಸುತ್ತಾ ನಡೆದನು ಹ ತುಸು 
ಎಶ್ರಾಂತಿಗೆಂದು ಭಾರದ್ವಾಜ ಯಷಿಗಳ ಆಶ್ರ ಮದಲ್ಲಿ ತಂಗಿ ಅವರು ಮುಂದೆ ಪ್ರಯಾಣ 
ಬೆಳೆಸಿದರು. 

ಇತ್ತ ಅಯೋಧ್ಯ ನಗರದ ಹೊರಗೆ ತಾಪಸ ವೃತ್ತಿಯಿಂದ ಇದ್ದುಕೊಂಡು 
ಅಯೋಧ್ಯೆಯ ಸಾಮ್ರ ಜೃವನ್ನು ನಡೆಸುತ್ತಿದ್ದ ಭರತನಿಗೆ ತಾವು "ಬರಲಿರುವ ವೃತಾ. ೦ತವನ್ನು 
ಪ್ರೀರಾಮನು ಹನುಮಂತನ ಮುಖಾಂತರ ಮೊದಲೇ ತಿಳಿಸಿದ್ದ. ಆಗ ಭರತನಿಗಾದೆ ಆನಂದ 
ಗಗನದಲ್ಲಿ ಹಿಡಿಸದಾಯಿತು. ಶ್ರೀರಾಮನ ಸ್ವಾಗತದ ಸಿದ್ದತೆ ನಡೆಯಿತು. ಶತ್ರುಘ್ನ 
ಅಯೋಧ್ಯಾ ನಗರವನ್ನು ಶೃಂಗರಿಸಿದ. ವಸ್ತ್ರಾಲಂಕಾರಗಳನ್ನು ಧರಿಸಿ ಸಡಗರದಿಂದ ಇಡೀ 
ಆಯೋಧ್ಯಯೇ ಶ್ರೀರಾಮನ ದರ್ಶನಕ್ಕೆ ಸೇರಿತು. ಪುಷ್ಪಕ ವಿಮಾನ ಅಯೋಧ್ಯೆ ಯಲ್ಲಿ 
ಕೆಳಗಿಳಿದು. ಸೀತಾ ಲಕ್ಷ್ಮಣ ಸಹ ಶ್ರೀರಾಮ ಜನತೆಯ ದೃಷ್ಟಿಗೆ ಬೀಳುವದೊಂದೇ 
ತಡ, ""ಸೀತಾವರ ಶ್ರೀರಾಮನಿಗೆ ಜಯವಾಗಲಿ ''ಎಂದು ಸಮಸ್ತ ಜನ ಆನಂದದಿಂದ 
ಗರ್ಜಿಸಿತು. 


ಅಧ್ಯಾಯ -®೨ 
"ರಾಮಾ ನಿನಗೆ ತಿ ತ್ರಿವಾರ ಜಯ ಜಯ ಕಾರಗಳು'' 
(ಅಯೋಧ್ಯಾವಾಸಿಗಳು) 


ಭರತನು ಮುಂದೆ ಬಂದು ಶ್ರೀರಾಮನ ಚರಣಗಳ ಮೇಲೆ ಮಸ್ತಕವನ್ನಿಟ್ಟು ಹದಿನಾಲ್ಕು 
ವರುಷಗಳು ತಾನು ಪೂಜಿಸುತ್ತಾ ಬಂದಿದ್ದ ಆತನ ಪಾದುಕೆಗಳನ್ನು ಆತನ ಪಾದಕಮಲಗಳಿಗೆ 
ತೊಡಿಸದ. ಆನಂದಾಶ್ರುಗಳಿಂದ ತುಂಬಿದ ನೇತ್ರಗಳಿಂದ ಗದ್ಗದಿತನಾಗಿ "ಅಣ್ಣಾ 


ಅಧ್ಯಾಯ ೫೧೨ UE 


ರಾಮಚಂದ್ಗ ತ ದಾ ರಾಜ್ಯವನ್ನು ನಿನ್ನ ಆಜ್ಞೆ ನ ಯಂತೆ ಈ ವರೆಗೂ ನಿನ್ನ ಪಾದುಕೆಗಳ 
ಸಾಕಿ ಯಾಗಿ ನೋಡಿಕೊಂಡು ep ನಿನ್ನ ರಾಜ್ಯವಿದು, ನೀನೀಗ ಮರಳಿ 
Cu 


ಶ್ರೀರಾಮನು ಭರತನ ನ್ನೂ ಬಿಗಿದಪ್ಪಿಕೊಂಡ. ಮಾತೆಯರಿಗೆ ಮೂವರೂ 
ನಮಸ್ತರಿಸಿದರು. ಸರ್ವರ ಪುನಮಿ ನಲನದ ಆನಂದ ಅವರ್ಣನೀಯ. ಸಹಸ್ರಾ 
ಕಣ್ಣುಗಳು ಶ್ರೀರಾಮನನ್ನು ಬೆಳಗಿದವು. ಸಹಸ್ರಾರು ಕಂಠಗಳು ಅವನ ಜಯ ಜಯಕಾರ 
ಮಾಡಿದವು. ""ರಾಮಾ ನೀವು ಬಂದುದರಿಂದ ನಮ್ಮೆಲ್ಲರಿಗೂ ಸ್ವರ್ಗ ಸುಖ 


ಸಾಕಾರವಾದಂತಾಗಿದೆ'' ಎಂದು ಅಯೋಧ್ಯೆ ನಿವಾಸಿಗಳು ಹೆ ಹೇಳಹತ್ತಿದ್ದರು. ಅವರು 


ಸ್‌ ಪುಣ್ಯ ಸಲಿಲೆಯಾದ ಸರಯೂ ನಿಮಗೆ 
ದೀರ್ಫಾಯುಷ್ಯವನ್ನು ಚಿ ೦ತಿಸುವಳು. ನಿಮ್ಮಗಳ ಪುನರಾಗಮನದಿಂದ ಪ್ರಧ್ವಿವಾಯುಗಳು 
ಪುಲಕಿತಗೊಂಡವು.. ಅಹ ಹ್ಯಲೆಯ ಉದ್ದಾ ರವಾದಂತೆ ನಿನ್ನಿಂದ. 8 ನಗರದ 
ಉದ್ದಾ ರವಾಯಿತು. ನಿನ್ನ ಆಗಮನದಿಂದ ಶಿವಧನುಷ ಷ್ಯದಂತಿದ್ದ ವಿರಹ 
ಮಾಯಾವಾಯಿತು. ಸ್ವಯಂವರದಂತೆ ಈ ಸಮಯ ಉತ್ಪಾಹದಿಂದ ತುಂಬಿತು. 
ಅಯೋಧ್ಯೆಗೆ ಮಂಗಲವಾಯಿತು. ಪ್ರಭೋ, ನಾವಿನ್ನು ನಿನಗೆ ಏನು ಅರ್ಪಿಸೋಣ? 
ನಮ್ಮ ದೃಢವಾದ ಪ್ರಿ ಪ್ರೀತಿಯ ದ್ಯೋತಕವೆಂದು ನಮ್ಮಗಳ ಆನಂದಶ್ರುಗಳ ಹಾರವನ್ನೇ 
ನಿನಗೆ ಅರ್ಪಿಸುವೆವು. ಪ್ರಭೋ ನಿನ್ನ ಪಾವನ ದೃಷ್ಟಿಯ ಸ್ಪರ್ಶ ಮಾತ್ರದಿಂದ 
ನಮಗಿಂದು ಒಂದು ಉತ್ತಮವಾದಂತಾಯಿತು. ಅಷ್ಟೊ ೦ದು ವರುಷಗಳ ವನವಾಸದ 
ಮಾತು ಮರೆತೆವು. ಇದೋ ನಿನ್ನ ಸಿಂಹಾಸನ ಸಿದ್ದವಿದೆ, ಸ್ವೀಕರಿಸು ಅಲಂಕರಿಸ್ಸು 
ಸ್ವಾಮೀ. 

""ಪ್ರಭೋ ನಿನ್ನ ಯೋಗ್ಯತೆಯನ್ನು ಎಷ್ಟೆಂದು ವರ್ಣಿಸೋಣ? ರಾಜ್ಯಾಭಿಷೇಕ 
ನಿಮಿತ್ತ ನಿನ್ನ ಮಸ್ತಕದ ಮೇಲೆ ಜಲಸಿಂಚನ ಮಾಡಲು ಏಳು ನದಿಗಳಿಂದ ಜಲ ತಂದಾಗ 
ಆ ನದಿಗಳಿಗೆ ತೀರ್ಥತೆ ಪ್ರಾಪ್ತವಾಯಿತು. ನೀನು ರಾಜ್ಯಾಭಿಷಿಕ್ತನಾಗು. ಮುನಿಗಳ 
ಆಶೀರ್ವಚನಗಳ ಅರ್ಥಸಹಿತ ಉಚ್ಚಾರ ಇನ್ನೊಮ್ಮೆ ಆಗಲಿ '' ಎಂದು ನೆರೆದ 

ನಸೋಮ ಘೋಷಿಸಿತು! ತದನುಸಾರ ವಸಿಷ್ಠ ,ಕಶ್ಯಪ , ಜಾಬಾಲಿ, ಭಾರಧ್ವಾಜ 
ಮೊದಲಾದ ಮುಖ್ಯ ಮುಖ್ಯ ಮುನಿಗಳೆಲ್ಲ ಸೇರಿ ಶ್ರೀರಾಮ ಸೀತೆಯಿಂದ 
ಸೇಕವನ್ನು ವಿಧ್ಯುಕ್ತವಾಗಿ ನೆರೆವೇರಿಸಿದರು. ""ಜಾನಕಿ ಜೀವನ ಸ್ಮರಣ ಜಯ 


J 
ಖಿ 
Ft 


() 


(2 


WHOS 
37 ರ್ಯ ps TT 5 “1 (5 
TG Hp 
EEE 
5B od BHR 
3 ¢ ಲ 
ಚಿ (9 ಲಿ ಖಂ ೨೨ PY: 12 ಜಿ 
( 13 ಹ (ನ ಇ ಸ] 3 pe ತ 
UB 3 Rl ಚನ 
HES AUS pn NH 
58 PRT ಟ್ರ ೪ G ಸ 
ಛಿ ಕ ತಿ 
ನ. 0 ಶಭ ೪ SEH 
oD 
1 1 WB Ww ಲಿ 
ಟೆ HN ಕೇ ಕೆ ಛಿ | ಇ] 
ಳಿ ಆ. ಕ್ಲೆ! d 
3 fn ಟೆ ೧ 1 se 
ON ಗ 10 [| ೂ 
a a3 ದೆ 13 60 ಗ 1 ಕ ಕ್ರ 
ce) ೪ ಕಿ ¥ © 
2 0 6ಬ ಸ್ತ gs 
BOATS ಟ್ಚ್ಸ] 
ಹ್‌ = 5 ಣ್ಯ 13 13 Ye ೫ ಇ 
ನ) ಸ 1 ಸಾ BT 
| ಸ ಇ ಖಾ 
sus ಗೆಗ್ಗಿಸಔ ಟ್ಟ 
BABES 
GE OBR 
CRS ಜಟ್‌) 
Bra 
ತ 0 1 
ಇ Ye ot B 8 $3 
AO mAs 
8 ೧ ಗ್ರ ವೇ o Pp D | 
Wa bre DRIES 


ರುವೆ 
ಪಕರನು 


ತ 
ಕುಲ ದೀ 


ಗಿ 
ರಘ 


€ ಇಂದು 
ವೇದಗಳಂತೆ ಇರುವ 


ಲ್ಸ 


ರ ವೋ ಅದ: 
ಜಾ 
೧) 


ರಚಿಸಿಕೊಂಡಿದೇ 
ತಾ 


ಪೂಜಿಸುತದೆ. 


ಲೋಕ 


ಭೂಮಿಯ ಮೇಲೆ ರಾಮರಾಜ್ಯ ಬಂದ ಮೇಲೆ ಚಂದ್ರನೊಬ್ಬನಿಗೆ 


ಕಲಂಕ ಹೊರತು ಇನ್ನುಳಿದವರೆಲ್ಲ ನಿಷ್ಠಲಂಕರು . ವಿಚಾರದಲ್ಲಿ ಇದ್ದ ಸತ್ಯ ಇನ್ನು 


ಛಿತ 


ಇಧಿ 


ಶಾಂತಿಃ ಅನ್ನುತ್ತಾ ವಾಂ 


ಕ್ಕೆ ಮೇಘರಾಜ ಮಳೆಗರೆಯುವನು, ಧರೆ ನಿತ್ಯ 
ಸಸ್ಯಶಾಲಿಯಾಗಿ ಶೋಭಿಸುವಳು. ಜನರು ಸ್ವಧರ್ಮಾರತರಾಗಿ ಸೇವಾಭಾವನೆಯಿಂದ 


ಕಾರ್ಯ ಮಾಡುವರು. ಮುನಿಗಳು ಶಾಂತಿಃ ಶಾಂತಿಃ 


ವುದು. ರಾಮರಾಜ್ಯದ ಸುಖವನ್ನು ನಾವೆಂತು ವರ್ಣಿಸೋಣ! 
ಪುನಃ ಶಾಂತಿಯನ್ನು ಅನುಭವಿಸುವರು. 


3) 
B 
ಚೆ 2 
ಎಸ್ಟ 

ಚ 
4 6 
ನತ 
» bP 


ಅಧ್ಯಾಯ - ೫೩ 


""ಪ್ರಭೋ ನನಗೆ ಒಂದು ವರ ಕೊಡು'' (ಹನುಮಾನ) 


ee’ 


ಶ್ರೀರಾಮ 


ಮಾ ಡುತ್ತ 


ಈ ರೀತಿಯಾಗಿ ಪ್ರಜಾಜನರ ಜಯ ಜಯಾರ 


ಸೀತೆಯರನ್ನು ಅರಮ 
ನೋಡಿ ವಶಿಷ, 


ರ್ತ ವನು 
ಗಳೆಲರೂ 
[aad 


ಲ್ಸ 


ಅಹಾರ 


ಫ್ಯಾ 
ದಪ್ರ 


, ಜಾಬಾಲಿ ಮೊದಲಾದ 


ನೆಗೆ ಕರೆತಂದರು. ಯೋಗವಾ 


ಧಿ 


ವಿಶ್ವಾಮಿತ 


ಸೀರಿ 


ಹೊ 


La 
೦ 


ಹಿಮುಃ 


ಸ 


೨) 


ಇನೆ 
sd 


[3 


be ್‌್‌ eh 


ವೇದೋಕ್ತ ಮಂತ್ರಗಳೊಂದಿಗೆ ವಿಧಾನೋಕವಾಗಿ ರಾಜಾ ಭಿಷೇಕ ನೆರವೇರಿಸಿ 
ಆಶೀರ್ವಾದ ಮಾಡಿದರು. ಸಪ್ತ ನದಿಗಳಿಂದ ತಂದ ಜಲದಿಂದ 'ಶ್ರೀರಾಮಸೀತೆಯರಿಗೆ 
ಸಿಂಚನ ಮಾಡಿದರು. "ಜಾನಕೀ ಜೀವನ ಸ್ಮರಣ ಜಯ ಜಯರಾಮ'' ಎಂದು 
ಜನಸ್ತೋಮ ಜಯ ಜಯಕಾರ ಮಾಡಿತು. ರಾಮರಾಜ್ಯದ ಶುಭಾರಂಭವಾಯಿತು. 
pl ಮಹೋ ತ್ರವಕ್ಕೆ ಆಗಮಿಸಿದ ಯಷಿ ಮುನಿಗಳ 'ಯೋಗ್ಗಸನ್ನಾನ ನಡೆಯಿತು. 
ಸಮಾರಂಭ ಭಕ ಉಪಸ್ಥಿತ ತರಿದ್ದ ರಾಜರುಗಳಿಗೆ, ಆಪ್ತಬಂಧುಗಳಿಗೆಲ್ಲ ವಸ್ತ್ರ ಭೂಷಣಗಳನ್ನಿತ್ತು 
ಶ್ರೀರಾಮಚಂದ್ರ ಅವರೆಲ್ಲರನ್ನು ಬೀಳ್ಳೂಟ್ಟ. ಅನಂತರ ಚಿ ಕಿಷ್ಕಿಂಧಾಪತಿ ಸುಗ್ರೀವನಿಗೆ 
ಮತ್ತು ಅಂಗದ ಮೊದಲಾದ ವೀರರಿಗೆ ಯಥೋಚಿತವಾದ ಸನ್ಮಾನ ನಡೆಯಿತು. 
ಶ್ರೀರಾಮಚಂದ್ರ ಅವರೆಲ್ಲರಿಗೂ ಭಾರೀ ಬೆಲೆಯ ಆಭರಣಗಳನ್ನು ಅರ್ಪಿಸಿದ. 
ಸುಗ್ರೀವನನ್ನಂತೂ ಆತ ತನ್ನ ಐದನೆಯ ಬಂಧುವೆಂದೇ ತಿಳಿದ. ಬಂಡಾಡು ತಿಂಗಳ ಕಾಲ 
ಕಳದ ಮೇಲೆ ಶ್ರೀರಾಮನು ಸುಗ್ರೀವನಿಗೆ ಕಿಷ್ಕಿಂಧೆಗೆ ಮರಳಲು ಆಜ್ಞಾಪಿಸಿದ. ಲಂಕಾಪತಿ 
ವಿಭೀಷಣನಿಗೆ ಅಸಂಖ್ಯ ಭೂಷಣಗಳನ್ನು ಕೊಡಮಾಡಿ ಲಂಕೆಗೆ ಹೊರಡಲು ಅಪ್ಪಣೆ 
ಕೊಟ್ಟ. ಈ ರೀತಿಯಾಗಿ ನಿರೋಪ ಸಮಾರಂಭ ನಡೆದಾಗ ಮಧ್ಯದಲ್ಲಿಯೇ 
ಹನುಮಾನ ಮುಂದೆ ಬಂದು ಶ್ರೀರಾಮನ ಚರಣಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು 
ಅತ್ಯಂತ ಭಾವಸ್ಸಿಗ್ದ ಸ್ವರದಲ್ಲಿ ""ಪ್ರಭೋ ನನಗೆ ನಿನ್ನ ವಸ್ತಭೂಷಣ ಬೇಡ. ಸನ್ಮಾನ 
ಬೇಡ ನನಗೆ. ನಿನ್ನ ಚರಣ ಕಮಲಗಳಲ್ಲಿ ನಿನ್ನ ನಿಶ್ಚಲ ಭಾವವಿರುವಂತೆ ಒಂದು 
ವರವನ್ನಿತ್ತು ಕಿರುಣಿಸು ಇಷ್ಟೇ ನಿನ್ನಲ್ಲಿ ಬೇಡಿಕೊಳ್ಳುವೆ.'' 

"ಶ್ರೀರಾಮ ಪ್ರಭುವೇ , ಈ ಮನಸ್ಸು ಬಹು ಚಂಚಲ. ಆದುದರಿಂದ 
ಅದು ನಿನ್ನ ಚರಣವನ್ನುಳಿದು ಬೇರೆ ಕಡೆಗೆ ಅಲೆಯದಂತೆ ಕರುಣಿಸು. ಈ ಭೂಮಿಯ 
ಮೇಲೆ ತ್ರೀರಾಮ ಕಥಾನಕವು ಇರುವವರೆಗೆ ನಾನು ಜನ್ಮದಿಂದ ಇರುವಂತೆ ಅನುಗ್ರಹಿಸು. 
ದೇವಾ, ಸತತ ನನ್ನ ಮುಖದಿಂದ ಶ್ರೀರಾಮಕಥೆ ಉಚ್ಚಾರವಾಗುವಂತೆ ಮಾಡು ನನ್ನ 
ಕಿವಿಗಳು ನಿತ್ಯ ಅದನ್ನೇ ಕೇಳುವಂತಾಗಾಲಿ, ಶ್ರೀರಾಮನನ್ನು ಉಳಿದು ಇನ್ನಾವುದರ 

ವ್ಯಾಸವೂ ನನಗಾಗದಿರಲಿ.'' 

ರಘುವೀರಾ, ಪಾವನನಾದ ನಿನ್ನ ಚರಿತ್ರವನ್ನು ದೇವ ಅಪ್ಪರೆಯರು ನನಗೆ 
ಹೇಳಲಿ. ನಿನ್ನ ಕಥೆ ಕೇಳಲು ಈ ದೀನನಿಗೆ ಅಮರತೆಯನ್ನು ಕೊಡು. ನಾನು 
ಇರುವಲ್ಲಿಂದಲೇ ತ್ರೀರಾಮಯಣವನ್ನು ಮೇಘರಾಜನಂತೆ ಅಖಂಡ ಪ್ರಾಶನ ಮಾಡುವೆ 
ಮತ್ತು ಅವನಂತೆಯೇ ಶ್ರೀರಾಮಾಯಣದ ಶತಧಾರೆಯ ವೃಷ್ಟಿಯನ್ನು ಮಾಡುವೆ: 
ಪ್ರಭೋ ಈ ರೀತಿಯಾಗಿ ನಾನು ನಿತ್ಯ ರಾಮಕಥೆಯ ಚಿಂತನ ಮತ್ತು ಗಾಯನಗಳಲ್ಲಿ 


( 
ಬಿಸ 


€ 


ರ ಹ ಗ ಇಸಾ. 
ಪಟ ಕರಾಯ ಕಣ ಸಪಾಹದ ೭ನೆಯ ದಿನ 


ಕಾ 
_ 


ಇರುವಾಗ ನಾನು ಇಚ್ಚಿಸಿದಾಗ ಈ ದೀನನಿಗೆ ರಘುಕುಲ ದೀಪಕ ಶ್ರೀರಾಮನ 
ಅಮೂರ್ತ ದರ್ಶನ ಲಭಿಸಲಿ. 

“ಜಗತ್ತು ಇರುವವರೆಗೆ ಭಾಷೆ ಇರುವವರೆಗೆ ಶ್ರೀರಾಮಾಯಣವು 
ನಿತ್ಯನೂತನವಾಗಲಿ, ಸಪ್ಪಸ್ವರಗಳಿಂದ ಶ್ರೀರಾಮ ಕಥೆ ಆಸ್ವಾದ ಮಾಡಲು ಬರುವಂತೆ 
ನನಗೆ ವರಕೊಡು. ಜಗತ್ತಿನ ಮೇಲೆ ಅಸಂಖ್ಯ ಭಾಷೆಗಳಿವೆ. ಅವರೆಲ್ಲರೂ ಶ್ರೀರಾಮನ 
ಚರಿತೆಯ ಗೌರವವನ್ನು ಸಾರಬೇಕೆಂದು ನನ್ನದೊಂದೇ ಈ ಅಪೇಕ್ಷೆ. ನಾನು ಅತಿ 
ಸೂಕ್ಷ್ಮವಾದ ನನ್ನ ದೇಹದೊಂದಿಗೆ ಅವನಿ ಗಗನಗಳನ್ನೆಲ್ಲಾ ನಿತ್ಯ ಸಂಚರಿಸುತ್ತ ಲೇ ಇರುವೆ. 
ನಾನು ಎಲ್ಲಿ ಹೋ ಇದಲ್ಲಿ ಸ್ಥಳ ಸ್ಥಳಗಳಲ್ಲಿ ಶ್ರೀರಾಮಕಥೆಯ ಲಾಭವಾಗುವಂತೆ ಕರುಣಿಸು. 
ಪ್ರಭೋ ಇಷ್ಟೇ ನನ್ನ ಬೇಡಿಕೆ” ಎಂದು ಹನುಮಾನ ಪುನಃ ಶ್ರೀರಾಮಚಂದ್ರನಿಗೆ 
ನಮಸ್ಕರಿಸಿ ನಿಂತ. 

ಅಧ್ಯಾಯ - ೫೪ 
""ರಘುಕುಲ ತಿಲಕಾ ನನ್ನ ಬಯಕೆ ಪೂರೈಸು'' (ಸೀತಾದೇವಿ) 
ಹನುಮಾನನ ಈ ಬಗೆಯ ಏನಕನಿಷ್ಠ ಭಕ್ತಿಯನ್ನು ಗುರುತಿಸಿದ ಪ್ರೀ 
ಅವನ ಇಚ್ಛೆ ಯಂತೆ ""ತಥಾಸು'' ಎಂದು ವರವಿತ್ತು ಅವನನ್ನು ಆಶೀರ್ವದಿಸಿದ. 54 
"" ರಾಮಕಥೆ ''ಮತ್ತು ""ಹನುಮಾನ'' ಇಬ್ಬರೂ ಚಿರಂಜೀವಿಗಳಾದರು. ಆದರೆ 
ಶ್ರೀರಾಮನ ಲೀಲಾಚರಿತ್ರಕ್ಕೆ ಇನ್ನೂ ಸಮಾಪ್ತಿ ಎಲ್ಲಿ ಆಗಿತು? 

ಶ್ರೀರಾಮನು ರಾಜ್ಯವನ್ನಾಳಲು ಪ್ರಾರಂಭಿಸಿದ ಮೇಲೆ ಪೃಥ್ವಿಯ ಮೇಲೆ 
ಸ್ವರ್ಗವೇ ಇಳಿದು ಬಂದಂತಾಗಿತ್ತು. ಎಲ್ಲರಿಗೂ ಅವರವರ ಇಚ್ಛಾನುಸಾರ ಸೌಖ್ಯ 
ದೊರೆಯಿತು. ಎಲ್ಲೆಲ್ಲಿಯೂ ಪ್ರಥ್ವಿಯ ಮೇಲೆ ಆನಂದವೇ ಆನಂದ. ಹೊರತು ಬೇರೇನೂ 
ಉಳಿಯಲಿಲ್ಲ 

ದೇವ ಕನ್ನಿಕೆಯಂತಿದ್ದ ಜಾನಕಿಗೆ ತುಂಬಾ ಸೌಖ್ಯವನ್ನಿತ್ತು ಶ್ರೀರಾಮನು 
ಗೃಹಸ್ಥಾಶ್ರಮದ ಸುಖ ಭೋಗಿಸಶತ್ತಿದ. ಒಮ್ಮೆ ಅವರಿಬ್ಬರೂ ಅಶೋಕ ವನದಲ್ಲಿ ವನದ 
ಸೌಂದರ್ಯವನ್ನು ನೆನೆಯುತ್ತ ಪ್ರೇಮದಿಂದ ಮಾತಾಡುತ್ತ ಕುಳಿತ್ತಿದ್ದರು. ಶ್ರೀರಾಮನ 
ಪ್ರ ಅಶೋಕವನವನ್ನು ಕುಬೇರನ ಚೈತ್ರರಥ ವನದಂತೆ ಒಳ್ಳೇ ನಿಸರ್ಗ ಸಂಪನ್ನವಾಗಿತ್ತು. 
ಜಾನಕಿಯ ಗೌರವರ್ಣದ ಕಾಂತಿಯನ್ನು ಮತ್ತು ಅವಳ ದೇಹಲತೆಯನ್ನು ಕಂಡು, 
ಶ್ರೀರಾಮನು ನಗುತ್ತಲೇ, ""ಜಾನಕಿ ಏನಾಗಿದೆ ನಿನಗೆ? ಹೀಗೇಕೆ ಮೆತ್ತಗೆ ಆಗಿರುವಿ? 
ನಿನಗೇನಾದರೂ ಬೇಕು ಎಂದು ಅನಿಸುತ್ತಿದೆಯೆ? ಎಂದು ವಿಚಾರಿಸಿದ. ಬುದ್ದಿವಂತಳಾದ 


ರಾಮ 
ಕ್ಷ 


ದರಿ 
WU 


ಅಧ್ಯಾಯ ೫೪ ೦೧೩ 


ಜಾನಕಿಗೆ ಪತಿಯ ಪ್ರಶ್ನೆಯು ಅರ್ಥವಾಯಿತು. ಆಗ ಅವಳು ಮಂದಹಾಸ್ಯದೊಂದಿಗೆ 
ಶ್ರೀರಾಮನಿಗೆ ಹೇಳಹತ್ತಿದಳು. 

“ನಾಥಾ ನಿನ್ನೊಡನೇ ಮಾತಾನಾಡಬೇಕೆಂದು ತುಂಬಾ ಆಶೆ ಏನೋ ನನಗೆ. 
ಆದರೆ ನುಡಿಗಳು ತುಟಿಗಳವರೆಗೂ ಬಂದು ನಾಚಿ ಅಲ್ಲಿಯೇ ನಿಲ್ಲುವುವು. ಹೇಗೆ 
ಮಾಡಲಿ? ಹೇಗೆ ಹೇಳಲಿ? ಹೇಳಲಾ ರಾಜಾ ಹಾಗದರೆ?'' ಎಂದು ಜಾನಕಿ ನಿಂತಾಗ 
ಶ್ರೀರಾಮ ""ಹೇಳು ಪ್ರಿಯೇ ಅಷ್ಟೇಕೆ ನಾಚಿಕೆ ನಿನಗೆ?'' ಎಂದು ಅವಳನ್ನು ಅಪ್ಪಿಕೊಂಡ. 
ಆಗ ಜಾನಕಿಯು ""ನಾನು ಗರ್ಭಿಣಿ ಈಗ ಪ್ರಿಯಾ, ಬಯಕೆ ನನಗೆ, ನನ್ನಮನದ 
ಬಯಕೆಯನ್ನು ಪೂರ್ಣ ಮಾಡುವಿಯಾ?'' ಎಂದು ಹೇಳಲಾರದೇ ನಾಚುತ್ತ ಮೆಲ್ಲನೆ 
ಉಸುರಿದಳು. ""ಹೌದೇ ಪ್ರಿಯೇ, ಹಾಗದರೆ ಏನು ನಿನ್ನಾ ಬಯಕೆಗಳವು)'' ಎಂದು 
ಶ್ರೀರಾಮ ಹಸನ್ಮುಖಿಯಾಗಿ ಕೇಳಿದಾಗ ಜಾನಕಿ ಹೇಳುತ್ತಾಳೆ. 

“ವನದಲ್ಲಿಯೇ ರುರಿಗಳಲ್ಲಿ ಮಿಂದು ಒದ್ದೆ ಬಟ್ಟೆಗಳೊಂದಿಗೆ ನಡದ 
ಮೆಲೊಂದು ಕೊಡ, ಕೈಯಲ್ಲಿ ನೀರಿನ ರುರಿ, ಅಲ್ಲದೇ ತಲೆಯ ಮೇಲೆ ಮತ್ತೊಂದು 
ಕೂಡವನ್ನು ಹೊತ್ತುಕೊಂಡು ಬರುತ್ತಿರಬೇಕು ಎಂದು ಅನಿಸುತ್ತದೆ.'' ಸೀತೆಯ ಈ 
ನುಡಿಗಳಿಗೆ ಶ್ರೀ ರಾಮ ನಕ್ಕು ""ಮುಂದೆ?'' ಎಂದ. "'ಕೇಳು ನಾಥಾ, ವನದಲ್ಲಿಯೇ 
ಕಂದಮೂಲಗಳನ್ನು ಅಗಿದು ತಂದು ಮೆಲ್ಲಗೆ ಸಹಜವಾಗಿ ಅವುಗಳನ್ನು ಸುಲಿದು 
ಅಮೃತಾನ್ನದಂತಿದ್ದ ಅವುಗಳನ್ನು ಸವಿಯಬೇಕು ಎನ್ನುವ. ಸಂಧ್ಯಾಕಾಲದಲ್ಲಿ ಮಾವಿನ 
ಮರದ ಕೆಳಗೆ ಕುಳಿತರೆ ಸುಗಂಧವಾದ ಮಂಜರಿ ಮರದಿಂದ ತಾನೇ ಉದುರಿ ಹಣೆಗೆ 
ತಾಗುವದು. ವನರಾಜನ ಗರ್ಜನ ದೂರದಲ್ಲಿ ಕೇಳಿ ಬರುವುದು. 

ರಘುವರಾ, ನೀನು ಬಿಲ್ಲು ಕೈಯಲ್ಲಿ ಹಿಡಿದುಕೊಂಡು ಬಾಣಗಳ ಬತ್ತಳಿಕೆ, 
ಬೆನ್ನಿಗೆ ಕಟ್ಟಿಕೊಂಡು ನನ್ನ ಜೊತೆಗೆ ಬರಬೇಕು. ನಾವಿಬ್ಬರೂ ಕೂಡಿ ಮೃಗದ 
ಬೇಟೆಯಾನ್ನಡುತ್ತಾ ವನವನ್ನೆಲ್ಲಾ ಸುತ್ತಾಡಬೇಕೆಂದು ನನ್ನ ಇಚ್ಛೆ. ಪ್ರಭಾತದಲ್ಲಿ 
ಪಂಡಿತರ ಜೊತೆಗೆ ಕುಳಿತುಕೊಂಡು ವೇದಾಂತದ ಚರ್ಚೆ ಮಾಡಬೇಕೆಂದೆನಿಸುತ್ತದೆ. 
ಅದರಿಂದ ನಮ್ಮ ಮ್ಹುಖದ ಮೇಲೆ ಪಾವಕ ತೇಜ ಬರಬೇಕೆಂದು ನನ್ನ ಬಯಕೆ'' 
ಎಂದಳು ಸೀತಾದೇವಿ. ಆಗ ಶ್ರೀರಾಮ ನಗಲಾರಂಭಿಸಿದ. ಇದನ್ನು ಕಂಡ ಜಾನಕಿ 
""ದೇವಾ, ಈ ಹುಚ್ಚಿಯನ್ನು ಕಂಡು ನಗುವಿರೇಕ? ಇಷ್ಟಾದರೂ ನನ್ನ ಬಯಕೆ ಪೂರೈಸು 
ನಾಥಾ. ಈ ವೇಳೆಯಲ್ಲಿ ಹೀಗೆ ವಿನೋದ ಮಾಡುವದು ಶೋಜಿನುವುದೇ? ನಾಸ 
ನೀನೇ ಹೇಳು'' ಎಂದು ಶ್ರೀರಾಮನನ್ನು ಜಾನಕಿ ಬಿಗಿದಪ್ಪಿ ನಂಡಳು. 


ಬೇಕಾಗಿ ಬಂದುದಕೆ, 
ವಣವಥೆ ಇವೆರಡು 


ವೇದಿಸ 
ಮತ್ತು ರಾ 
ಹಿಂಜರಿದನು. 


(es ಇ 
ಯ ವಿಸರಿಸಲು 


ಹ್‌ 
WwW 


We ಕಜ 


ತಮ ಮುಂದೆ ಅನಿವಾ 


ದ ಹೇಳು'' ಎಂದು ಶ್ರೀರಾಮನಿಂದ 


ರ ಮುಂದೆ ಹೇಳಲು ಪ್ರಾರಂಭಿಸಿದನು. ""ಆದರೆ 
ಒಂದು ವಿಷಯ ಮಾತ, ತಿಳಿಯದಂತಾಗಿದೆ'' ಎಂದಾಗ 


Pad 
he 


ಮ ನಿರ್ಭ ಯುಗ 
CA 
ಗುಪಚಾ 
ಎಡ 


4) 4 


“ಖಿ 


ಯ ತ್ಥಾಗ ಅನಿವಾರ್ಯ. ನಾನು 


ಸಂಕೋಚ ಮಾಡಿಕೊಳ್ಳಬೇಡ ಸ್ಯ 


'' ಎಂದ. ಆಗ ಗುಪಚಾರನು ಹೇಳಲು 


ಬುದು, ಮೋಹವ 


[a 
ಸೆ 


[A 
೦ವ ಇಡು 
ಎ 


ಜಾ 


eA 


ಹೇಗೆ ಮ 


ಆನಂದ ಆತನಿಗೆ9'' 


ಃ ಪತಿ ಎಂದು 


ಇ py 
ರಾಜ್ಯಕ್ಕೆ ಬೇಡಾದ ಸೀತೆ, ರಾಮನಿಗೆ ಬೇಕು 


ಗ 
B 
D 
ಟ್ಟಿ 
Re) 
75 
ಹ 
6 
ಜು 
B 
21 
18 ಈ 
Kg 
1 
0 
ನಾ 
76) 
೫ 
ಡಿಜೆ 
೨ ೧ 
ಜ್‌ 
ಜಿ 23 
B 
5g 
ಇ ದಿ 
03 
ಎ ಟಿ 
3 8 
ಜೌ 


€ಗವ 


ಈ 
, ಜನತೆಗಾಗಿ ನಾನು 


ಜನತೆ ನಿಮ ವಿಯೆ 


ಡುತೇನೆ. 
ಮ 


( 


ಮನು ಕೂಡ 
ಟ್ರ ಛ್‌ 


ಆ 


ನಡ ತ್ಲಾಗ ಮಾ 
ಪ್ರಿಯಳಾದ ನಿ 


ವಿರೋಧವಾಗಿ, ರಾಮನಿಂದ ಏನನ್ನೂ ಮಾಡಲಾಗುವದಿಲ್ಲ. ಜನತೆಯ ಇಚ್ಛೆಗೆ 
ವಿರೋಧವಾಗಿ ನಡೆಯುವ ರಾಜನು, ಜನತೆಯ ಶತ್ರು. ಇಂಥಹ ರಾಜನ ಕುಲ 
ನಷ್ಟವಾಗುತ್ತದೆ. ಅವನು ನರಕಕ್ಕೆ ಹೋಗುತ್ತಾನೆಂದು ಶಾಸ್ತ್ರ ಗಳು ಹೇಳುತ್ತವೆ'' ಎಂದು 
ಹೇಳಿ, ಆತ, ತಶ್‌ಕ್ಷಣ ಲಕ್ಷ್ಮಣನನ್ನು ಬರಮಾ ಡಿಕೊಂಡು, ತನ್ನ ಪ್ರಾಣದ ತಪತವನ್ನಿಟ್ಟು 

ಆತನಿಗೆ ಆಹೇಶವನ್ನಿತ, "ಲಕ್ಷ್ಮಣಾ, ಸತ್ವರವಾಗಿ ರಥವನ್ನು ಸಿದ್ಧಪಡಿಸಿಕೊಂಡು 
ಜಾನಕಿಯನ್ನು ಕರೆದೊಯ್ದುವಾಲ್ವೀಕಿ ಮಹರ್ಷಿಗಳ ಆಶ್ರಮದ ಹತ್ತಿರ ಬಿಟ್ಟುಬಾ'' ಎಂದ. 
ಶ್ರೀರಾಮಚಂದ್ರನ ಶಪಥವನ್ನು ಲಕ್ಷ್ಮಣಾದಿ ಯಾವ ತಮ್ಮಂದಿರೂ ಪ್ರಶ್ನಿಸಲು 
ಸಮರ್ಶರಾಗಲಿಲ್ಲ ಅಣ್ಣನ ಆಜಿ ಸ್ತಿಯಂತೆ ಲಕ್ಷ ಒಣಿ ರಥ ಸಿದ್ಧಪಡಿಸಿಕೊಂಡು ಜಾನಕಿಯನ್ನು 
ಕುಳ್ಳಿರಿಸಿಕೊಂಡು ವನ ಪ್ರವೇಶಿಸಿದ. ಪಾಪ, ಸೀತಾದೇವಿ ಏನು ಬಲ್ಲಳು ಶಪಥದ 
ವಿಷಯ? ""ನನ್ನ ಬಯಕೆಗಳನ್ನು ಪೂರ್ಣಮಾಡಲು ರಾಘವ ಅದೆಷ್ಟು ಶೀಘ್ರದಲ್ಲಿ 
ಅಣಿ ಮಾಡಿದನು! ಅದೆಷ್ಟು ಪ್ರೇಮ ರಾಘವನದು ನನ್ನ ಮೇಲೆ!'' ಎಂದುಕೊಂಡು 
ಉಲ್ಲಾಸದಿಂದಲೇ ಇದ್ದಳು. ವಾಲ್ಟೀಕಿ ಯಷಿಗಳ ಆಶ್ರಮ ಬಂದಿತು. ಸೀತಾದೇವಿ 
ರಥದಿಂದ ಇಳಿದಳು. ಲಕ್ಷ್ಮಣನಿಗೆ ತನ್ನ ಅತ್ತಿಗೆಗೆ ನಿಜ ವಿಷಯ ತಿಳಿಸುವುದು ತುಂಬಾ 
ಅಸಹ್ಯವನಿಸಿತಾದರೂ, ಅನಿವಾರ್ಯವಾಗಿ, ಗದ್ದದಿತನಾಗಿ, ಸೀತಾದೇವಿಗೆ 
ವಸ್ತುಸ್ಥಿತಿಯನ್ನು ನಿವೇದಿಸಿ ಹೇಳುತ್ತಾನೆ. "" ಅತ್ತಿಗೆ, ಅಣ್ಣನ ವ್ಯಕ್ತಿತ್ವದ ಮುಂದೆ ನಮ್ಮ ವಿವೇಕ 
ಬುದ್ಧಿ ಎಲ್ಲವನ್ನೂ ಶರಣೆನ್ನುತ್ತೇವೆ. ತಾಯೀ, ನಿನ್ನನ್ನೂ ಪ್ರಜೆ ಎಂದು ಆತ ಭಾವಿಸಿದ್ದರೆ, 
ನಿನಗೆ ಈ ಘೋರ ಶಿಕ್ಷೆ ತಪ್ಪುತ್ತಿತ್ತೇನೋ. ನಿನ್ನನ್ನು ಅಣ್ಣ ಅರ್ಥಭಾಗವೆಂದೇ ಭಾವಿಸಿ 
ಶಿಕ್ಷೆ ವಧಿಸಿದ. ಅಣ್ಣನ ಆಜ್ಞೆ ಪಾಲಿಸಲು ನನ್ನ ಭಾವನೆಗಳನ್ನೆಲ್ಲ ಕತ್ತು ಹಿಸುಕಿ ನನಗೆ 
ರಾಕ್ಷಸನಾಗಬೇಕಾಗಿ ಬಂತು. ತಾಯೀ, ಏನು ಮಾಡಲಿ ಹೇಳು? ಅತ್ತಿಗೇ, ನಾನು ಪಾಪಿ, 
ಕ್ರೂರ'' ಎಂದು ದುಃಖಿಸಿದ. ಆಗ ಸೀತಾದೇವಿಯ ಅವಸ್ಥೆ ಏನು ಹೇಳುವದು? ಅವಳ 
ದುಖಸ್ಕೆ ವಿಶ್ವ ಹಿಡಿಸಲಿಲ್ಲ ಚಿಕ್ಕದಾಯಿತು. 


ಅಧ್ಯಾಯ -೫೫ 
"ಲಕ್ಷ್ಮಣಾ ನಾನೆಲ್ಲಿ ಹೋಗಲೋ ಇನ್ನು ?'' (ಸೀತಾದೇವಿ) 
"ಲಕ್ಷ್ಮಣಾ, ನಾನೆಲ್ಲಿ ಹೋಗಲೋ? ಪತಿಚರಣ ಕಾಣುವದು ಇನ್ನೆಲ್ಲಿ?'' 
ಎಂದು ಗೋಳಿಟ್ಟಳು.""ನನ್ನ ದುರ್ದೈವಿದು, ವಿಧಿ ವಿಲಾಸ ಯಾರೇನು ಮಾಡಬಲ್ಲರು ? 
ಕರುಣೆಯೇ ಕಶೋರವಾಯಿತಿಂದು, ಕತ್ತಲೆಯೇ ಪ್ರಕಾಶವನ್ನು ನಂಂಗಿತು. 


೬೨೮೬ ತ್ರೀ ರಾಮಾಯಣ ನಿತ್ಯ ಚಿಂತನ ಸಪ್ತಾಹದ ೭ನೆಯ ದಿನ 


ವರುಣನನ್ನು ಪಾವಕ ಗೆದ್ದ. ಶಾಶ್ವತದ ಮೂಲವೇ ಕತ್ತರಿಸಿದಂತೆ ಆಯಿತಿಂದು. 
ಆಗಬಾರದೆಲ್ಲ ಆಯಿತು. "ಲಕ್ಷ ಣಾ, ವ್ಯರ್ಥ ನನ್ನ ಜನ್ಮ. ಜನನೀ ಜನಕರನ್ನು ವ್ಯರ್ಥ 
ಹಣಿಸಿದೆ. ಕನೆ ಯಂ ತೊ ಅಲ್ಲವೇ ಅಲ್ಲ ಜಗನ್ನಾ ಥನ. ಅನಾಥಪ ತಿ ಭೂನಾಥನ ನಿರ್ಭಾಗ್ಯ 
ತಿ ಇತ್ತ ಯಾರ ಪತ್ನಿಯೂ ಆಗಿ ಉಳಿಯಲಿಲ್ಲ . ಕಂಚು ಕನಕವನ್ನು ಕಡೆಗಣಿಸಿತು. 
ಸಿದ್ದಿ ಯೇ. ಇಂದು ತಪಸ್ಸಿಗೆ ಬೇಸತ್ತಿತು. ಅಗ್ನಿದೇವ ಅಸತ್ಯವನ್ನು “"ನುಡಿಯುವವ 
ಎಂದಾಯಿತು. ಭಕ್ತನು ದೇವನಿಗೆ ನಾಸಿಕನೆಂದು ಬಗೆದ. ಪತಿವ್ರತೆ" ಏನೋ ಹೌದು 
ಆದರೆ ಪರಿತ್ಯಕ್ತೆ. 
ತ್‌ ು ಮಾಡಲಿ ಲಕ್ಷಣಾ, ನಾನಲ್ಲಿ ಹೋಗಲಿನ್ನು 7ಪ್ರಾಣ ತನುವಿನಿಂದ 
ದೆ. ಅಂದ ದಮೆ ಲೆ ಅವಯವಗಳು ದೇಹಭಾರ 
Seis Ren ನಿನ್ನ ಅತ್ತಿಗೆಯ ಜೀವ ಮುಗಿಯಿತಿನ್ನು. ಮುಗಿದಳು 
ಸೀತೆ. ಮಾತೆಯಾಗಲು ಪುನಃ ಇಂದೇ” ಜನ್ಮಿಸಿ ಬಂದಿರುವೆ. ನನ್ನ "ಉದರದಲ್ಲಿದ್ದ 
ರಘುಕುಲ ದೀಪಕರಿಗಾಗಿ ಜೀವಿಸುವೆ. ಈ ಪುಷ್ಪಗಳಾದರೂ ಅರಳಿ, ರಘುಕುಲದ 
ನಿಗಂಧವನು ಬೀ ph ಬಯಕೆ ನನ್ನದು. ಜಾನಕಿ ಇಂದು ಜನತೆಯ 
ಪ್ರಕ ನ” "ರೂ ಜನ ವಸತಿ ಇಲ್ಲದ ಈ ವನದಲ್ಲಿ ವಾಸಿಸಿ, ರಘುಕುಲ ವಂಶವನ್ನು 
ನನ್ನ ಕೈಯಿಂ ದ ಬೆಳೆಸುವೆನು. ಅಯೋಧ್ಯೆಯಲ್ಲಿ ಆ ನನ್ನ ರಘುವರ ಸುಖದಿಂದ 
ರಾಜ್ಯವಾಳಲಿ 
ಮೈದುನಾ 55 ಲಕ್ಷ್ಮಣಾ 55 ನಿನ್ನ ಅಣ್ಣನ ಅಪ್ಪಣೆಯಂತೆ ನನ್ನನ್ನು ಈ 
ವನದಲ್ಲಿ ಫೊ ಬಿಟ್ಟು ನಿನ್ನ ಕರ್ತವ್ಯ ನೀನು ುಡಿದಂತೆ ಆಯಿತಲ್ಲವೇ? ರಾಃಘೇವಾ, 
ಜಾರನತಕಿಕಯ ಪಠತಿ$ಯತಲ್ಲ ನೀನು, ಕೇವಲ ನೃಪತಿ. ನನ್ನ ಸ್ವರವೇ ನನ್ನನ್ನು 
ಕೊರೆಯಹತ್ತಿದೆ. ಮುಂದೆ ನುಡಿಯಲು ನಾಠಲಿ5ಗೆ ಎತ್ತ ಲೊಲ್ಲದು. ಲಕ್ಷ್ಮಣಾ55 
ಮರಳನ್ನು ನಗರಕ್ಕೆ. ಇಲ್ಲಿಂದಲೇ ನಾನು ಮಾ ತೆಯನ್ನು ವಂದಿಸುವೆ. ರಘುನಾಥನಿಗೂ 
ನನ್ನ ಪ್ರಣಾ ಮಗಳು. ಇದೋ 55 ಮೈದುನಾ55 ನಿನ್ನನ್ನು ಆಶೀರ್ವದಿಸುವೆನು. ಮುಂದೆ 
ಮಾ85ತಾ5ಡ5ಬ5ರ sಲೊತಲ್ಲsದು ನ5ನ6ಗೆ''ಎಂದು ಸೀತಾದೇವಿ ನಿಂತಲ್ಲಿಯೇ 
ಕುಸಿದಳು ನೆಲಕ್ಕೆ. ಲಕ್ಷ್ಮಣ ಅವಳನ್ನು ನೋಡಲಾಗದೇ, ಉತ್ತರಿಸಲಾಗದೇ, ಅಯೋಧ್ಯೆಗೆ 
ಮರಳಿದನು. 
ಹೀಗೆ ಲಕ್ಷ್ಮಣ ಉತ್ತರ ಕೊಡಲು ಬಾರದಂತಹ ಜಾನಕಿಯ ಪ್ರಶ್ನೆ ಗಳೂಂದಿಗೆ 
ಅವಳನ್ನು ಗಂಗಾನದಿಯ ಆಚೆಗಿರುವ ವಾಲ್ಪೀಕಿ ಮಹರ್ಷಿಗಳ ಆಶ್ರಮದ ಹತ್ತಿರ ಬಿಟ್ಟು 


ಬಹು ಕಷ್ಟದಿಂದ ಅಯೋಧ್ಯೆಗೆ ಮರಳಿದನು. ಇತ್ತ ಶ್ರೀರಾಮಚಂದ್ರ ತನ್ನ 
ರಾಜ್ಯಕಾರ ರಭಾರದಲ್ಲಿ ಮಗ್ಗನಾಗಿಬಟ್ಟ. 


ಕು 
೬ 
ಮೇಲ್ವಿಚಾರಣೆಯಲ್ಲಿ ಈ ಬಾಲಕರಿಬ್ಬರೂ ಬೆಳದು ದೊಡ್ಡವರಾದರು. ಬಾಲ್ಮವಸ್ಥೆ 
ಬ ks 
ಎ ಆಲ 


ಮುಗಿದು ಅವರಿಗೆ ಅರಿವು ಮೂಡಿತು. ಆಗ ಬಾಲಕರಿಬರಿಗೂ ಹ 
ಹರ್ಷಿಗಳು ಅವರಿಗೆ ರಾಮಾಯಣ ಹಾಡಲು ಕಲಿಸಿದರು. 


ಛು 
31 
ಕ 
ಪಿ 


ಅಧ್ಯಾಯ - ೫೬ 
“ಅಯೋಧ್ಯೆಗೆ ಹೋಗಿ ಟಃ ಹಾಡಿರಿ'' (ವಾಲ್ಮೀಕಿ) 


ಇತ್ತ ಲೆಯೋಧ್ಯೆಪ ತಿ ಶ್ರೀರಾಮಚಂದ್ರ ತನ್ನ ಕರ್ತವ್ಯ ಬುದ್ದಿಯಿಂದ 


ಅಯೋಧ್ಯೆಯ ರಾಜ್ಯವನ್ನು ಯಥೋಚಿತವಾಗಿ 8 ನಡೆಸುತಿದ್ದ. "ಅವನು ಸರ್ವಶ್ರೇಷ್ಠವಾದ 
ರಾಜಸೂಯ ಯಜ ವನ್ನು ಹೂಡಿದ. ಸಮಾರಂಬಕಾಗಿ ಬಹುಜನ ರಾಜರುಗ 


ಬಪಷಿಮುನಿಗಳು ಅಯೋಧ್ಯಗೆ ಆಗಮಿಸಿದರು. ಮಹಾತಾ ವಾಲ್ಪೀಕಿ ಮಹರ್ಷಿಗಳೂ 


೬ 


ತಮ್ಮ ಶಿಷ್ಯರಾದ ಕುಶ - ಲವ ರಿಗೆ ರಘುರಾಜನ ನಗರಕ್ಕೆ ಹೋಗಿ ಮಹಾನ್‌ ಯಜ್ಞ 
ಸಮಾರಂಭ ಸಕ್ಕ ಸೇರಿದ ಮಹಾನ್‌ ಜನಸ್ತೋಮದೆದುರು ಶ್ರೀರಾಮಯಣವನ್ನು ಯಾವ 
ರೀತಿಯಾಗಿ ಜಟ ಅಲ್ಲಿಯಾವ ರೀತಿ ವರ್ತಿಸಬೇಕು, ಎಂಬುದನ್ನು ಈ ಮೊದಲೆ 

ಹೇಳಿದ್ದರಾದರೂ ಹೊರಡುವ ಮುನ್ನ ಕುಶ-ಲವ ರನ್ನುದ್ದೇಶಿ ಅದನ್ನೇ ಹ ಚತ 
""ಕುವರರೇ, ಅಯೋಧ್ಯಾನಗರಕ್ಕೆ ಹೋಗಿ, ಮುದಿಜನ ಪುನೀತ ಸದನಗಳಿಂದ, ನರಾಧಿಪರ 
ನಿವಾಸಗಳಿಂದ, ಉಪಮಾರ್ಗ ರಾಜ್ಯಮಾರ್ಗ ಳಿಂದ, ಹೀಗೆ ಎಲ್ಲಕಡೆಗಳಿಂದ ನಿಮ್ಮ 
ಗಾಯನ ಮುಕ್ತವಾಗಿ ಎಲ್ಲರಿಗೂ ಕೇಳಿಸುವಂತಾಗಲಿ. ರಸಭರಿತ ಕಂದಮೂಲಗಳನ್ನು 
ಮಾತ್ರ ಸೇವಿಸಿರಿ. ಅವುಗಳ ರಸಾಸ್ವಾದವೇ ನಿಮ್ಮಗಳ ಸ್ವರದಲ್ಲಿ ತುಂಬಿಕೊಳ್ಳಿರಿ. ಲಯ 
ತಾಳಗಳ ಬಂಧನವನ್ನಿರಿಸಿಕೊಂಡು, ಸ್ವರ ಮೇಳವನ್ನು ತಪ್ಪದೇ ಸಾಧಿಸಿರಿ. -ಕುವರರೇ, 


*೦ತನ ಸಪಾಹದ ೭ನೆಯ ದಿನ 


ಈ 
poe 


ಮುಂದೇನಾಗುವುದು ಗೊತ್ತೇ ನಿಮಗೆ? ಈ ಜಾಗ ನೀವು ಅನೇಕ ಹ 


೦ದಿದ್ದು ಅವರು, ಎ ಟೀ ಬಲು , ಇಂಪಾಗಿ ಹಾಡುವರು 
ರಮುನಾ Be ವಗೂ ಮುಟ್ಟುವುದು. ಆಗ ಅವನೂ ನಿಮ್ಮ ಗಾಯನ 
ಕೇಳಬೇಕೆಂದು ಉತುಕನಾ ನಿಮಗೆ ಆ ುಂತ್ರಣ ಕೊಟ್ಟು ನಿಮ್ಮನ್ನು ಬರಮಾಡಿ 


ಕ ಯ ಮವನ್ನು ನೀ (ವು ಅಲ್ಲಿ ಕಾಣುವಿರಿ. .ಆಗನೀವು ಸರ್ಗ 
ಕಮಗಳನು ಸರಿಯಾಗಿ ಹೇಳಿಕೊಟದನು ಧ್ದಾನದಲ್ಲಿ ತಂದುಕೊಂಡು ಹಾಡಿರಿ. 
ಬ ಹ ಟಬ್‌ ವೆ 7 
ಸನ್ನಿವೇಶದ ಭಾವವು, ನಿಮ್ಮ ಗಾಯನದಲ್ಲಿ ಸರಿಯಾಗಿ ಮೂಡಿಬರಲಿ. ದಿನದಿನ ತುಸು 
ತುಸು ಹಾಡುತ್ತ ಶ್ರೀರಾಮಯಣದ ಪೂರ್ಣ ಚಿತ್ರವು, ಶ್ರೋತೃಗಳ ಕಣ್ಮುಂದೆ ಕಟ್ಟುವಂತೆ 


ಕುವರರೇ, ಇನ್ನೊಂದು ಮಾತು ಕೇಳಿರಿಲ್ಲಿ, ನಿಮ್ಮಗಳ ಹೆಸರು, ಊರು, 
ಇತ್ಯಾದಿಗಳನ್ನು ಎಲ್ಲಿಯೂ ಯಾರ ಮುಂದೆಯೂ ಉಸಿರಜೇಡಿರಿ. ""ನಾವು ವಾಲ್ಪೀಕಿ 
ಮುನಿಗಳ ಶಿಷ್ಕರು'' "ಎಂದಿಷ್ಟೇ ಹೇಳಿರಿ. ಸ್ವರದಲ್ಲಿ ಹಾಸ್ಯ ಮತ್ತುಸವಿ ಎರಡೂ ಬೆರೆಯಲಿ. 
ಯೋಗ್ಯವಾದು ನಷ್ಟೇ ಮಾತಾಡಿರಿ. ""ಶತ ್ರಜಯನಾದ '' ರಘುರಾಯನ ಮುಂದೆ 
ಹಾಡುತ್ತಿರುವಾಗ, ಅಭಿ ನಯ ಮುಖಮುದ್ರೆ ಗಳಲ್ಲಿ ಸಂಯಮವಿರಲಿ. ಕಾವ್ಯವಲ್ಲವಿದು. 
ಅಮೃತ ? ಸಂಚಯವೇ ಇದು ಎಂದು ಭಾವಿಸಿ ಆತ ನಿಮ್ಮನ್ನು ತುಂಬಾ ಸತ್ತ 

ಬಾಲಕರೇ ಕೊನೆಯದಾಗಿ ಇನ್ನೊಂದು ಮಾತು, ತಬ್ಬ ಕೂಡಾ 
ಧನಕಾಂಚನಗಳನ್ನು ಸ್ವೀಕರಿಸಬೇಡಿರಿ. ದಾನ ಬೇಡ, ದಕ್ಷಿಣೆ ಬೇಡ. ನಾವು 
ಮುನಿಜನಗಳು, ನಮಗೇಕೆ ಧನ ಕಾಂಚನಗಳ ಆಶೆ? ಆದರೆ, ಒಂದೇ ಒಂದು ಆಶೆ 
ನಮ್ಮದೆಂದರೆ, ಎಲ್ಲವನ್ನೂ ಶ್ರೀರಾಮನಿಗೆ ಅರ್ಪಿಸಬೇಕೆಂಬುದು ಮಾತ್ರ, ಅನ್ಯಥಾ 
ಬೇರೆ ಆಶೆಯೇ ನಮಗಿಲ್ಲ. ಎಲ್ಲ ಶ್ರೀರಾಮಾರ್ಪಣ, 
ಶ್ರೀರಾಮಾರ್ಪಣಮಸ್ತು''ಎಂದು ಉಪದೇಶಿಸಿ ಕುವರರನ್ನು ಆಶೀರ್ವದಿಸಿ ಅವರನ್ನು 
ಅಯೋಧ್ಯೆಗೆ ಬೀಳ್ಕೊಟ್ಟರು ಎಂದು, ಇಲ್ಲಿಗೆ ಗೀತ ರಾಮಾಯಣದ ೫೬ನೆಯ 
ಅಧ್ಯಾಯದೊಂದಿಗೆ ಶ್ರೀರಾಮಾಯಣ ನಿತ್ಯ ಚೆಂತನ ಸಪ್ಮಾಹದ ೭ನೆಯ ದಿನ 
ಮುಗಿದುದು. 


ರಾಮರಕ್ಷಾಭಾಗ 


ಲೋಕಾಬಿರಾಮಂ ರಣರಂಗಧೀರಂ। 
ರಾಜೀವನೇತ್ರಂ ರಘುವಂಶ ನಾಥಂ 
ಕಾರುಣ ರೂಪಂ ಕರುಣಾಕರಂತಂ! 
ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೇ 1೩೩ 


ಮನೋಜವಂ ಮಾರುತತುಲ್ಯವೇಗಂ | 
ಜಿತೇಂದ್ರಿಯಂ ಬುದ್ದಿಮತಾಂ ವರಿಷ್ಠಂ। 
ವಾತಾತ್ಮಜಂ ವಾನರಯೂಥ ಮುಖ್ಯಂ | 
ಶ್ರೀರಾಮ ದೂತಂ ಶರಣಂ ಪ್ರಪದ್ಯೇ | ೩೪1 


ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷಂ। 
ಆರುಹ್ನ ಕವಿತಾಶಾಖಾಂ ವಂದೇ ವಾಲ್ದೀಕಿಕೋಕಿಲಂ ॥। ೩೫। 


ಆಪದಾಮಪಹರ್ತಾರಂ ದಾತರಂ ಸರ್ವಸಂಪದಾಂ 
ಲೋಕಾಬಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ॥ 


ಭರ್ಜನಂ ಭವಬೀಜಾನಾಂ ಅರ್ಜುನಂ ಸುಖ ಸಂಪದಾಂ। 
೦ರಾ ಜ 


ರಾಮೋ ರಾಜಮಣಿ ಸದಾ ವಿಜಯತೇ 
ರಾಮಂ ರಮೇಶಂ ಭಜೇ 
ರಾಮೇಣಾಭಿಹತಾ ನಿಶಾಚರಚಮೂ 
ರಾಮಾಯ ತಸ್ಪೈನಮಃ 


ರಾಮನ್ನಾಸ್ತಿಪರಾಯಣಂ ಪರತರಂ! 
ರಾಮಸ್ಕ ದಾಸೋಸ್ಠ ಹಂ। 

ರಾಮೇ ಚಿತ್ತಲಯಃ ಸದಾ ಭವತುಮೇ। 
ಭೋ ರಾಮ ಮಾಮುದ್ದರ ॥ 


೧೨೦ ಶ್ರೀ ರಾಮಾಯಣ ನಿತ್ಯ ಚಿಂತನ ಸಪ್ತಾಹದ ೭ನೆಯ ದಿನ 
ರಾಮ ರಾಮೇತಿ ರಾಮೇತಿ! ರಮೇ ರಾಮೇ ಮನೋರಮೇ | 
ಸಹಸ್ರನಾಮ ತತ್ತುಲ್ಕಂ । ರಾಮ ನಾಮ ವರಾನನೇ | 
ಇತಿ ಶ್ರೀ ಬುದ್ಧ ಕೌಶಿಕ ಯಷಿವಿರಚಿತಂ 
ೀರಾಮರಕ್ಷಾ ಸ್ತೋತ್ರಂ ಸಂಪೂರ್ಣಂ 


ಶ್ರೀ ಸೀತಾರಾಮ ಚಂದ್ರಾರ್ಪಣ ಮಸ್ತು 


ಜಾನಕೀ ಜೀವನ ಸ್ಮರಣ ಜಯ ಜಯ ರಾಮ 
ೀರಾಮ ಜಯರಾಮ ಜಯ ಜಯ ರಾಮ (೧೦ ಸಾರೆ) 


"ಜಯ ಜಯ ರಘುವೀರ ಸಮರ್ಥ'' 





ವರದ ಹನುಮತ್‌ ಸ್ಕೋತ್ರ 

ಇದು ""ತಶ್ರಿಹನುಮಾನ ಚಾಲೀಸದ'' ಕನ್ನ ಡ ಭಾವನುವಾದವು ಹನುಮಾನ್‌ 
ಚಾಲೀಸ '' ಈ ಸ್ತೋತ್ರವು ಪ್ರಾತಃ ಸ್ಥರಣ್ಣೀಯ ತ್ರೀತುಲಸಿದಾಸರ ""ತ್ರೀರಾಮಚರಿತ 
ಮಾನಸ''ದ ಒಂದು ಭಾಗ. ಉತ್ತರ ಹಿಂದುಸ್ತಾನದ ಬಹು ಜನರು ತುಂಬಾ ಭಕ್ತಿಯಿಂದ 
ಈ ಸ್ಕೋತ್ರದ ನಿತ್ಯ ಪಾರಾಯಣಮಾಡುವರು. ಶ್ರೀರಂ.ರಾ. ನಿಡಗುಂದಿ,ಮು. ಕುಕನೂರ 
ಇವರು ಕನ್ನಡದಲ್ಲಿ ಇದರ ಭಾವಾನುವಾದ ಮಾಡಿ ಕನ್ನಡಿಗರಿಗೆ, ತುಂಬಾ ಉಪಕಾರ 
ಮಾಡಿರುವರು. ಅವರಿಗೆ ನಾವು ಖುಣಿ. ಅವರ ಒಪ್ಪಿಗೆ ಪಡೆದುಕೊಂಡು ನಮ್ಮ ಈ 
ಶ್ರೀರಾಮಾಯಣ ನಿತ್ಯ ಚಿಂತನದ ಓದುಗರಿಗಾಗಿ ಇದನ್ನು ಇಲ್ಲಿ ಪ್ರಕಟಿಸಲಾಗಿದೆ. 


ಉದ್ಬವ ಸ್ಥಿತಿ ಸಂಹಾರಕಾರಿಣೇಂ ಕ್ಲೇಶ ಹಾರಿಣಿಂ 
ಸರ್ವ ಶ್ರೇಯಸ್ವರೀಂ ಸೀತಾಂ ನತೋಹಂ ರಾಮವಲ್ಲಭಾಂ ॥ 


ನನ್ನ ಮನದ ಮುಕರದಲ್ಲಿ ಹೊಳಯಲ್ಫೈ, ನಿನ್ನ ಪಾದಗುರುವೇ 
ರಾಮ ಮಹಿಮೆಯನ್ನು ಮುದದಿ ಕೀರ್ತಿಪೆನು, ಭಕ್ತಕಾಮ ತರುವೇ ॥ 


ಬುದ್ದಿಹೀನ ನಾ ನಿನ್ನ ನೆನೆಯುವೆನು, ಪವನ ಕುವರ ಧೀರಾ 
ಬುದ್ದಿ ಬಲಗಳನ್ನು ಕೊಟ್ಟು ಸಲಹು ಘನ, ಕ್ಲೇಶ ಕಳೆಯೋ ವೀರಾ ॥ 


ಜ್ಞಾನದಾಗರನೆ ಗುಣದ ಸಾಗರನೆ, ಹನುಮ ನಿನಗೆ ಜಯವು 
ಜಯ ಕಪೀತ ಹೇ ತ್ರಿಜಗಕಾಶ ಹೇ, ರಾಮದಾಸ ಜಯವು ell 


೦ 
lo 


ಮಹಾವೀರ ನಿಕಿ ಬಲು ಉದಾರ ನೀ, ವಜ್ರ ನಿನ್ನ ಅಂಗಾ 
ಕುಮತಿ ಭಂಗ ನೀ, ಸುಮತಿ ರಂಗ ನೀ, ಸುಜನ ಭಕ್ತ ಸಂಗ |೨।| 


ರಾಮದೂತ ನೀ ಪುಣ್ಯ ಪೂತನೀ, ಅತುಲ ಬಲದ ಧಾಮ 
ಆಂಜನೆಯ ನೀ, ವಾಯುಪುತ್ರ ನೀ, ಪಾಪಹರ ಸುನಾಮ 


IS. | 


ಸ್ವರ್ಣ ವರ್ಣದಿಂ, ನೀನು ಶೋಭಿಸುವೆ, ಚೆನ್ನ ನಿನ್ನ ವೇಗ 
ಕರ್ಣ ಕುಂಡಲವು, ಚಂದ್ರ ಮಂಡಲವು, ರಾಮನಾಮ ಘೋಷ ।೪॥ 


ವಜ್ರಹಸ್ತದೊಳು, ಧ್ವಜವು ಮೆರೆಯುತಿದೆ, ನೋಡು ಎಂಥ ಚಂದ 
ಜನ್ನದಾರವದು, ಘನ್ನ ಶೋಭಿಪುದು, ಹೆಗಲ ಗಿರಿಯ ಅಂದ |೫| 


ಗೌರಿಶಂಕರನ, ಮನ ಸುಖಂಕರನೆ, ವೀರ ಅನಿಲ ಪುತ್ರ 
ತೇಜ ವಿಕ್ರಮನೇ, ಪ್ರತಿ ತ್ರಿವಿಕ್ರಮನೆ, ತ್ರಿಜಗ ವಂದ್ಯ ಮಿತ್ರ (೬ || 


ಎದ್ಯಗಣಿಯು ನೀ, ವಿನಯಗುಣಿಯು ನೀ, ನೀನು ಚತುರಮಣಿಯು 
ರಾಮಕಾರ್ಯವನು, ಸತತ- ಗೈಯುವೆಯೊ, ರಾಮನಾಮ ದಣಿಯು ॥೭॥| 


ರಾಮ ಚರಿತೆ-ಸುಧೆ, ಸತತ-ಸೇವಿಸುವೆ, ನೀನು ರಾಮಕೀರ್ತಿ 
ನಿನ್ನ ಹೃದಯದೊಳು, ಹೊಳಯುತಿರವುದ, ಸೀತಾರಾಮ ಮೂರ್ತಿ ॥೮॥ 


ಸೂಕ್ಷ್ಮ ರೂಪದೊಳು, ಕ್ರೂರಲಂಕೆಯೊಳು, ಸೀತೆಯನ್ನು ಕಂಡೆ 
ಲಂಕೆಯನ್ನು, ನೀಶಂಕೆಯಿಂದ ನೀ, ಸುಟ್ಟು ಜಯವ ಕೊಂಡೆ Tal 


ಸಿಂಹವಾಣಿಯಲಿ, ಭೀಮರೂಪದಲಿ, ಅಸುರರನ್ನು ಕೊಂದೆ 
ರಾಮಕಾರ್ಯವನು, ಕೀರ್ತಿತೂರ್ಯವನು, ಜಗದಿ ಮೆರೆಸಿ ಬಂದೆ 10೦॥ 


ಪ್ರಾಣ ಪರ್ವತವ, ತಂದು ಲಕ್ಷ ಒ್ರಣನ, ಮರಣವನ್ನು ತಡೆದೆ, 
ರಾಮ ರಾಘವಗೆ, ಮೋದಗೈದು ನೀ, ದಿವ್ಯಕೃಪೆಯ ಪಡೆದೆ IOI 
ನೀನು ನ್ನ Pi ತಮ್ಮ ಭರತ ಸುಮ ಇದಕೆ ಶಂಕೆಯಿಲ್ಲ . 10೨॥ 


ಹ್ಮ ಪ್ರಭ್ಭುತಿ ಗಳು, ಮುನಿ ಮುನೀಶರೆಲ್ಲ 
ನಾರದಾದಿ, ಸುವಿಶಾರದರು ಸಹ, ಅಹಿ ಅಹೀಶರೆಲ್ಲ HOA 


ಯಮಕುಬೇರ, ದಿಕ್ಬಾಲರಾದಿಗಳು, ಇದನು ಗೈಯಬಹುದೇ? 
ಕವಿಗಳಂಥ ಕೋ,ವಿದರು ಸಹಿತಸಲೆ, ಮೆಚ್ಚಿ ಹೊಗಳಬಹುದೇ? ॥೧೪॥ 


ನಿನ್ನ ಸಾಹಸವ, ಆದಿಶೇಷನೇ, ಹೊಗಳಬೇಕು ಮಿತ್ರಾ 
ಎಂದು ಅಪ್ಪಿದನು, ರಾಮ ಹೊಗಳಿದನು ಧ್ಯನನೀ ಪವಿತ್ರ 10೫॥ 


ಕಪಿಕುಲೇಶ, ಸುಗ್ರೀವ ಕಪಿವರೆಗೆ, ನೀ ಸಹಾಯಗೈದೆ 
ರಾಮ ಸಖ್ಯವನ , ರಾಜ್ಯ ಸೌಖ್ಯವನ್ನು ಅವನಿಗಾಗಿಗೈದೆ OE I 


ವರ ವಿಭೀಷಣನು, ನಿನ್ನ ಮಂತ್ರವನ್ನು, ಬಿಡದೆ ಒಪ್ಪಿಕೊಂಡ 
ಒಪ್ಪಿಕೊಂಡೊಡನೆ, ಲಂಕೆಯೊಡೆತನದ, ಭಾಗ್ಯ ಪಡೆದುಕೊಂಡೆ ॥0೭/ 


ಸಾವಿರಾರು ಯೋ,ಜನೆಯ ದೂರದಲಿ, ಹೊಳೆವ ಬಿಂಬಬಾನು 
ಹಣ್ಣುಯೆಂದು, ತಿನ್ನಲ್ಪಿ ಹಾರಿದೆಯೋ, ಬಾಲ ಹನುಮ ನೀನ್ನು ॥೦೮॥ 


ರಾಮ ಮುದ್ರಿಕೆಯ, ಮುಖದ ಸಂಪುಟದಿ, ಭದ್ರವಾಗಿ ಇಟ್ಟು 
ಒತ್ತಿ ಶರಧಿಯನ್ನು, ಕಿತ್ತಿ ಹಾರಿದಿಯೋ, ನೀನು ಭಯವಬಿಟ್ಟು ॥೧೯॥ 


ಇ 
'ಪುಷವಾದ ಘನ, ಕೃಪೆಯು ನಿನ್ನ ದಿರೆ, ಶಿಷ್ಟ ಭಕುತವರೆಗೆ LION 


ರಾಮಮಂದಿರದ, ಭವ್ಯ ದ್ವಾರದೊಳು, ನೀನೆ ದ್ವಾರಪಾಲಾ 
ನಿನ್ನ ಆಜ್ಞೆಯಿ, ಲ್ಲದಲೆ ಬಾರನ್ವೈ, ಇರಲಿ ಅವನು ಕಾಲಾ bel 


ನಿನಗೆ ಶರಣು ಬಂದ, ವನು ಹೊಂದುವನು, ಸುಖಗಳಲ್ಲವನ್ನು 
ಭಯವು ಎಲ್ಲಿಹುದು, ನೀನು ರಕ್ಷಿಸಲು ನಿನ್ನ ಭಕುತರನ್ನು 19೨11 


ನಿನ್ನ ತೇಜವದು,ನಿನ್ನದಲ್ಲದಲೆ ಬೇರೆಯವರಿಗೆಲ್ಲಿ? 
ನಿನ್ನ ಹುಂಕೃತಿಗೆ, ಜಗವು ನಡುಗುವದು, ಬೇರೆ ಆಸರೆಲ್ಲಿ? 
1೨೩. 


ಭೂತ ಪ್ರೇತಗಳು, ಸೋತು ಸಾಯುವವು, ನಿನ್ನ ಬಳಿಗೆ ಬರಲು 
""ಮಹಾವೀರ''ಎಂ,ದೆಂಬ ಹೆಸರು ಬರೆ, ಬಂತು ಅವಕೆ -ಉರಲು ॥(೨೪॥ 


ಎಲ್ಲ ರೋಗಗಳು, ಇಲ್ಲವಾಗುವವು, ಜಗದ ಪೀಡೆ ಸಾಕು 
ಎಲ್ಲಕಾಲದೊಳು, ಎಲ್ಲತಾಣದೊಳು, ನಿನ್ನ ನೆನೆಸಬೇಕು 1೨೫|| 


ಕಷ್ಟ ಸಂಕಟವ, ಹರಿಸಿ ಪೊರೆಯುವನು, ಹನುಮ-ರಾಮದಾಸ 

ನಡೆಯ ನುಡಿಯೊಳಗೆ, ಮನದ ಗುಡಿಯೊಳಗೆ, ತುಂಬೆ ನಾಮಫೋಷ 
ONT 

ರಾಮನೊಲಿಮೆ, ದಯೆ ಯಾರಿಗಿರುವದೋ ಅವರ ಕೆಲಸವೆಲ 


ae) 


ನೀನೆ ಚಂದದಿಂ, ಗೈದು ಬಿಡುವೆಯೋ, ಇದಕೆ -ಶಂಕಿಯಿಲ್ಲ ॥೨೭॥ 


ದೇಹಿ ಎನುತ- ವರ, ಎನಿತೊ ಬಯಸುತಲಿ, ಪಾಹಿ ಎಂದು ಬರಲು 
ಕೂಡುವೆ ಅಮರ ಫಲ, ನಿನ್ನ ಸನ್ನಿಧಿಗೆ, ನಮನ ಸುಮನ ತರಲು ॥೨೮॥ 


Te ಜ್‌ ಈ 


IE 1 


18.01 
ರಾಮರಸವು ತವ, ಹೃದಯ ಕಲಶದಲ್ಲಿ, ತುಳುಕುತಿಹುದು ತುಂಬಿ 
ಎಂದಿಗೆಂದಿಗೂ, ನೀನೆ ಧನ್ಯನೈೆ, ರಾಮಪದವ ನಂಬಿ 011 
ಸತ್ಯ ಪಂಥರಿಗೆ, ಸಾಧುಸಂತರಿಗೆ, ನೀನೆ ತಾಯಿತಂದೆ 
ನಿತ್ತ ರಾಮಪ್ರಿಯ, ಕ್ರೂರ ಅಸುರ ಭಯ, ಕುಜನ ಕಾಲನೆಂದೆ ॥೩೨॥ 


ನಿನ್ನ ಭಜಿಸಿದರೆ, ರಾಮಲಭಿಸುವನು, ಹೆಚ್ಚಿ ಗೇನು ಬೇಕು?) 
ಜನುಮ ಜನುಮಗಳ, ಕುರುವ ಪಾಪಗಳ, ನಾಶವಷ್ಟೇ ಸಾಕು 1A 11 


ರಾಮಭಕ್ತ ಜನ, ರಾಮಪುರಿಗೆ ಪೋ, ಗುವರು ಬಾಳಕೊನೆಗೆ 
ಮತ್ತೆ ಬರುತಿಹರು ರೌಮಭಕ್ತಿಗೆ ತುಂ, ಬಿರುವ ಧನ್ಯ ಮನೆಗೆ APH 


ರಾಮನೊಬ ನೆ ಯಾರು ಬಜಿಸುವರೋ, ಮನದಿ ಶ್ರದ್ದೆಯಿಟ್ಟು 
ಹನುಮ ಸ ಲಹುವನು, ಅಂಥ ಭಕ್ತರನು, ಸರ್ವಸುಖವ ಕೊಟ್ಟು 11೩.೫1 


ಸುಟ್ಟ ಹೋಗವದು, ಗಟ್ಟಿಪಾಪವದು, ಉಳಿವುದೆಲ್ಲಿ ಪೀಡೆ? 


ನಿನ್ನ ಸ್ಥರಿಸುವಗೆ, ಎಲ್ಲ ಸುಖವಿಹುದು ನಿನ್ನ ಮಹಿಮೆ ಹಾಡೆ HAE || 


ವಾಯಪುತ್ರ ಜಯ, ಅಂಜನೇಯ, ಜಯ ಸರ್ವಶಕ್ತ ನಿನಗೆ 
ಶರಣು ಬಂದಿಹೆನು, ದೇವ ಗುರುವಿನೊಲು, ಕೃಪೆಯ ತೋರು ನನಗೆ 
| ACH 


೧೨೬ 


ಪ್ರೀ ರಾಮಾಯಣ ನಿತ್ಕ ಚಿಂತನ 


ಯಾರು ನೂರು ಸಲ, ಸೋತ್ರ ಪಠಿಸುವರೊ, ಭಕ್ತಿಯಿಂದ ಹಿಡಿದು 
ಬಂಧ ಮುಕ್ತರಾ,ಗುವರು ಆಯುರಾ,ರೋಗ್ಯ ಭಾಗ್ಯ ಪಡೆದು ॥೩೮॥ 


ಯಾರು ಓಡುವರೋ, ಮತ್ತೆ ಕೇಳುವರೋ, ಹನುಮಸ್ತೋತ್ರವಿದನು 
ಪಾಂ] ಬಿಡಿರಿ ಶಂಕೆಯನು, ಇದಕೆ ಸಾಕ್ಷಿ ಶಿವನು |೩೯॥| 


ತುಲಸಿದಾಸ ತಾ, ರಾಮದಾಸನೈೆ, ರಾಮನಾಮ ವದನ 
ನಿನ್ನ ವಾಸದಿಂ, ಹಿರಿದು ಶೋಭಿಸಲಿ, ನನ್ನ ಹೃದಯಸದನ IPO 


ಸೀತಾರಾಮ ಗುಣಗ್ರಾಮ ಪುಣ್ಯಾರಣ್ಯ ವಿಹಾರಿಣೌ 
ವಂದೇ ವಿಶುದ್ಧ ವಿಜ್ಞಾನ್‌ ಕಪೀಶ್ವರೌ ಕವೀಶ್ವರ 
ಇತಿ ವರದ ಹನುಮತ್‌ ಸ್ಕೋತ್ರ ಸಂಪೂರ್ಣಂ 


ಶ್ರೀಕೃಷ್ಣಾರ್ಪಣಮಸ್ತು 


ಪ್ರಾರ್ಥನೆ 


kal 
Gy 


ಶ್ರೀರಾಮಚಂದ್ರಾ, ನಾವು ನಿಮ್ಮಲ್ಲಿ ಇಷ್ಟೇ ಬೇಡಿಕೊಳ್ಳುವೆವು. 

೧) ಗುರುಹಿರಿಯರು, ದೇವರು, ಸತ್ಯ, ಧರ್ಮ, ಪರೋಪಕಾರ, ಮೊದಲಾದ 
ತತ್ವಗಳಲ್ಲಿ ನಮಗೆ ನಂಬಿಕೆ ಹುಟ್ಟುವಂತೆ ಅನುಗ್ರ ಏಸು. ಮತ್ತು ನೆಲ ಹಿಡಿದು ಬಿದ್ದ ನೀತಿ, 
ತನ್ನ ತಲೆಯನು : ಲೆತ್ತು ವಂತಾಗಲಿ. 

೨) ನಮ್ಮಲ್ಲಿ. ಬೇರೂರಿದ, ಸಂಕುಚಿತ, ಸ ಸ್ವಪ್ರತಿಷ್ಠೆ ಸ್ಪಾರ್ಥಗಳು ಸಂಪೂರ್ಣ 
ನಾಶವಾಗಿ, ನಮ್ಮ ಮನ ವಿಶಾಲವಾಗಲಿ. ಆತ್ಮಹಿತ, ಸಮಾಜಹಿತ, ರಾಷ್ಟ್ರಹಿತ, ಕಾರ್ಯಗಳು 
ನಮ್ಮಿಂದ ಅಖಂಡವಾಗಿ ನಡೆಯುವಂತಾಗಲಿ. 

೩) ರಾಮಾಯಣದ ದಿವ್ಯ ಹಸ್ತವು, ನಮ್ಮನ್ನು ಮೇಲೆತ್ತಲಿ, ಮತು ಅದರ 
ಅಮರ ಸಂಗೀತವು, ನಮ್ಮ ಇಂದಿನ ಶುಷ್ಕ ಜೀವನದಲ್ಲಿ ಅಮೃತ ಸಂಚಾರವಾಗುವಂತೆ 
ಮಾಡಲಿ. 

೪) ಲೋಕಹಿತ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವಂತೆ ರಾಮಾಯಣವು 
ನಮ್ಮನ್ನು ಪ್ರಚೋದಿಸಲಿ ಮತ್ತು ಅವುಗಳನ್ನು, ಯಶಸ್ವಿಯಾಗಿ ನಿರ್ವಹಿಸುವಂತೆ 
ನಮ್ಮಲ್ಲಿ ಹುದುಗಿರುವ ಆಂಜನೇಯ ಶಕ್ತಿಯು ನಮ್ಮನ್ನು ಹುರಿದುಂಬಿಸಲಿ. 


೫) ಮಹಾಪ್ರತಾಪಿ ರಾಮಾಯಣವು ನಮ್ಮ ಬದುಕನ್ನು ಆಸುರೀ ಶಕ್ತಿಗಳ 
ಪಾಶದಿಂದ ಬಿಡುಗಡೆ ಮಾಡಿ, ನಮ್ಮನ್ನು ದೈವೀ ಶಕ್ತಿಗಳ ಕಡೆಗೆ ಕೊಂಡೊಯ್ಯಲಿ. 


೬) ರಾಮಾಯಣವು ವ್ಯಕಿ- ವ್ಯಕ್ತಿಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಮಾಡಿ, 
ಸದ್ಯಕ್ಕೆ ಇಂದಿನ ನಿತ್ಯ ಸ್ಥಿತಿಯಲ್ಲಿಯೇ ಅತೀತವಾಗಿರುವ, ""ರಾಮರಾಜ್ಯ''ವು ಬರುವಂತೆ 
ಮಾಡಲಿ, ಮತ್ತು ಈ ಭೂಮಿಯನ್ನೇ ವೈಕುಂಠವಾಗಿ ಪರಿವರ್ತಿಸುವ ದೇವತಾ ಕಾರ್ಯದಲ್ಲಿ 
ರಾಮಾಯಣವು ದಿವ್ಯ ಶಿಲ್ಪಿಯಾಗಲಿ. 


೭) ದುಷ್ಟರ ದುಷ್ಟತನವು ಅಳಿದು ಅವರು ಸತ್ಕರ್ಮಗಳಲ್ಲಿ 
ರಮಿಸುವಂತಾಗಲಿ. ಪರಸ್ಪರರಲ್ಲಿ ಪ್ರೇಮಾದರಗಳು ಉಳಿಯಲಿ. 


೧೨೮ ಶ್ರೀ ರಾಮಾಯಣ ನಿತ್ಯ ಚಿಂತನ 


೮) ಪಾಪದ ಕತ್ತಲೆಯಳಿದು ಸ್ವಧರ್ಮರೂಪ ಸೂರ್ಯ ಉದಯಿಸಲಿ. 
ಸರ್ವರ ಇಚ್ಛಿಗಳಲ್ಲ ಪೂರ್ಣವಾಗಲಿ. 


೯) ಸರ್ವರೂ ಸರ್ವರೀತಿಯಿಂದ ಸುಖಿಗಳಾಗಿ ಆದಿಪುರುಷ ಶ್ರೀರಾಮ 
ಪ್ರಭುವನ್ನು ಅಖಂಡವಾಗಿ ನೆನೆಯುವಂತಾಗಲಿ..... ಎಂದಿಷ್ಟೇ ನಾವು ಬೇಡಿಕೊಳ್ಳುವೆವಃ 


ಜಯ ಜಯ ರಘುವೀರ ಸಮರ್ಥ 
ಥಂ ಶಾಂತಿಃ ಶಾಂತಿಃ ಶಾಂತಿಃ 


